ಭಾಷಣಗಳು ಮತ್ತು ಹೇಳಿಕೆಗಳು 
(೨) 


ಮೋ. ಕ. ಗಾಂಧೀ 


ಗಾಂಧೀ ಸ್ಮಾರಕ ನಿಧಿ 
ಕರ್ಣಾಟಕ ಶಾಖಿ 
೧೯೬೨ 


ಬೊಂಬಾಯಿಯ ಅ. ಭಾ. ಕಾಂ. ಅಧಿನೇಶನದ ಮುಕ್ತಾಯ ಭಾಷಣ 
ಮಾಡುತ್ತಿರುವುದು: ಸೆಪ್ಟೆಂಬರ್‌ ೧೬, ೧೯೪೦ 


ತೆಂಡುಲ್‌ಕರರ " ಮಹಾತ್ಮಾ' ಗ್ರಂಥದಿಂದ 


ರಾಸ ಇಲ್ಲ 


ಭಾಷಣಗಳು ಮತ್ತು ಹೇಳಿಕೆಗಳು 
(೨) 


ಮೋ. ಥ್‌, ಗಾಂಧೀ 


ಡಾಳೆ ಹೊ. ಶ್ರೀನಿವಾಸಯ್ಯನಭರ ಗಂಜ ಭಂಡಾರ 


ಹು 1 ಕಯ 


ಈ 
ಗ ಸಾರಾ ಪ ರಾಯಾ ಎಲಾಲ 


ಗಾಂಧೀ ಭವನ ಬೆಂಗಳೂರು -1 


ಗಾಂಧೀ ಸ್ಮಾರಕ ನಿಧಿ 
ಕರ್ಣಾಟಕ ಶಾಖೆ 
೧೯೬.೨೨ 


ಪ್ರಕಾಶಕರು: 

ಗಾಂಧೀ ಸ್ಮಾರಕ ನಿಧಿಯ ಕರ್ನಾಟಕ ಶಾಖೆಯ ಪರವಾಗಿ, 
ಎಂ. ಯಾಮುನಾಚಾರ್ಯ, ಪ್ರ ಧಾನ ಸಂಪಾದಕರು, 
ಗಾಂಧೀ ಗ್ರಂಥಮಾಲೆಯ ಸಂಪಾದಕ ಮಂಡಲಿ, 

೧೬೨, ರಮಾವಿಲಾಸ ರಸ್ತೆ, ಮೈ ಸೂರು - ೧. 


(ನವಜೀವನ ಟ್ರಸ್ಟ್‌, ಅಹಮದಾಬಾದ"-೧೪, ಇವರ ಅನುಮತಿಯ ಕೃಪೆಯಿಂದ.) 


ಬೆಲೆ : 
ಸಾದಾರಣ ಪ್ರತಿ: ರೂ. ೨-೨೫ 


ಮುದ್ರಕರು ನ 
ಉಷಾ ಪ್ರೈಸ್‌, 
ಮೈ ಸೂರು 


Works of Gandhiji in ೫೩72೩64೩ - 18 
EES EEE SSS SSE Gann 


BHASHANAGALU ೩77 HELIKEGALU 
[SPEECHES AND STATEMENTS] 


(2) 


M. K. GANDHI 


GANDHI SMARAK NIDHI 
KARNATAKA SHAKHA 
1962 


Price : 
Ordinary Edn: 088, 2-25 


PUBLISHER’S NOTE 


This is the eighteenth Volume of our series and it 
forms the second part of “ Bhashanagalu Mattu Helike- 
galu’ — the volumes, pertaining 10 the Selected Speeches 
& Statements of Gandhiji. The first part ended with the’ 
Round Table Conference that took place in London in 
1931, marking an era in Indo-British annals. The present 
volume takes up the thread of continuity and covers an 
entire period of seventeen years ending with Gandhiji’s 
martyrdom in 1948. The Speeches & Statements which 
are called out here, include almost all the important ones 
that were the utterances of a great soul in its relentess 
pursuit of truth and non-violence, practically in the context 
of the titanic struggle for India's emancipation. They 
also express the agony of the ‘ Spirit of Man’ ever striving 
for perfection. The reader can also find here the throbs 
and pulsations of a master spirit expressing itself spontane- 
ously on issues of momentous concern to the nation and 
its destiny, They envisage episodes like his exit from the 
congress, Individual Civil Dis-obedience Movement, the 
Quit India Movement, finally the agonies of his soul 
working for communal amity in an Orgy of violence that 
overwhlemed the Nation as a sequel to the partition of 
India. Itis no wonder then that these Speeches ಹಿ State- 
ments have, about them, a halo of adventure and a 
perennial sense of ultimate haman values besides shedding 
a flood of light on the historical events themselves. It 
would be appropriate to say that Gandhiji is vibrantly 
alive through them and the saga of the struggle for Indian 
freedom acquires a new fascination. 


Vv 


The translations of the selected passages have been 
done by Sri G. V. Narayana Murti (Pages 1—29), Sri 
K. Sampathgiri Rao, (Pages 29—137), Sri Siddavanahalli 
Krishna Sarma (Pages 138—234) and Sri K. S. Narayana 
Swamy (Pages 235 to 308). We are grateful to these for 
expending their literary ability and devotion to the effective 
rendering of the original into Kannada. 


The Printing work of the book has been executed by 
Messrs Usha Press, Mysore, while the printing of Jackets 
as well as Illustrations has been done by Messrs Wesley 
Press, Mysore. Our thanks are due to all these for their 
whole hearted co-operation. To Messrs Navajivan, Ltd., 
Ahmedabad, we are indebted as ever, for their kindness in 
permitting us to bring out this volumes. 


M. Yamunacharya 
162, Sek Road Chief Editor 
SOE Works of Gandhiji in Kannada 


Be ESSE 

Published by the Chief Editor, Works of Gandhiji 1% 
Kannada, 162, Ramavilas Road, Mysore, for Gandhi Smarak 
Nidhi, Karnataka Shakha. 


ಕನ್ನಡದಲ್ಲಿ ಗಾಂಧೀ ಗ್ರಂಥಗಳು 


ವಿಶ್ವದ ಎಲ್ಲ ಭಾಷೆಗಳಲ್ಲಿಯೂ ಗಾಂಧೀಜೀಯವರ ವಿಚಾರಗಳ 
ಪ್ರಚಾರ ಮಾಡುವುದು ಗಾಂಧೀ ಸ್ಮಾರಕ ನಿಧಿಯ ಮುಖ್ಯ ಉದ್ದೇಶಗಳಲ್ಲಿ 
ಒಂದು. ಕರ್ನಾಟಕಕ್ಕೆ ಹಾಗೂ ಕನ್ನಡಿಗರಿಗೆ ಅತೀವ ಮಹತ್ವದ 
ಗಾಂಧೀ ವಿಚಾರಗಳ ಪರಿಚಯ ಮಾಡಿಕೊಡುವುದು ಈಗ ಕೈಗೊಂಡ ಈ 
ಯೋಜನೆಯ ಗುರಿಯಾಗಿದೆ. 


ಕರ್ನಾಟಕದ ಹಲವಾರು ಸಾಹಿತಿಗಳು, ಲೇಖಕರು, ಗಾಂಧೀಜೀ 
ಯವರ ಬರಹಗಳಲ್ಲಿ ಕೆಲವನ್ನು ಆಗಲೇ ಅನುವಾದಿಸಿ ಪ್ರಕಟಿಸಿದ್ದಾರೆ. 
ಸಾಧ್ಯವಾದಷ್ಟು ಈಗಲೇ ಪ್ರಕಟವಾಗಿರುವ ಅನುವಾದಗಳನ್ನು ಆವಶ್ಯಕ 
ವಿದ್ಧಲ್ಲಿ ಪರಿಷ್ಕರಿಸಿ ಅವುಗಳನ್ನು ಈ ಗಾಂಧೀ ಗ್ರಂಥಮಾಲೆಯಲ್ಲಿ ಪೋಣಿ 
ಸುವ ಪ್ರಯತ್ನ ನಡೆದಿದೆ. ಗಾಂಧೀಜೀಯವರ ಮುಖ್ಯ ಹಾಗೂ ವಿವಿಧ 
ವಿಚಾರಗಳ ಪರಿಚಯವನ್ನು ಮಾಡಿಕೊಡಲು ಸುಮಾರು ಇಪ್ಪತ್ತು 
ಸಂಪುಟಗಳು ಸಿದ್ಧವಾಗುತ್ತಲಿವೆ. 

ಗಾಂಧೀಜೀಯವರ ಎಲ್ಲ ಬರಹಗಳನ್ನು ಸಂಪೂರ್ಣವಾಗಿ ಸಂಗ್ರಹಿಸಿ 
ಅನುವಾದಿಸುವುದು ನಮ್ಮ ಉದ್ದೇಶವಲ್ಲ. ಭಾರತ ಸರಕಾರ ಆ ಕಾರ್ಯ 
ವನ್ನು ಕೈಗೊಂಡಿದೆ. ಆದರೆ ಈ ನಮ್ಮ ಯೋಜನೆಯ ಉದ್ದೇಶ 
ಗಾಂಧೀಜೀಯವರ ಪ್ರಧಾನವಾದ ಅಭಿಪ್ಪಾಯಗಳನ್ನು ಸಮಂಜಸವಾದ 
ರೀತಿಯಲ್ಲಿ ಕೂಡಿಸಿ ಮುಖ್ಯವಾದ ಶೀರ್ಷಿಕೆಗಳ ಅಡಿಯಲ್ಲ ಅವನ್ನು 
ಅಳವಡಿಸಿ ಕನ್ನಡಿಸಿ ಪ್ರಕಟಿಮಾಡುವುದಾಗಿದೆ. ಗಾಂಧೀಜೀ ಪುಸ್ತಕ ರೂಪ 
ವಾಗಿಯೇ ಬರೆದ ಗ್ರಂಥಗಳನ್ನು ಅವು ಇರುವಂತೆ ಅಥವಾ ಆವಶ್ಯಕ 
ವಾದರೆ ಸಂಗ್ರಹಿಸಿ ಅನುವಾದ ಮಾಡಲಾಗುತ್ತದೆ. "ಮತ್ತೆ ಕೆಲವು ಗ್ರಂಥ 
ಗಳು ಗಾಂಧೀಜೀ ಅವರ ಅಭಿಪ್ರಾಯಗಳನ್ನು "ಯಂಗ್‌ ಇಂಡಿಯಾ' 
ಮತ್ತು " ಹರಿಜನ' ಪತ್ರಿಕೆಗಳಿಂದ ಆಯ್ದ ಲೇಖನಗಳ ಸಂಕಲನಗಳಾಗಿವೆ. 
ಸಂಕಲನವು ಸ್ವಲ್ಪ ನಿಧಾನದ ಕೆಲಸ; ಕಷ್ಟವಾದ ಕೆಲಸವೂ ಹೌದು. 
ಎಷ್ಟು ಪ್ರಯತ್ನ ಮಾಡಿದರೂ ವಿಷಯ ಪ್ರತಿಪಾದನೆಯ ಪುನರಾವರ್ತನೆ 


ಕಿಂ 
Vil 


ಯನ್ನು ತಬ್ಬಸುವುದು ಕಷ್ಟ. ನಮ್ಮ ಅನುವಾದಕರು ಕರ್ನಾಟಕದ 
ನುರಿತ ಸಾಹಿತಿಗಳು ಮತ್ತು ಗಾಂಧೀ ಮಾರ್ಗದಲ್ಲಿ ಶ್ರ ದೈಯುಳ್ಳವರು. 
ಆದಷ್ಟು ಸಮರ್ಪಕವಾಗಿ ಭಾಷಾಂತರ ಕೆಲಸವನ್ನು "ಮಾಡುತ್ತಿ ee 
ಗಾಂಧೀಜೀಯವರ ಸರಳ ಮತ್ತು ರಸವತ್ತಾದ ಬರಹಗಳನ್ನು ಭಾಷಾಂತರಿ 
ಸುವುದು ಎಷ್ಟು ಕಷ್ಟ ವೆಂಬುದನ್ನು ಹೇಳಬೇಕಾಗಿಲ್ಲ. ಆದರೂ ಈ ಅನು 
ವಾದಕರು ಗಾಂಧೀಜೀಯವರ ಮನೋಗತವನ್ನು ಅರಿತವರು ಆಗಿರುವುದ 
ರಿಂದ ಈ ಅನುವಾದಗಳು ಜನಪ ) ಯವಾಗಬಲ್ಲವೆಂದು ಆಶಿಸಲಾಗಿದೆ. 


ಈ ಸಂಪಾದಕ ಸಮಿತಿಯಿಂದ ಪ್ರಕಟಸಲ್ಪಡುವ ಗ್ರಂಥಗಳು 
ಸುಲಭ ಬೆಲೆಗೆ ಪಾಠಕರ ಕೈಸೇರಬೇಕೆಂಬ ಉದ್ದೇಶದಿಂದ ಸಾಮಾನ್ಯ 
ಪ್ರತಿಯ ಬೆಲೆ ಕಡಮೆ ಇಡಲಾಗಿದೆ. ಇದರೊಡನೆ ಉತ್ತಮ ಪ್ರತಿಯೂ 
ಸಹ ಮಾರಾಟಕ್ಕೆ ಇರುವುದಲ್ಲದೆ ಅದರ ಬೆಲೆಯನ್ನೂ ಕೂಡ ಬಹಳ 
ಹೆಚ್ಚು ಇಡಲಾಗಿಲ್ಲ. 


. ಈ ಗ್ರಂಥಮಾಲೆ ಕನ್ನಡ ನಾಡಿನ ಜನಕ್ಕೆ ಗಾಂಧೀ ಸಾಹಿತ್ಯವನ್ನು 
ಒದಗಿಸಿ ಕೊಡುವ ಕೆಲಸದಲ್ಲಿ ಕೃತಕೃತ್ಯತೆಯನ್ನು ಪಡೆಯಬಲ್ಲದೆಂದು 
ಭಾವಿಸಲಾಗಿದೆ. ಗಾಂಧೀಜೀಯವರ ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, 
ಆರ್ಥಿಕ, ರಾಜಕೀಯ ಅಭಿಪ್ರಾಯಗಳು ಈ ಗ್ರಂಥಗಳ ಮೂಲಕ ಜನ- 
ಸಾಮಾನ್ಯರಲ್ಲ ಹರಡಲಿ, ಸಕಲ ಜನರಿಗೆ ಸ್ಪೂರ್ತಿ ಕೊಟ್ಟು ನವ ಚೈ ತನ್ಯ 
ವನ್ನು ತುಂಬಲಿ ಎಂದು ಹಾರೈಸಿ ಈ ಗ್ರಂಥಗಳನ್ನು ಜನತಾ ಜನಾರ್ದನನಿಗೆ 
ಅರ್ಬಸುತಿರುವೆ. 


ಗಾಂಧೀ ಸ್ಮಾರಕ ನಿಧಿ ರಂಗನಾಥ ದಿವಾಕರ 
ರಾಜಘಾಟ, ದಿಲ್ಲಿ ಅಧ್ಯಕ್ಷರು 
೭-೫-೧೯೫೮ 4 


ನಿವೇದನ 
( ಗಾಂಧೀಜೀಯ ಮಾತುಗಳಲ್ಲಿ) 


ಅನುವಾದಕರು: * ಕುವೆಂಪು” 


ನಾನೊಬ್ಬ ಸತ್ಯಶೋಧಕ. ಅದಕ್ಕೊಂದು ಮಾರ್ಗವನ್ನು ಕಂಡು 
ಕೊಂಡಿದ್ದೇನೆಂದು ನನ್ನ ವಿಶ್ವಾಸ. ಅದರ ಸಿದ್ಧಿಗಾಗಿ ನಾನು ನಿರಂತರ 
ಪ್ರಯತ್ನಶೀಲನಾಗಿದ್ದೇನೆಂದೂ ನನ್ನ ನಂಬಿಕೆ. ಅದು ಇನ್ನೂ ನನಗೆ 
ಸಿದ್ಧಿ ಸಿಲ್ಲ ಎಂಬುದನ್ನು ಒಪ್ಪ ಕೊಳ್ಳುತ್ತೇನೆ. ಸತ್ಯದ ಸಮ್ಯಕ್‌ ದರ್ಶನವೇ 
ಆತ್ಮಸಾಕ್ಷಾತ್ಕಾರ; ಅದೇ ಜೀವನದ ಅಂತಿಮ ಗುರಿ. ಅಂದರೆ ಪರಿಪೂರ್ಣ 
ತೆಯ ಸಿದ್ಧಿ. ನನ್ನ ನ್ಯೂನತೆಗಳು ಎಷ್ಟೆಂಬುದನ್ನು ನಾನು ವ್ಯಸನದಿಂದ 
ಅರಿತಿದ್ದೇನೆ. ಆ ಅರಿವು ನನಗೆ ದುಃಖ ತರುವಷ್ಟೂ ಇದೆ. ಆ ಅರಿವೇ ನನ್ನ 
ಶಕ್ತಿಯ ಸರ್ವಮೂಲ; ಏಕೆಂದರೆ ತನ್ನ ದೌರ್ಬಲ್ಯಗಳ ಅರಿವಾಗುವುದೇ 
ಮಾನವನಿಗೆ ಒಂದು ಅಪೂರ್ವ ಬಲ.೧ 

ಮನಸ್ಸಿನಲ್ಲಿ, ಮಾತಿನಲ್ಲಿ, ಕೆಲಸದಲ್ಲಿ ಅತ್ಯಂತ ಖುಜುವಾಗಿ, ಅತ್ಯಂತ 
ಸತ್ಯವಾಗಿ, ಅತ್ಯಂತ ಅಹಿಂಸಕವಾಗಿ ನಡೆಯಬೇಕೆಂದು ಹೋರಾಡುತ್ತಿ 
ದ್ವರೂ, ನನಗೆ ಸರಿಯೆಂದು ತಿಳಿದ ಗುರಿಯನ್ನು ಮುಟ್ಟಲು ಹಂಬಲಿಸಿ 
ಹೆಣಗುತ್ತ ಸತತವೂ ಸೋಲುತ್ತಿರುವ ನಾನು ಒಂದು ಸಾಮಾನ್ಯ ಚೇತನ. 
ಆ ಯಾತ್ರೆಯೇನೋ ಕ್ಲೇಶಕರವೇ; ಆದರೆ ಆ ಯಾತನೆಯಲ್ಲಿಯೂ ನನಗೆ 
ಒಂದು ಆನಂದವಿದೆ. ಏರುವ ಒಂದೊಂದು ಹೆಜ್ಜೆಯೂ ನನ್ನನ್ನು 
ಬಲಿಷ್ಕನನ್ನಾಗಿ ಮಾಡಿ ಮುಂದಣ ಹೆಜ್ಮೆಗೆ ಸಾಮರ್ಥ್ಯವೀಯುತ್ತದೆ.೨ 


ದಾರಿ ನನಗೆ ಗೊತ್ತು. ಅದು ನೇರ ಮತ್ತು ಇಕ್ಕಟ್ಟು--ಕತ್ತಿಯ 
ಅಲಗಿನಂತೆ. ಅದರ ಮೇಲೆ ನಡೆಯುವುದೆಂದರೆ ನನಗೆ ಉಲ್ಲಾಸ. ಜಾರಿ 
ದಾಗಲೆಲ್ಗಾ ಕಣ್ಣೀರಿಡುತ್ತೇನೆ. "ನ ಮೇ ಭಕ್ತಃ ಪ್ರಣಶ್ಯತಿ' ಎಂದು 
ದೇವರ ವಚನವಿದೆ. ಆ ವಚನದಲ್ಲಿ ನನಗೆ ದೃಢವಾದ ನಂಬಿಕೆಯಿದೆ. 
ಆದ್ದರಿಂದ ನನ್ನ ದೌರ್ಬಲ್ಯದ ಪರಿಣಾಮವಾಗಿ ಸಾವಿರ ಬಾರಿ ಸೋತರೂ 


ix 


ನಾನೆಂದಿಗೂ ಶ್ರದ್ಧೆ ಗೆಡುವುದಿಲ್ಲ. ಪ್ರತಿಯಾಗಿ, ಇಂದಲ್ಲ ನಾಳೆ, ಸ್ವತಃ 
ಸಿದ್ಧವಾಗಿ ಕೈಗೂಡಲೇಬೇಕಾಗಿರುವ ಇಂದ್ರಿಯ ಜಯ ಲಭಿಸಿದಂದು, 
ಬೆಳಕನ್ನು ಕಂಡೇ ಕಾಣುತ್ತೇನೆಂಬುದು ನನ್ನ ವಿಶ್ವಾಸ.4 


ಏಕೆಂದರೆ ಸಾವಿನ ನಡುವೆ ಬಾಳು, ಸುಳ್ಳಿನ ನಡುವೆ ಸತ್ಯ, ತಮಸ್ಸಿನ 
ನಡುವೆ ಜ್ಯೋತಿ ಚಿರಸ್ಕಾಯಿಯಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ. 
ಭಗವಂತನೇ ಪ್ರಾಣಶಕ್ತಿ, ಅವನೇ ಸತ್ಯ ಮತ್ತು ಜ್ಯೋತಿ ಎಂಬುದು 
ನನ್ನ ವಿಶ್ವಾಸ. ಆತ ಪ್ರೇಮ ಸ್ವರೂಪಿ; ಆತನೇ ಪರಮ ಶ್ರೇಯಸ್ಸು.೪ 

ಬಾಲ್ಯದಿಂದಲೂ ನಾನೊಬ್ಬ ಸತ್ಯಾರಾಧಕ ಎಂಬುದು ನನ್ನ ವಿಶ್ವಾಸ, 
ಅದು ನನ್ನ ಅತ್ಯಂತ ಸಹಜ ಪ್ರವೃತ್ತಿ. ಉಪಾಸನಾಪೂರ್ವಕವಾದ 
ಶೋಧನೆಯಿಂದ ಭಗವಂತನೇ ಸತ್ಯ ಎಂಬ ರೂಢಿಯ ನಂಬಿಕೆಯ ಬದಲು 
ಸತ್ಯವೇ ಭಗವಂತ ಎಂಬ ಸೂತ್ರ ನನಗೆ ಸ್ಫುರಣವಾಯಿತು. ಭಗವಂತನನ್ನು 
ಪ್ರತ್ಯಕ್ಷವೋ ಎಂಬಂತೆ ಕಾಣಲು ಈ ಸೂತ್ರದಿಂದ ನನಗೆ ಸಾಧ್ಯವಾಗಿದೆ. 
ನನ್ನ ಚೇತನಸಮಸ್ತ ವನ್ನೂ ಆತ ವ್ಯಾಪಸಿದ್ದಾನೆ, ಎಂಬುದು ನನ್ನ 
ಅನುಭವ.೫ 

ಭಗವಂತನ ಪ್ರತ್ಯಕ್ಷ ದರ್ಶನದ ಹಂಬಲ ನನ್ನದು. ಭಗವಂತನೇ 
ಸತ್ಯ ಎಂಬುದನ್ನು ನಾನು ಬಲ್ಲೆ. ನನ್ನ ಪಾಲಿಗೆ ಭಗವಂತನನ್ನು ಕಾಣಲು 
ಇರುವ ಒಂದೇ ಒಂದು ನಿಶಿತ ಮಾರ್ಗವೆಂದರೆ ಅಹಿಂಸೆ, ಪ್ರೇಮ.೬ 


ಅಹಿಂಸೆ ನನ್ನ ದೇವರು. ಸತ್ಯ ನನ್ನ ದೇವರು. ಅಹಿಂಸೆಯ ಸಾಧನೆ 
ಗಾಗಿ ನಾನು ಶ್ರಮಿಸುವಾಗ ಸತ್ಯ ಹೇಳುತ್ತದೆ : "ನನ್ನ ಮೂಲಕವೇ ಅದರ 
ಸಿದ್ಧಿ ' ಎಂದು. ಸತ್ಯದ ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂಸೆ 
ಹೇಳುತ್ತಿದೆ: "ನನ್ನ ಮೂಲಕವೇ ಅದರ ಸಿದ್ಧಿ ' ಎಂದು.೭ 

ಭಾರತದ ಸ್ವಾತಂತ್ರ್ಯ ಸಾಧನೆಯೇ ನನ್ನ ಜೀವಿತೋದ್ದೇಶ, ನಾನು 
ಅದಕ್ಕಾಗಿ ಸಾಯಲು ಕೂಡ ಸಿದ್ಧ. ಏಕೆಂದರೆ ಭಾರತದ ಸ್ವಾತಂತ್ರ್ಯ 
ಸತ್ಯದ ಒಂದು ಅಂಶ. ಬಂಧಮುಕ್ತವಾದಾಗಲೆ ಭರತಖಂಡ ಸತ್ಯಸ್ವರೂಪ 
ನಾದ ಭಗವಂತನನ್ನು ಪೂಜಿಸಬಲ್ಲದು, ಭಾರತದ ಬಿಡುಗಡೆಗಾಗಿ ನಾನು 
ದುಡಿಯುತ್ತಿ ದ್ದೇನೆ; ಏಕೆಂದರೆ ಭಾರತದಲ್ಲಿ ಬದುಕಿ ಅದರ ಸಂಸ್ಕೃತಿ 


X 


ಯನ್ನು ಪಡೆದಿರುವುದರಿಂದ ಅದರ ಸೇವೆಗೆ ನಾನು ಅತ್ಯಂತ ಅರ್ಹ 
ಎಂಬುದನ್ನು, ನನ್ನ ಸೇವೆಯ ಮೊದಲ ಹಕ್ಕು ಭಾರತದ್ದು ಎಂಬುದನ್ನು 
ನನ್ನ ಸ್ವದೇಶೀ ನನಗೆ ಕಲಿಸಿದೆ. ನನ್ನ ದೇಶಭಕ್ತಿ ಭಾರತಕ್ಕೆ ಮಾತ್ರ 
ಮಾಸಲಾದುದಲ್ಲ. ಬೇರೆ ನ ರಾಷ್ಟ್ರದ ಹಿತಕ್ಕೂ ಧಕ್ಕೆ ಯೊದಗ 
ಬಾರದು ಎಂಬುದಷ್ಟೇ ಅಲ್ಲ; ಸಕಲ "ರಷ್ಯ ಗಳಿಗೂ, ಆ ಪದದ 
ಸಂಪೂಣಾರ್ಥದಲ್ಲಿ, ಸರ್ವಲಾಭ ತಾಗು 1. ನನ್ನ ಮಾತಿನ 
ಆಶಯ. ನಾನು ಸಂಕಲ್ಪಿಸಿರುವ ಭಾರತದ ಸ್ವಾತಂತ್ರ್ಯ ಎಂದೆಂದೂ 
ಲೋಕಹಿತಕಂಟಿಕವಾಗಲಾರದು.ಳ 
ವಿಶ್ವಾತ್ಮಕವೂ ವಿಶ್ವವ್ಯಾಖಯೂ ಆದ ಸತ್ಯವನ್ನು ಸಾಕ್ಷಾತ್ತಾಗಿ 
ಸಸ ಕು ಸೃಷ್ಟಿಯಲ್ಲಿ ಕ್ಷುದ್ರ ಗ ತನ್ನಂತೆ 
ಪ್ರೀತಿಸುವುದು ಸ ಸಾಧ್ಯವಾಗಲೇಬೇಕು. ಆ ಹಂಬಲವನ್ನು ತುಂಬಿಕೊಂಡ 
ವನು ಜೀವನದ ಯಾವ ಕ್ಷೇತ್ರದಿಂದಲೂ ವಿಮುಖನಾಗಲು ಸಾಧ್ಯವಿಲ್ಲ. 
ನನ್ನ ಸತ್ಯಶ್ರದ್ಧ ನನ್ನನ್ನು ರಾಜಕೀಯ ಕ್ಷೇತ್ರಕ್ಕೆ ಎಳೆದು ತಂದಿರುವುದು 
ಈ ಕಾರಣದಿಂದಲೇ, ಅಧ್ಯಾತ್ಮಕ್ಕೂ ರಾಜಕೀಯಕ್ಕೂ ಏನೂ ಸಂಬಂಧ 
ಇಲ್ಲ ಎನ್ನುವವರಿಗೆ ಅಧ್ಯಾತ್ಮ ಎಂದರೇನು ಎಂಬುದೇ ತಿಳಿಯದೆಂದು 
ಸ್ವಲ್ಪವೂ ಅಳುಕದೆ, ಆದರೆ ವಿನೀತನಾಗಿ ನಾನು ಹೇಳಬಲ್ಲ 
ಆತ್ಮಶ್ರೀವಿದೂರವಾದ ರಾಜಕೀಯವು ನನ್ನ ಪಾಲಿಗೆ ಸರ್ವಥಾ 
ತ್ಯಾಜ್ಯವಾದ ಕಲಂಕ. ರಾಜಕೀಯ ರಾಷ್ಟ್ರಗಳನ್ನು ಕುರಿತದ್ದು. ಯಾವುದು 
ರಾಷ್ಟ್ರಗಳ ಹಿತವನ್ನು ಕುರಿತೋ ಅದು ಅಧ್ಯಾತ್ಮ ಪ್ರವೃತ್ತಿಯುಳ್ಳ 
ವ್ಯಕ್ತಿಯ, ಎಂದರೆ ಸತ್ಯದ ಮತ್ತು ಭಗವಂತನ ಅನ್ವೇಷಕ ಸಾಧನೆಯ 
ಅಂಗಗಳಲ್ಲಿ ಒಂದಾಗಿರುವುದು ಅನಿವಾರ್ಯ. ನನಗಾದರೋ ಭಗವಂತ 
ನೆಂದರೂ ಒಂದೇ, ಸತ್ಯವೆಂದರೂ ಒಂದೇ. ಭಗವಂತನು ಅಸತ್ಯದ 
ಮೂರ್ತಿಯೆಂದೂ ಹಿಂಸೆಯ ಮೂರ್ತಿಯೆಂದೂ ಯಾರಾದರೂ ಸ್ಥಿ ರಪಡಿಸಿ 
ದರೆ ಅಂತಹ ಭಗವಂತನನ್ನು ಪುಜಿಸಲು ನಾನು ನಿರಾಕರಿಸುತ್ತೇನೆ. 
ರಾಜಕೀಯದಲ್ಲಿಯೂ ಭಗವಂತನ ರಾಜ್ಯ ಸ್ಮಾ ಏತವಾಗಬೇಕಾಗಿದೆ. ನನ್ನ 
ಬದುಕಿನ ಅತ್ಯಂತ ಆತ್ಮೀಯ ವಸ್ತುಗಳಿಂದ ರಾಜಕೀಯವನ್ನು ಬೇರ್ಪಡಿಸ 
ಲಾರೆ, ಕಾರಣ ಇಷ್ಟೆ: ನನ್ನ ರಾಜಕೀಯ ಕಲುಹಿತವಲ್ಲ. ಈ ಎಲ್ಲವೂ 


೫1 


ಸತ್ಯ--ಅಹಿಂಸೆಗಳೊಂದಿಗೆ ಜಟಲವಾಗಿ ಹೆಣೆದುಕೊಂಡಿವೆ. ಸತ್ಯವನ್ನು 
ಬಲಿಗೊಟ್ಟು ಸ್ವಾತಂತ್ರ್ಯವನ್ನು ಪಡೆಯುವುದಕ್ಕಿಂತ ಭಾರತ ವಿನಾಶ 
ಹೊಂದುವುದೇ ಹೆಚ್ಚು ಲೇಸೆಂಬುದು ನನ್ನ ಮತ. ರಾಜಕೀಯ ಸಂಪರ್ಕ 
ವಿಲ್ಲದೆ ಸಮಾಜಸೇವೆಯಂಥ ಕೆಲಸವನ್ನು ಕೂಡ ನಡೆಸುವುದು ಅಸಾಧ್ಯ 
ಎಂಬುದು ನನ್ನ ಅನುಭವಕ್ಕೆ ಬಂದುದರಿಂದ ರಾಜಕೀಯ ಕ್ಷೇತ್ರವನ್ನು 
ನಾನು ಪ್ರವೇಶಿಸುವುದು ಅನಿವಾರ್ಯವಾಯಿತು. ಸಾಮಾಜಿಕ ಮತ್ತು 
ನೈತಿಕ ದೃಷ್ಟಿಯಿಂದ ರಾಜಕೀಯ ಕಾರ್ಯವು ಪರಿಗಣಿತವಾಗಲೇಬೇಕು. 


ಮಾನವನ ಮನಸ್ಸಾಗಲಿ ಸಮಾಜವಾಗಲಿ ರಾಜಕೀಯ, ಸಾಮಾಜಿಕ. 
ಧಾರ್ಮಿಕ ಎಂಬ ಪ್ರತ್ಯೇಕ ವಿಭಾಗಗಳಾಗಿ ವಿಂಗಡಣೆಯಾಗಿಲ್ಲ ಎಂಬುದು 
ನನ್ನ ವಿಶ್ವಾಸ. ಅವುಗಳ ನಡುವೆ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ.೧೨ 

ಆತ್ಮಶ್ರೀನಿಯಮಕ್ಕೆ ತನ್ನದೇ ಆದ ಒಂದು ಕ್ಷೇತ್ರವಿದೆ ಎಂಬುದನ್ನು 
ನಾನು ನಂಬುವುದಿಲ್ಬ. ಬದಲು, ಅದು ಜೀವನದ ಸಾಮಾನ್ಯ ವ್ಯಾಪಾರಗಳ 
ಮೂಲಕವಾಗಿ ಮಾತ್ರವೇ ವ್ಯಕ್ತಗೊಳ್ಳುತ್ತದೆ. ಹೀಗೆ ಅದು ಆರ್ಥಿಕ, 
ಸಾಮಾಜಿಕ ಮತ್ತು ರಾಜಕೀಯ ವಲಯಗಳ ಮೇಲೂ ಪರಿಣಾಮವನ್ನು 
ಉಂಟುಮಾಡುತ್ತದೆ.೧೧ 


ಮಾನವ ಜೀವಿತದ ಪರಮೋದ್ವೇಶ ಭಗವತ್‌ ಸಾಕ್ಟಾತ್ಕಾರ. ಅವನ 
ಕರ್ಮಳ್ಟಿ ಯೆಗಳೇನೇ ಇರಲಿ, ಸಾಮಾಜಿಕ, ರಾಜಕೀಯ, ಧಾರ್ಮಿಕ 
ಎಲ್ಲವೂ ಈ ಈಶೃ್ವರಸಾಕ್ಷಾತ್ಕಾರದ ಪರಮೋದ್ದೇಶದಿಂದಲೇ ನಿಯಂತ್ರಿತ 
ವಾಗಿರಬೇಕು. ಮಾನವಸೇವೆಯೇ ಈ ಸಾಧನೆಯ ಪ್ರಪ್ರಥಮವಾದ 
ಅನಿವಾರ್ಯಾಂಗವಾಗುತ್ತದೆ. ಏಕೆಂದರೆ ಇಷ್ಟೆ: ಈಶ್ವರ ದರ್ಶನಕ್ಕಿರುವ 
ಏಕೈಕ ಮಾರ್ಗವೆಂದರೆ ಆತನ ಸೃಷ್ಠಿ ಯಲ್ಳಿಯೇ ಆತನನ್ನು ಕಂಡು 
ಅದರಲ್ಲಿಯೇ ಒಂದಾಗಿರುವುದು. ಸರ್ವರ ಸೇವೆಯೊಂದೇ ಇದಕ್ಕೆ ಸಾಧನ, 
ನಾನು ಈ ಸರ್ವದ ಒಂದು ಅಂಶ, ಇತರರನ್ನು ಉಳಿದು ನಾನೊಬ್ಬನೇ 
ಅದನ್ನು ಪಡೆಯಲಾರೆ.೧೨ 


ಈಶಸೇವೆ ಅರ್ಥಾತ್‌ ಮಾನವಸೇವೆಯೇ ನನ್ನ ಧರ್ಮ. ನಿಷ್ಕಾಮ 
ಸೇವೆಯಿಂದ ಸೇವೆಸಲ್ಳಿಸುವುದೆಂದರೆ ಇತರರಿಗೆ ನಾವು ಉಪಕಾರಮಾಡಿದ್ದ 


೫11 


ಕ್ಕಿಂತ ನಮ್ಮ ಸಾಲವನ್ನು ನಾವು ತೀರಿಸಿಕೊಂಡು ಕೃತಕೃತ್ಯರಾದಂತೆ. 
ನಮ್ಮ ಹೊಣೆಯನ್ನು ನಾವೇ ಇಳಿಸಿಕೊಂಡು ನಮ್ಮ ಕರ್ತವ್ಯವನ್ನು 
ಪರಿಪಾಲಿಸುವುದರ ಮೂಲಕ ನಮಗೆ ನಾವೇ ಉಪಕಾರ ಮಾಡಿಕೊಳ್ಳು 
ತ್ತೇವೆ. ನಮ್ಮಲ್ಲಿ ಒಳ್ಳೆಯವರೆನಿಸಿಕೊಂಡವರು ಮಾತ್ರವಲ್ಲ, ನಾವೆಲ್ಲರೂ 
ನಮ್ಮ ಸರ್ವ ಸಂಪತ್ತನ್ನೂ ಸರ್ವರಿಗಾಗಿ ವಿನಿಯೋಗಿಸಲು ಬದ್ಧರು. 
ಮೃಗಗಳಿಗಿಂತ ಮಾನವ ಭಿನ್ನ ಎಂದು ತೋರುವುದು ಈ ತ್ಯಾಗ ಧರ್ಮ 
ಒಂದರಿಂದಲೇ,೧ಕ8 

ಮನುಷ್ಯ ಎಷ್ಟರಮಟ್ಟಿಗೆ ಪರಾರ್ಥಕ್ಕಾಗಿ ಶ್ರಮಿಸುತ್ತಾನೆಯೋ 
ಅಷ್ಟ ರಮಟ್ಟಗೆ ಅವನು ದೊಡ್ಡ ವನಾಗುತ್ತಾನೆ.೧೪ 

ನಾನು ಸೋದರ ಭಾವ ಆಥವಾ ತಾದಾತ್ಮ್ಯವನ್ನು ಸಾಧಿಸಲೆಳಸು 
ವುದು ಕೇವಲ ಮಾನವಜೀವಿಗಳೊಂದಿಗೆ ಮಾತ್ರ ವಲ್ಲ, ಸಮಸ್ತ ಜೀವರಾಶಿ 
ಯೊಂದಿಗೆ, ನೆಲದ ಮೇಲೆ ಹರಿದಾಡುವ ಕ್ರಿ ಮಿಕೀಟಿಗಳೊಂದಿಗೆ ಕೂಡ. 
ನಿಮ್ಮನ್ನು ಚಕಿತಗೊಳಿಸಬಹುದಾದ ಈ ಬಯಕೆಗೆ--ನೆಲದ ಮೇಲೆ ಹರಿ 
ದಾಡುವ ಸ್ರಿಮಿಕೀಟಿಗಳೊಂದಿಗೂ ತಾದಾತ್ಮ್ಯವನ್ನು ಸಾಧಿಸಬೇಕೆನ್ನುವ 
ಬಯಕೆಗೆ-ಕಾರಣವಿಷ್ಟೆ ; ನಾವೆಲ್ಲರೂ ಒಬ್ಬನೇ ಭಗವಂತನಿಂದ ಬಂದವರು 
ಎಂದು ಹೇಳುತ್ತೇವಲ್ಲ; ಹಾಗಿರುವುದರಿಂದ ಯಾವುದೇ ರೂಪದಲ್ಲಿ 
ಗೋಚರಿಸಿದರೂ ಮೂಲತಃ ಎಲ್ಲ ಜೀವರಾಶಿಯೂ ಒಂದೇ.೧೫ 

ಭಗವಂತನ ಕೇವಲ ಅಖಂಡತೆಯನ್ನು ನಾನು ನಂಬುತ್ತೇನೆ ; ಆದುದ 
ರಿಂದಲೇ ಜನತೆಯ ಅಖಂಡತೆಯಲ್ಲೂ ನನಗೆ ಶ್ರದ್ಧೆ ಯಿರುವುದು. ಒಬ್ಬನು 
ಮಾತ್ರ ಅಧ್ಯಾತ್ಮಲಾಭ ಪಡೆದು ಅವನ ಸುತ್ತಣ ಜನರು ತೊಳಲುತ್ತಾರೆ 
ಎಂಬುದನ್ನು ನಾನು ನಂಬುವುದಿಲ್ಲ. ಅದ್ವೈತದಲ್ಲಿ ನನಗೆ ಶ್ರದ್ಧೆ ಯಿದೆ. 
ತತ್ತ್ವಶಃ ಮಾನವನ ಅಖಂಡತೆಯಲ್ಲಿ, ಹಾಗೆ ನೋಡಿದರೆ ಜೀವಸಮಸ್ತದ 
ಅಖಂಡತೆಯಲ್ಲಿ ನನಗೆ ವಿಶ್ವಾಸವುಂಟು, ಆದುದರಿಂದಲೇ ಒಂದು ವ್ಯಕ್ತಿಗೆ 
ಅಧ್ಯಾ ತ್ಮಲಾಭವಾದರೆ ಇಡಿಯ ವಿಶ್ವಕ್ಕೆ ಆ ಲಾಭ ಒದಗುತ್ತದೆ. ಒಂದು 
ವ್ಯಕ್ತಿ ಪತನಹೊಂದಿದರೆ ಅಷ್ಟರ ಮಟ್ಟಿಗೆ ಇಡಿಯ ವಿಶ್ವದ ಪತನವೇ 
ಆಗುತ್ತದೆ ಎಂದು ನಾನು ಭಾವಿಸಿರುವುದು.೧೬ 


xiii 


ಈ ಪೃಥ್ವಿಯ ನಶ್ವರ ಸಾಮ್ರಾಜ್ಯದ ಬಯಕೆ ನನಗಿಲ್ಲ ಮೋಕ್ಷ 
ರೂಪವಾದ "ಅಮರ ಸಾಮ್ರಾಜ್ಯಕ್ಕಾಗಿ ನಾನು ಶ್ರ ಮಿಸಿದ್ದೇನೆ. ನನ್ನ ಧ್ಯೇಯ 
ಸಾಧನೆಗಾಗಿ ನಾನು ಗುಹಾನಿವಾ ಇಸಿಯಾಗಬೇಕಾಗಿಲ್ಲ. ೧೭ 


ದೇಶದ, ತನ್ಮೂಲಕ ಮಾನವತೆಯ ಸೇವೆಗಾಗಿ ಎಡೆಬಿಡದೆ ದುಡಿ 
ಯುವುದೇ ನನ್ನ ಮೋಕ್ಷಪಥ. ಜೀವಸಮಸ್ತ ದೊಂದಿಗೆ ಅನನ್ಯತೆಯನ್ನು 
ಸಾಧಿಸುವುದೇ ನನ್ನ ಬಯಕೆ.೧೮ 


ಯಾವ ನೂತನ ಸಿದ್ಧಾಂತಗಳನ್ನೂ ನಾನು ಮಂಡಿಸಿಲ್ಲ. ಅದರ 
ಬದಲು ಪುರಾತನ ಸಿದ್ಧಾಂತಗಳ ಪುನರ್ನಿರೂಪಣೆಯ ಪ್ರಯತ್ನವೇ 
ನನ್ನದು. ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಸಾಗಿದೆಯೋ ಹೇಳಲಾರೆ. 
ಆದರೆ ಅದು ನನ್ನ ಪ್ರಾಮಾಣಿಕ ನಂಬಿಕೆಯನ್ನು ಪ್ರತಿನಿಧಿಸುತ್ತಿದೆ.೧೯ 


ಗಾಂಧೀಪಂಥ ಎಂಬುದೊಂದಿಲ್ಲ. ನನ್ನ ತರುವಾಯ ಯಾವ ಪಂಥ 
ವನ್ನೂ ಕಟ್ಟಿ ಹೋಗುವ ಇಚ್ಛೆ ನನಗಿಲ್ಲ. ನಾನು ಯಾವುದಾದರೂ ನೂತನ 
ತತ್ತ್ವದ ಅಥವಾ ಸಿದ್ದಾ ಂತದ ಮೂಲಪುರುಷ ಎಂಬ ಭಾವನೆ ನನಗಿಲ್ಲ. 
ನಿತ್ಯ ಸತ್ಯಗಳನ್ನು ನಮ್ಮ ದೈನಂದಿನ ಜೀವನ ಹಾಗೂ ಸಮಸ್ಯೆಗಳಿಗೆ 
' ಅಳವಡಿಸಲು ನನ್ನ ರೀತಿಯಲ್ಲಿ ನಾನು ಸಾಧಾರಣನಂತೆ ಪ್ರಯತ್ನಿ ಸಿದೇನೆ: 
ಅಷ್ಟೆ. ಸತ್ಯ-ಅಹಿಂಸೆ ಈ ಭಾವಗಳು ಪರ್ವತಗಳಷ್ಟೇ ಪುರಾತನವಾದವು. 
ನನ್ನ ಶಕ್ತಿಗೆ ಸಾಧ್ಯವಾದಷ್ಟು ವಿಪುಲ ಪ್ರಮಾಣದಲ್ಲಿ ಅವೆರಡರಲ್ಲೂ 
ಪ್ರಯೋಗಗಳನ್ನು ನಡೆಸಿರುವುದಷ್ಟೆ ನನ್ನ ಕೆಲಸ. ಹಾಗೆ ಮಾಡುವಾಗ 
ಕೆಲವು ಸಲ ತಪ್ಪು ಮಾದಿದ್ದೇನೆ; ಆ ತಪ್ಪುಗಳಿಂದ ಪಾಠ ಕಲಿತಿದ್ದೇನೆ. 
ಹೀಗೆ ಜೀವನ ಮತ್ತು ಅದರ ಸಮಸ್ಯೆಗಳು ಸತ್ಯ-_ಅಹಿಂಸೆದಳ ಅನುಷ್ಠಾನ 
ಗಳಲ್ಲಿ ನಡೆಸಿರುವ ಅನೇಕ ಪ್ರಯೋಗಗಳಾಗಿವೆ.೨೦ 

ನಿಮ್ಮ ಮುಂದೆ ಉದೃವಿಸಿರುವ ಸಮಸ್ಯೆಗಳನ್ನು ನನ್ನ ಹೇಳಿಕೆಗೆ 
ಅನುಸಾರವಾಗಿ ಎದುರಿಸಬೇಕೆಂಬುದೇ ನನ್ನ ಇಚ್ಛೆ. ಹೀಗೆ ಸತ್ಯ- ಅಹಿಂಸೆ 
ಗಳಲ್ಲಿ ನನ್ನ ಶ್ರದ್ಧೆ ವರ್ಧಿಸುತ್ತಲೇ ಇದೆ. ನನ್ನ ಜೀವನದಲ್ಲಿ ಅವುಗಳನ್ನು 
ಅನುಸರಿಸುತ್ತ ಹೋದಂತೆ ನಾನು ಕೂಡ ಪ್ರತಿಕ್ಷಣವೂ ಬೆಳೆಯುತ್ತಲೇ 
ಇದ್ದೇನೆ. ಅವುಗಳಲ್ಲಿ ನನಗೆ ಹೊಸ ಅರ್ಥ ಸ್ಫುರಿಸುತ್ತಿದೆ. ದಿನದಿನವೂ 


xiv 


ಅವುಗಳನ್ನು ಹೊಸ ಹೊಸ ಬೆಳಕಿನಲ್ಲಿ ಕಂಡು ಹೊಸ ಹೊಸ ಅರ್ಥ 
ಗಳನ್ನೂ ಅರಿಯುತ್ತಿದ್ದೇನೆ. ನನ್ನ ಜತೆಜತೆಗೆ ನೀವೂ ಕೂಡ ಬೆಳೆಯ 
ಬೇಕು. ನನ್ನ ಅನಂತರ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಚಿಂತೆ 
ನನಗಿರಕೂಡದು. ಆದುದರಿಂದ ನನ್ನನ್ನು ಮರೆತುಬಿಡಿ. ನೀವು ಭದ್ರವಾಗಿ 
ಅಂಟಿಕೊಳ್ಳ ಬೇಕಾದುದು ನನ್ನ ಹೆಸರಿಗಲ್ಲ, ತತ್ತ್ವಗಳಿಗೆ. ಅದರ ಅಳತೆ 
ಕೋಲಿನಿಂದ ನಿಮ್ಮ ಒಂದೊಂದು ಚಟುವಏಕೆಯನ್ನೂ ಅಳೆದು ಉದೃವಿಸ 
ಬಹುದಾದ ಎಲ್ಲ ಸಮಸ್ಯೆಗಳನ್ನೂ ನಿರ್ಭೀತರಾಗಿ ಎದುರಿಸಿ.೨೧ 

ನಿಲ್ಲುವುದು ನನ್ನ ಕೃತಿಯೇ ಹೊರತು, ನನ್ನ ಮಾತೂ ಅಲ್ಲ. 
ಬರಹವೂ ಅಲ್ಲ. ಇತ್ತೀಚೆಗೆ ನಾನು ಈ ಮಾತನ್ನು ಅನೇಕ ಸಲ ಹೇಳಿದ್ದೇನೆ. 
ಸಕಲ ಶಾಸ್ತ್ರಗಳೂ ಒಂದುವೇಳೆ ವಿನಾಶಹೊಂದುವುದಾದರೂ ಹಿಂದೂ 
ಧರ್ಮದ ಸಾರವನ್ನು ಸಾರಲು ಈಶೋಪನಿಷತ್ತಿನ ಒಂದು ಮಂತ್ರ ಸಾಕು; 
ಆದರೆ ಅದನ್ನೂ ಅನುಷ್ಠಾನಕ್ಕೆ ತರಲು ಯಾರೊಬ್ಬರೂ ಇರದಿದ್ದರೆ ಆ 
ಒಂದು ಮಂತ್ರವೂ ನಿರರ್ಥಕ. ಆದರಂತೆಯೆ ನನ್ನ ಮಾತು, ಬರಹಗಳು 
ಸತ್ಯ-ಅಹಿಂಸೆಯ ಮಹಾತತ್ತ್ಯ್ವಗಳನ್ನು ರಕ್ತ ಗತಮಾಡಿಕೊಳ್ಳಲು ನಿಮಗೆ 
ನೆರವು ನೀಡಿರುವಷ್ಟರಮಟ್ಟಿಗೆ ಮಾತ್ರ ಉಪಯುಕ್ತ. ಅವುಗಳನ್ನು ನೀವು 
ಹಾಗೆ ರಕ್ತಗತ ಮಾಡಿಕೊಳ್ಳದಿದ್ದರೆ ನನ್ನ ಬರಹಗಳಿಂದ ನಿಮಗೆ ಯಾವ 
ಪ್ರಯೋಜನವೂ ಇಲ್ಲ. ಒಬ್ಬ ಸತ್ಯಾಗ್ರ ಹಿಯಾಗಿ ನಾನು ಈ ಒಂದೊಂದು 
ಮಾತನ್ನೂ ಉದ್ದೇಶಪೂರ್ವಕವಾಗಿ ಹೇಳುತ್ತಿ ದ್ಹೇನೆ.೨೨ 

ಗಾಂಧೀಪಂಥ ಎಂಬುದು ದೋಷದ ಪ್ರತೀಕವಾಗಿರುವುದಾದರೆ 
ಅದು ನಾಶಹೊಂದಲಿ, ಸತ್ಯ-ಅಹಿಂಸೆಗಳು ಅಜರಾಮರ, ಆದರೆ ಗಾಂಧೀ 
ಪಂಥ ಎಂಬುದು ಪಂಥಾಭಿಮಾನಕ್ಕೆ ಮತ್ತೊಂದು ಹೆಸರಾದರೆ ಅದು 
ವಿನಾಶಯೋಗ್ಯವೇ ನಿಜ ತಾನು ಗಾಂಧೀ ಅನುಯಾಯಿ -- ಎಂದು 
ಯಾರೊಬ್ಬನೂ ಹೇಳದಿರಲಿ. ನಾನು ನನ್ನನ್ನು ಅನುಸರಿಸಿದರೆ ಸಾಕು. 
ಅದರಲ್ಲೂ ನಾನು ಎಂತಹ ಅಸಮರ್ಪಕ ಅನುಯಾಯಿ ಎಂಬುದನ್ನು 
ನಾನು ಬಲ್ಲೆ; ಯಾವ ತತ್ತ್ವಗಳಿಗಾಗಿ ನಾನು ನಿಂತಿದ್ದೇನೆಯೊ ಅವುಗಳಿಗೆ 
ತಕ್ಕಂತೆ ನಾನು ಬಾಳುತ್ತಿಲ್ಲ. ನೀವು ಅನುಯಾಯಿಗಳಲ್ಲ; ಸಹವಿದ್ಯಾರ್ಥಿ 
ಗಳು, ಸಹಯಾತ್ರಿ ಕರು, ಸಹ-ಅನ್ವೇಷಕರು, ಸಹ-ಉದ್ಯೋಗಿಗಳು.34 


XV 


ಸತ್ಯ ಅಹಿಂಸೆಗಳನ್ನು ಕೇವಲ ವೈಯಕ್ತಿಕ ಅನುಷ್ಕಾನದ ತತ್ತ್ವ 

ಗಳನ್ನಾಗಿ ಮಾಡಿಕೊಂಡರೆ ಸಾಲದು; ಸಮಾಜ ಸಮುದಾಯಗಳು, ರಾಷ್ಟ 
ಗಳೂ ಕೂಡ ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಾಗಬೇಕು. ಹೇಗೇ 
ಆಗಲಿ, ಅದಂತೂ ನನ್ನ ಕನಸು, ನನ್ನ "ಬದುಕೆಲ್ಲ ಅದರ ಸಾಕ್ಷಾತ್ಕಾರದ 

ಪ್ರಯತ್ನಕಾಗಿಯೇ, ನನ್ನ ಸಾವೂ ಅದರಛಲ್ಲಯೆ. ನನ್ನ ಶ್ರ ದ್ದೆ ನನಗೆ 
ಅನುದಿನವೂ ನೂತನ ಸತ್ಯಗಳನ್ನು ಕಾಣಿಸುತ್ತಿದೆ. ಆತ್ಮದ "ಸ್ವರೂಪವೇ 
ಅಹಿಂಸೆ; ಅದುದರಿಂದಲೇ ಸಕಲರೂ ಬದುಕಿನ ಸಕಲ ವ್ಯವಹಾರಗಳಲ್ಲೂ 
ಅಹಿಂಸೆಯನ್ನು ಅನುಷ್ಠಾನಕ್ಕೆ ತರಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಅದನ್ನು 
ಅನುಷ್ಠಾನ ಮಾಡಲಾಗದಿದ್ದ 2 ಅದಕ್ಕೆ ಔಪಯೋಗಿಕ ಮೌಲ್ಯವೇ ಇಲ್ಲ.೨೪ 


ನಮ್ಮ ದೇಶಕ್ಕಾಗಿ ನಾನು ತ್ಯಾಗ ಮಾಡಲಾರದುದು ಈ ಜಗತ್ತಿ ನಲ್ಲಿ 
ಏನೂ ಇಲ್ಲ--ಎರಡರ' ಹೊರತು. ಅವು ಸತ್ಯ ಮತ್ತು ಅಹಿಂಸೆ ಇಡೀ 
ಜಗತ್ತನ್ನೇ ನನ್ನ ಮುಂದಿಟ್ಟಿರೂ ಈ ಎರಡನ್ನು ನಾನು ಬಿಡಲಾರೆ. 
ಏಕೆಂದರೆ ನನ್ನ ಪಾಲಿಗೆ ಸತ್ಯವೇ ದೇವರು. ಸಶ್ಯಸಾಧನೆಗೆ ಅಹಿಂಸೆ ಯಿಲ್ಲದೆ 
ಅನ್ಯ ಪಥ ಇಲ್ಲ. ಸತ್ಯ ಅಥವಾ ಭಗವಂತನನ್ನು ಬಲಿಗೊಟ್ಟು ಭಾರತಕ್ಕೆ 
ಸೇವೆ ಸಲ್ಲಿಸುವ ಆಲೋಜನೆಯನ್ನು ನಾನು ಮಾಡಲಾರೆ. ನಾನು ಬಲ್ಲೆ 
ಸತ್ಯವನ್ನು ಕೈಬಿಡಬಲ್ಲವನು ತನ್ನ ದೇಶವನ್ನೂ ಕೈಬಿಡಬಲ್ಲ, ಆಪ್ತೆ ಪೃ 
ರನ್ನೂ ತೈಬಿಡಬಲ್ಲ. ನನ್ನಾತ್ಮ ಮತ್ತು ನನ್ನ ಕರ್ತ ಇಬ್ಬರೂ ಮೆಚ್ಚು 
ವಂತೆ ನಾನು ಹೋದೆಡೆಯೆಲ್ಲ ನನ್ನ ಕರ್ಮಕ್ಷೇತ್ರದ ಗಾಯತ್ರಿ ಗಳಾದ 
ಈ ನನ್ನ ಧರ್ಮಸೂತೃ ಗಳನ್ನು ಸಾರುತ್ತ ಹೋಗುತ್ತೇನೆ. 

ನನ್ನದು ಧರ್ಮಮಾರ್ಗ, -ನಾವು ಧರ್ಮಿಗಳು, ಆದುದರಿಂದ ಉಳಿದ 
ವರಿಗೆ ನಾವು ಶ್ರೇಷ್ಠರು ಎಂಬ ಅಹಂಭಾವ ನಮ್ಮನ್ನು ಆಕ್ರಮಿಸುವ ಭಯ 
ಯಾವಾಗಲೂ ಇದ್ದೇ ಇದೆ. ಇತರರಿಂದ ನಾನು ನಿರೀಕ್ಷಿ ಸುವಂತೆ ಸ್ವವಿಮರ್ಶೆ 
ಯಲ್ಲಿ ಸತ್ಯದಂತೆಯೇ ನಿಷ್ಮುರವಾಗಿರಲು ನಾನು ಪ್ರಯತ್ನಿ ಸುತ್ತೇನೆ.೨೫ 

" ಗಾಂಧೀತತ್ತ್ವ ' ಎಂದು ಯಾವುದನ್ನು ಜನ ಕರೆಯುತ್ತಾರೋ 
ಅದನ್ನೂ, ಅದರ ಪ್ರಸಾರವಿಧಾನಗಳನ್ನೂ ವಿಚಾರಿಸೋಣ. ಸತ್ಯ- ತ್‌ು 
ಗಳನ್ನು ಕುರಿತು ಪುಸ್ತಕಗಳನ್ನು ಬರೆಯುವುದಕ್ಕಿಂದ ಹೆಚ್ಚಿನ ಪ ಪ್ರಮಾ 


೫೪1 


ದಲ್ಲಿ ಸತ್ಯ-ಅಹಿಂಸೆಗಳ ಪ್ರಸಾರ ಸಾಧ್ಯ. ಅವುಗಳನ್ನು ಅನುಷ್ಠಾನಕ್ಕೆ 
ತಂದರೆ ಅನುಷ್ಠಾನದ ಜೀವನ ಪುಸ್ತಕಕ್ಕೆ ಂತ ಶ್ರೀಷ್ಠ. ಪುಸ್ತಕ ಮತ್ತು. 
ಪತ್ರಿಕೆಗಳ ಪ್ರಕಟನೆ ಅನಗತ್ಯ ಎಂದು ನಾನು ಹೇಳುತ್ತಿಲ್ಲ. ಅವು 
ಅನಿವಾರ್ಯವೇನಲ್ಲ ಎಂದಷ್ಟೆ ನನ್ನ ಅಭಿಪ್ರಾಯ. ನಾವು ಸತ್ಯ--ಅಹಿಂಸೆಗಳ 
ನಿಜವಾದ ಆರಾಧಕರಾಗುವ ಪಕ್ಷದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು 
ಅಗತ್ಯವಾಗಿ ಬೇಕಾದ ಬುದ್ಧಿಶಕ್ತಿ ಯನ್ನು ಭಗವಂತನೇ ನಮಗೆ ದಯಪಾಲಿ 
ಸುತ್ತಾನೆ. ಪ್ರತಿಪಕ್ಷದ ದೃಷ್ಠಿಕೋನವನ್ನು ಅರ್ಥಮಾಡಿಕೊಳ್ಳುವ ಇಚ 
ಅಂತಹ ಶ್ರದ್ಧೆಯ ಪೂರ್ವಾಂಗವಾಗಿಯೇ ಉಳಿದಿದೆ. ಪ್ರತಿಕಕ್ಷಿಯ 
ಮನಸ್ಸನ್ನು ಹೊಕ್ಕು ಆತನ ದೃಷ್ಟಿ ಏನೆಂದು ಅರಿಯಲು ಪ್ರಾಮಾಣಿಕ 
ವಾಗಿ ಪ್ರಯತ್ನಿಸಬೇಕು. ಹಿಂಸೆಯ ಜಾಯನ್ನೇ ಅಹಿಂಸೆ ನೇರವಾಗಿ 
ಹೊಗುತ್ತದೆ ಎಂಬುದರ ಅರ್ಥ ಇದೇ. ಅಂತಹ ಮನೋಧರ್ಮದ ಕವಚ 
' ನಮಗಿದ್ದರೆ ಆಹಿಂಸೆಯ ತತ್ತ್ವಗಳನ್ನು ಪ್ರಸಾರಮಾಡುವ ವಿಶ್ವಾಸ 
ನಮಗೆ ಬರುತ್ತದೆ. ಅದಿಲ್ಲದೆ ಪುಸ್ತಕದ, ಪತ್ರಿಕೆಗಳ ಪ್ರಚಾರ ವ್ಯರ್ಥ,೨* 

ನನ್ನ ಸಲಹೆಗಳಲ್ಲೆಲ್ಲ ಒಂದು ರಕ್ಷಾಸೂತ್ರೃ ಇದ್ದೇ ಇರುತ್ತದೆ. 
ತಮ್ಮ ಬುದ್ಧಿಗೂ ಹೃದಯಕ್ಕೂ ಒಬ್ಬಗೆಯಾಗದಿದ್ದರೆ ಯಾರೂ ಅವು 
ಗಳನ್ನು ಅನುಸರಿಸಬೇಕಾಗಿಲ್ಲ.೨೭ 


ನನ್ನನ್ನು ಮೆಚ್ಚುವವರಿಗೂ ನನ್ನ ಮಿತ್ರರಿಗೂ ಒಂದು ಧೈರ್ಯ 
ಹೇಳಬಲ್ಲೆ. ಮಹಾತ್ಮಾ ಎಂಬುದನ್ನು ಮರೆತು ನನ್ನನ್ನು ಬರಿಯ" ಗಾಂಧೀ' 
ಎಂದು ಭಾವಿಸುವುದಾದರೆ ಅವರು ನನ್ನ ಮೆಚ್ಚುಗೆಗೆ ಹೆಚ್ಚಾಗಿ ಪಾತ್ರರಾಗು 
ತ್ಲಾರೆ. ನಾನು ಯಾವ ತತ್ತ್ವಗಳನ್ನು ಜೀವನದಲ್ಲಿ ಅನುಷ್ಕಾನ ಮಾಡ 
ಬೇಕೆಂದು ಕಾರ್ಯಕ್ರಮ ಹಾಕಿಕೊಂಡಿದ್ದೇನೆಯೋ ಅದನ್ನು ತಾವು ತಮ್ಮ 
ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು; ಇಲ್ಲವೆ ಅದರಲ್ಲಿ ಅವರ ನಂಬುಗೆ 
ಇರದಿದ್ದ ಪಕ್ಷದಲ್ಲಿ ಅದನ್ನು ಸರ್ವ ರೀತಿಯಿಂದಲೂ ವಿರೋಧಿಸಬೇಕು 
ಇದೇ ನನ್ನ ಮಿತ್ರರು ನನಗೆ ತೋರಿಸಬಹುದಾದ ಗೌರವ.೨೮ 


ಯಾವ ಮಹಾ ಉದ್ಯಮದಲ್ಲಿಯೇ ಆಗಲಿ ನಿರ್ಣಯಕಾರಿಯಾಗು 
ವುದು ಹೋರಾಡುವವರ ಸಂಖ್ಯೆಯಲ್ಲ, ಅವರ ಸತ್ತ. ಜಗತ್ತಿನ ಮಹಾ 


xvii 


ವ್ಯಕ್ತಿಗಳೆಲ್ಲ ಏಕಾಂಗಿಯಾಗಿ ನಿಂತರು. ರುರತುಷ್ಟ್ರ, ಬುದ್ಧ, ಏಸು, 
ಜಿ ದ್‌ ಈ ಎಲ್ಲ ಮಹಾಪ್ರವಾದಿಗಳನ್ನೂ ಗಮನಿಸಿ. ನಾನಿನ್ನೂ 
ಹೆಸರಿಸಬಹುದಾದ ಇತರ ಹಲವರಂತೆಯೆ ಅವರೆಲ್ಲರೂ ಏಕಾಂಗಿಯಾಗಿಯೆ 
ಕೆಲಸ ಮಾಡಿದರು. ಅದರೆ ಅವರಿಗೆ ತಮ್ಮಲ್ಲಿಯೂ ಭಗವಂತನಲ್ಲಿಯೂ 
ಜೀವಂತ ಶ್ರದ್ಧೆ ಯಿತ್ತು; ಭಗವಂತ ತಮ್ಮ ಪಕ್ಕ ದಳಿದ್ದಾನೆಂಬ ವಿಶ್ವಾಸ 
ಇದ್ದುದರಿಂದ ತಾವು ಏಕಾಕಿಗಳು ಎಂಬ ಭಾವನೆಯೇ ಅವರಿಗೆ ಬರಲಿಲ್ಲ. ೨ 

ನನ್ನಲ್ಲಿರುವ ಏನೋ ಒಂದು ವಾಣಿ ನನ್ನ ಸಂಕಟವನ್ನು ಕೂಗಿ 
ಸಾರುವಂತೆ ನನ್ನನ್ನು ಪ್ರಜೋದಿಸುತ್ತಿದೆ. ಆದು ಯಾವುದೆಂಬುದನ್ನು 
ನಾನು ಖಚಿತವಾಗಿ ಬಲ್ಲೆ. ನನ್ನನ್ನೆಂದೂ ವಂಚಿಸದ ನನ್ನೊಳಗಿನ ಆ ವಾಣಿ 
ಹೇಳುತ್ತದೆ: “ ನೀನು ಒಬ್ಬಂಟಿಗನಾಗಿ ನಿಲ್ಬಬೇಕಾಗಿ ಬಂದರೂ ಸರಿ, 
ಇಡಿಯ ಜಗತ್ತನ್ನೇ ಎದುರಿಸಿ ನಿಲ್ಬಬೇಕಾಗುತ್ತದೆ. 

“ ಜಗತ್ತು ನಿನ್ನನ್ನು ತನ್ನ ಕೆಂಗಣ್ಣಿನಿಂದ ದುರದುರನೆ ನೋಡಿದರೂ 
ಸರಿ, ನೀನು ಅದರ ದೃಷ್ಟಿಗೆ ದೃಷ್ಠಿ ಕೊಟ್ಟು ನಿಲ್ಲಬೇಕಾಗುತ್ತದೆ. ಭೀತಿ 
ಬೇಡ. ನಿನ್ನ ಹೃದಯದಲ್ಲಿ ನೆಲಸಿ ಹೀಗೆಂದು ಹೇಳುತ್ತಿರುವ ಆ ಅಣು ರೂಏ 
ಯಲ್ಲ ನಿನಗೆ ಶ್ರದ್ಧೆ ಯಿರಲಿ- ಯಾವುದಕ್ಕಾಗಿ ನೀನು ಬದುಕಿದ್ದೀಯೋ, 
ಯಾವುದಕ್ಕಾಗಿ ನೀನು ಮಡಿಯಬೇಕೋ ಅದಕ್ಕಾಗಿ ಮನೆ ಮಠ ಮಡದಿ 
ಮಕ್ಕಳು ಸರ್ವಸ್ವವನ್ನೂ ಪರಿತ್ಯಜಿಸು ; ಆದರೆ ಅದರ ಸತ್ಯಕ್ಕೆ ಸಾಕ್ಷಿಯಾಗಿ 
ಬಾಳು.” 4ಂ 


ಯಥಾದರ್ಶನ 


ಗಾಂಧೀಯವರು ದಕ್ಷಿಣ ಆಫ್ರಿಕದಿಂದ ೧೯೧೪ರಲ್ಲಿ ಸ್ವದೇಶಕ್ಕೆ 
ಹಿಂತಿರುಗಿ ೧೯೧೯ರ ಸುಮಾರಿಗೆ ನಮ್ಮ ದೇಶದ ರಾಜಕೀಯದಲ್ಲಿ ಪ್ರಭಾವ 
ಪೂರ್ಣವಾದ ಸ್ಥಾನವನ್ನು ಪಡೆಯಲಾರಂಭಿಸಿದರು. ಆ ವೇಳೆಗೆ ರಾಷ್ಟ 
ಮಹಾಸಭೆಗೆ ಮೂವತ್ತುನಾಲ್ಕು ವರ್ಷಗಳಾಗಿತ್ತು. ದೇಶದ ಮುಖಂಡರು, 
ಅವರಲ್ಲಿ ಅನೇಕರು ವಕೀಲರು, ಹೆಸರಾಂತ ವಾಗ್ಮಿಗಳು ಈ ಸಂಸ್ಥೆಯನ್ನು 
ಬೆಳೆಸಿ ಪೋಹಿಸುತ್ತಿದ್ದರು; ದೇಶದಲ್ಲೆಲ್ಲ--ವಿಶೇಷವಾಗಿ ವಿದ್ಯಾವಂತರಲ್ಲ 
ಜಾಗೃತಿಯನ್ನುಂಟು ಮಾಡಿದ್ದರು. ಈ ಜಾಗೃತಿಗೆ ಒಂದು ಮುಖ್ಯ 
ಕಾರಣ ಈ ದೇಶಭಕ್ತರು ಮಾಡಿದ ಉಜ್ವಲವಾದ ಭಾಷಣಗಳು. ಉತ್ತಮ 
ಭಾಷಣಕಾರರು ಉತ್ತಮ ನಾಯಕರೆಂದು ಸಾಮಾನ್ಯವಾಗಿ ಪರಿಗಣಿಸಲ್ಪಡು 
ತ್ತಿದ್ದರು. ಸುರೇಂದ್ರನಾಥ ಬ್ಯಾನರ್ಜಿ, ಬಿಏನ್‌ ಚಂದ್ರಪಾಲ್‌ ಮುಂತಾ 
ದವರ ಭಾಷಣಗಳನ್ನೋದಿ ದೇಶದ ವಿದ್ಯಾವಂತರೂ, ವಿದ್ಯಾರ್ಥಿಗಳೂ 
ಸ್ಫೂರ್ತಿ ಪಡೆಯುತ್ತಿದ್ದರು. ತಮಗೆ ರಾಜಕೀಯ ತರಬೇತು ಆಗು 
ತ್ತಿದ್ದುದಾಗಿ ಭಾವಿಸುತ್ತಿದ್ದರು. ನಮ್ಮ ಸ್ವಾತಂತ್ರೋದ್ಯಮದಲ್ಲ ಗಾಂಧೀ 
ಪೂರ್ವಯುಗವನ್ನು ಒಟ್ಟಿನಲ್ಲಿ ಭಾಷಣಗಳ ಯುಗವೆಂದರೆ ತಪ್ಪಾಗ 
ಲಾರದು. ಹೀಗಾಗಿ ಆ ಕಾಲದಲ್ಲಿ ಪ್ರಚುರವಾಗುತ್ತಿದ್ದ ರಾಜಕೀಯ 
ಸಾಹಿತ್ಯವೆಂದರೆ ನಮ್ಮ ದೇಶಭಕ್ತರ ಭಾಷಣ ಸಂಕಲನಗಳು. 


ಗಾಂಧೀಯವರು ಭಾರತದ ರಾಜಕೀಯ ರಂಗಕ್ಕೆ ಪ್ರವೇಶಿಸಿದ ಮೇಲೆ 
ಈ ಪರಿಸ್ಥಿತಿಯಲ್ಲಿ ತೀರ ಬದಲಾವಣೆ ಉಂಟಾಯಿತು. ಭಾಷಣಕ್ಕಿಂತಲೂ 
ಕಾರ್ಯಕ್ಕೆ ಹೆಚ್ಚು ಗಮನ ಕೊಡಲಾಯಿತು. ಕೇವಲ ಭಾಷಣಗಳನ್ನು 
ಬೀರಿ ಜನಗಳ ಗೌರವ ಪ್ರಶಂಸೆಗಳನ್ನು ಗಳಿಸುವ ಅವಕಾಶ ಕಡಿಮೆ 
ಯಾಯಿತು. ಜನರ ಸೇವೆ, ರಚನಾತ್ಮಕ ಕಾರ್ಯಗಳು, ಪ್ರಾಮಾಣಿಕತೆ, 
ನಿಸ್ಸ್ಯಾರ್ಥತ್ರೆ-- ಈ ಗುಣಗಳನ್ನು ಜನರು ದೇಶದ ನಾಯಕರಲ್ಲಿ ಗುರುತಿಸಲು 
ತೊಡಗಿದರು. ರಾಷ್ಟ್ರ ಮಹಾಸಭೆಯ ಭಾಷಣಯುಗ ಮುಗಿಯುತ್ತಾ 
ಬಂತು. 


xix 


ಗಾಂಧೀಯವರು ಸ್ವಭಾವತಃ ಭಾಷಣ ಮಾಡುವ ಚಪಲವನ್ನಾಗಲಿ 
ವಾಕ್ರಭುತೃದ ಪ್ರತಿಭೆಯನ್ನಾಗಲಿ ಉಳ್ಳವರಾಗಿರಲಿಲ್ಲ. ದೊಡ್ಡ ಸಭೆಯ 
ಮುಂದೆ ನಿಂತು ಧಾರಾವಾಹಿಯಾಗಿ ಉಚ್ಛಸ್ವರದಲ್ಲಿ ವಾಕ್ಯಗುಚ್ಛಗಳನ್ನು ' 
ಪ್ರಯೋಗಿಸುವ ಕಲೆಯಾಗಲಿ, ಚಪಲವಾಗಲಿ, ಅವರಲ್ಲ ಸ್ವಲ್ಪವೂ 
ಇರಲಿಲ್ಲ. ತಮ್ಮ " ಆತ್ಮಕಥೆ'ಯಲ್ಲಿ ಭಾಷಣ ಮಾಡುವ ಆರಂಭ ಪ್ರಯತ್ನ 
ಗಳಲ್ಲಿ ಅವರು ಹೇಗೆ ಗಾಬರಿಗೊಳ್ಳುತ್ತಿದ್ದರು, ಎಂಬ ತಮ್ಮ " ಸಭಾಕಂಪ' 
ವನ್ನು ಕುರಿತು ಅವರೇ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಸ್ವಭಾವತಃ ಅವರದು 
ಸಂಕೋಚದ ಪ್ರಕೃತಿ, ಅವರು ಮಿತಭಾಹಿಯೇ ಆಗಿದ್ದರು, ವಾಚಾಳಿ 
ಯಾಗಿರಲಿಲ್ಲ. ಆದರೆ ಸನ್ನಿವೇಶಗಳು ಒದಗಿ ಅವರು ಮುಖಂಡತ್ವವನ್ನು 
ವಹಿಸಬೇಕಾಗಿ ಬಂತು; ಪ್ರತಿನಿಧಿಯಾಗಿ ವಾದವನ್ನು ಮಂಡಿಸಬೇಕಾಗಿ 
ಬಂತು, ಪ್ರಚಾರ ಕಾರ್ಯವನ್ನು ಸೈಗೊಳ್ಳಬೇಕಾಗಿ ಬಂತು. ಗತ್ಯಂತರೆ 
ವಿಲ್ಲದೆ ಭಾಷಣಗಳನ್ನು ಕೊಡಬೇಕಾದ ಸಂದರ್ಭಗಳು ಒದಗಿದುವು. ಆ 
ಸಂದರ್ಭಗಳು ಒದಗಿದಾಗ ಗಾಂಧೀಯವರು ಹಿಂಜರಿಯಲಿಲ್ಲ. ತಮ್ಮದೇ 
ಆದ ಸರಳವಾದ, ಪ್ರಾಮಾಣಿಕವಾದ ವಾಗಾಡಂಬರವಿಲ್ಲದ ರೀತಿಯಲ್ಲ 
ಭಾಷಣಗಳನ್ನು ಕೊಟ್ಟಿರು, ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು. 
ಇತರರಿಗೆ ತಿಳುವಳಿಕೆಯನ್ನು ಕೊಟ್ಟಿರು. ಅವರ ವಿಚಾರ ಶಕ್ತಿಯನ್ನು 
ಪ್ರಜೋದಿಸಿದರು, ಅವರನ್ನು ಒಲಿಸಿಕೊಂಡರು. 

ಈ ಸಂದರ್ಭದಲ್ಲಿ ಅವರ ರಾಜಕೀಯ ಗುರುಗಳಾದ ಗೋಖಲೆ 
ಯವರು, ಗಾಂಧೀಯವರು ಭಾರತಕ್ಕೆ ಹಿಂತಿರುಗಿದ ಮೇಲೆ ಒಂದು ವರ್ಷ 
ಪರ್ಯಂತ ದೇಶದ ಮುಖ್ಯ ನಗರಗಳನ್ನು ಪರಿಚಯ ಮಾಡಿಕೊಳ್ಳ 
ಬೇಕೆಂದೂ, ಯಾವ ಸಾರೃಜನಿಕ ಸಭೆಯಲ್ಲೂ ಭಾಷಣೆ ಮಾಡಬಾರದೆಂದೂ 
ಆದೇಶವಿತ್ತ ದನ್ನು ನೆನಪಿಗೆ ತಂದುಕೊಳ್ಳಬಹುದು. ಗಾಂಧೀಯವರು 
ತಮ್ಮ ಗುರುಗಳ ಈ ಆದೇಶವನ್ನು ಅಕ್ಷರಶಃ ಪಾಲಿಸಿದರೆಂದು ಬೇರೆ ಹೇಳ 
ಬೇಕಾಗಿಲ್ಲ. ವಾರಕ್ಕೊಮ್ಮೆ ಒಂದು ದಿನ ಪೂರ್ತಿ ಮೌನವನ್ನಾ ಚರಿಸಿದ 
ವರಿಗೆ ತಮ್ಮ ಗುರುಗಳು ವಿಧಿಸಿದ ವ್ರತ ಅಷ್ಟೇನೂ ಕಠಿನವಾಗಿರಲಿಲ್ಲ. 
ಆದರೆ ಗೋಖಲೆಯವರು ಈ ರೀತಿಯ ವಾಗೃಂಧನವನ್ನು ವಿಧಿಸಿದ್ದಕ್ಕೆ 
ಕಾರಣವೇನಿದ್ದಿರಬಹುದು? ಗಾಂಧೀಯವರಿಗೆ ಭಾಷಣಕೊಡುವ ಹವ್ಯಾಸ 


XX 


 ವಿದ್ದಿತೆಂದಲ್ಲ. ಭಾವೋದ್ರೇಕದಿಂದ ಭಾಷಣಗಳನ್ನು ಮಾಡಿ ಜನರನ್ನು 
ತಪ್ಪುದಾರಿಗೆ ಎಳೆದುಕೊಂಡು ಹೋಗಬಹುದೆಂಬ ಭಯವೂ ಕಾರಣ 
ವಾಗಿದ್ದಿರಲಾರದು. ಏಕೆಂದರೆ ಗೋಖಲೆಯವರಿಗೆ ಸ್ವತಃ ಗಾಂಧೀಯವರ 
ಸೌಮ್ಯ ಸ್ವಭಾವವೂ ಮಿತಭಾಷಣದ ಪ್ರವೃತ್ತಿಯೂ ಚೆನ್ನಾಗಿ ತಿಳಿದಿತ್ತು. 
ಆದರೆ ದಕ್ಷಿಣ ಆಫ್ರಿಕದಲ್ಲಿ ಗಾಂಧೀಯವರ ಮಾತಿಗಿದ್ದ ಪ್ರಭಾವವನ್ನು 
ಅವರು ಪ್ರತ್ಯಕ್ಷವಾಗಿ ಕಂಡಿದ್ದರು. ಸಾವಿರಾರು ಜನರನ್ನು ಸರ್ವವಿಧವಾದ 
ತ್ಯಾಗಕ್ಕೂ ಸಿದ್ಧವಾಗುವಂತೆ ಗಾಂಧೀ ಪ್ರೇರೇಏಿಸಬಲ್ಲರು ಎಂಬುದನ್ನು 
ಗೋಖಲೆಯವರು ಅರಿತಿದ್ದರು. ಅವರೇ ಹೇಳಿದಂತೆ " ಮೃಶ್ಟಿಂಡ 
ಗಳನ್ನು ಶೂರರನ್ನಾಗಿ ರೂಖಸುವ ಶಕ್ತಿ ' ಗಾಂಧೀಯವರಲ್ಲಿದ್ದುದನ್ನು 
ಅವರು ಬಲ್ಲವರಾಗಿದ್ದರು. ಇಂತಹ ಪ್ರಭಾವ ಬೀರಬಲ್ಲ ಮನುಷ್ಯರು 
ಭಾರತದ ಸ್ಥಿತಿಗತಿಗಳನ್ನು ಕೂಲಂಕಷವಾಗಿ ಅಧ್ಯಯನಮಾಡಿ ಮನದಟ್ಟು 
ಮಾಡಿಕೊಳ್ಳದೆ ಯಾವ ಸಾರ್ವಜನಿಕ ಕಾರ್ಯಕ್ಕೂ ಚಳವಳಿಗೂ ತೊಡಗ 
ಬಾರದೆಂದು ಗೋಖಲೆಯವರ ಆಶಯ. ಈ ಕಾರಣದಿಂದ ಒಂದು ವರ್ಷ 
ಕಾಲ ದೇಶದ ಪರ್ಯಟನ, ಆಗ ದೇಶದಲ್ಲಿದ್ದ ನಾಯಕರ ಪರಿಚಯ, 
ಸಾರ್ವಜನಿಕ ಸಮಸ್ಯೆಗಳ ಪರಿಶೀಲನೆ ಇವುಗಳಲ್ಲಿ ಗಾಂಧೀಯವರು 
ನಿರತರಾದರು. 

ಈ ಮೌನವ್ರತ ಮುಗಿದಮೇಲೆ ಗಾಂಧೀಯವರಿಗೆ ಅನೇಕ ಕಡೆ 
ಗಳಿಂದ ಆಹ್ವಾನಗಳು ಬಂದುವು. ದಕ್ಷಿಣ ಆಫ್ರಿಕದಲ್ಲಿ ಅವರು ಮಾಡಿದ 
ಮಹತ್ಕಾರ್ಯಗಳ ದೆಸೆಯಿಂದ ಅವರು ಆಗಲೇ ಪ್ರಖ್ಯಾತರಾಗಿದ್ದರು. 
ಅವರನ್ನು ಕರೆಯಿಸಿ ಮಾತನಾಡಿಸುವುದೇ ಒಂದು ಹೆಮ್ಮೆಯ ವಿಷಯ. 
ಆದರೆ ಇವರನ್ನು ಕರೆಸಿದ ಮೇಲೆ ಗಾಂಧೀಯವರು ಇಂತಹುದನ್ನೇ ಹೇಳ 
ಬೇಕೆಂದು ಆಶಿಸುವುದು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಎಲ್ಲಿಗೆ ಹೋದರೂ, 
ಯಾವ ಸನ್ನಿ ವೇಶದಲ್ಲಿದ್ದ ರೂ ತಮಗೆ ಸತ್ಯವೆಂದೂ, ಹೇಳಲೇಬೇಕೆಂದೂ, 
ತೋರುವ ವಿಷಯವಷ್ಟನ್ನೇ ಗಾಂಧೀಯವರು ಹೇಳುವವರಾಗಿದ್ದರೇ 
ಹೊರತು ತಮ್ಮ ಶ್ರೋತೃಗಳಿಗೆ ಹಿತವಾಗಿರುವಂತೆ ಮಾತನಾಡಬೇಕೆಂಬ 
ಹವ್ಯಾಸ ಅವರಿಗಿರಲಿಲ್ಲ. ಇದಕ್ಕೆ ಮೂರು ಭಾಷಣಗಳ ನಿದರ್ಶನವನ್ನು 
ಕೊಡಬಹುದು (ಅವು ಪ್ರಸ್ತುತ ಈ ಗ್ರಂಥ ಸಂಕಲನದಲ್ಲಿ ಸೇರಿವೆ), ಕೈಸ್ತ 


xxi 


ಮಿಷನರಿಗಳ ಸಮ್ಮೇಳನದಲ್ಲಿ ಸ್ವದೇಶೀ ವಿಷಯವಾಗಿ; ಕಾಶೀ ಹಿಂದೂ 
ವಿಶ್ವ ವಿದ್ಯಾನಿಲಯದಲ್ಲಿ ರಾಜರು, ಮಹಾರಾಜರು, ಜಮಾನುದಾರರು 
ಇವರ ಸಮ್ಮುಖದಲ್ಲಿ; ಲಂಡನ್ನಿನ ದುಂಡು ಮೇಜಿನ ಪರಿಷತ್ತಿನಲ್ಲಿ 
ಈ ಸಂದರ್ಭಗಳಲ್ಲಿ ಗಾಂಧೀಯವರು ಮಾಡಿದ ಭಾಷಣಗಳು ಶ್ರೋತೃ 
ವೃಂದಕ್ಕೆ ಸಂತೋಷಪ್ಪದವಾಗದೆ ಇದ್ದಿರಬಹುದು. ಆದರೆ ತಮ್ಮ 
ಅಭಿಪ್ರಾಯಗಳನ್ನು ಮರೆಮಾಜಿ ಇತರರ ಮೆಚ್ಚಿಕೆಯನ್ನು ಪಡೆಯುವುದ 
ಕ್ಕಾಗಿ ಸತ್ಯಕ್ಕೆ ವಿರುದ್ಧವಾಗಿ ಗಾಂಧೀಯವರು ಮಾತನಾಡುವವರಲ್ಲ. 
ಹೇಳುವುದನ್ನು ನಮ್ರತೆಯಿಂದಲೂ, ಸೌಮ್ಯವಾಗಿಯೂ ಹೇಳಿ ತಮ್ಮ 
ನಿಲುವನ್ನು ಸ್ಪಷ್ಟಪಡಿಸಿಕೊಂಡರು. “ ಸತ್ಯವನ್ನು ನುಡಿಯಬೇಕಾ, 
ಪ್ರಿಯವಾಗಿ ನುಡಿಯಬೇಕು” ಎಂಬ ಪುರಾತನ ನಾಣ್ಣುಡಿಯನ್ನು ಅವರು 
ಪಾಲಿಸಲು ಯತ್ನಿಸುತ್ತಿದ್ದರು. " ಅಪ್ರಿಯವಾದ ಸತ್ಯವನ್ನು ನುಡಿಯ 
ಬೇಡ ” ಎಂದು ಈ ಪುರಾತನ ನಾಣ್ಣುಡಿಯ ಉತ್ತರಾರ್ಧದ ಅರ್ಥವಲ್ಲ; 
" ನಬ್ರೂಯತ್‌ ಸತ್ಯಮಪ್ರಯಂ'ಸತ್ಯವನ್ನು ನುಡಿಯುವಾಗ ಅದನ್ನು 
ಅಪ್ರಿಯವಾದ ರೀತಿಯಲ್ಲ ನುಡಿಯಬೇಕಾಗಿಲ್ಲ. ಹೃದಯದಲ್ಲಿ "ಸರ್ವ 
ಭೂತಹಿತಕಾರಿ'ಯಾಗಿರುವ : ಅಹಿಂಸಾ ತತ್ತ್ವವನ್ನು ಪಾಲಿಸುವವನು 
ಸತ್ಯವನ್ನು ಇತರರಿಗೆ ನೋವಾಗುವಂತೆ ನುಡಿಯುವುದು ತನ್ನ ಅಹಿಂಸಾ 
ಧರ್ಮದ ಪಾಲನೆಗೆ ಧಕ್ಕೆ ತಂದಂತೆ ಆಗುವುದು : ಪ್ರಿಯವಾಗಿ ನುಡಿಯ 
ಲಾಗದವನಾದರೆ ಅವನ ಅಹಿಂಸೆಯಲ್ಲಿ ಏನೊ ಲೋಪವಿದ್ಧಂತೆ ಆಗು 
ವುದು--ಎಂದು ಒಮ್ಮೆ Rs ನಾಣ್ನುಡಿ ಬಗೆಗೆ ವ್ಯಾಖ್ಯಾನ 
ಮಾಡಿದರು. 

ಇಪ್ಪತ್ತು ಜನರ ಮುಂದೆಯಾಗಲಿ, ಇಪ್ಪು ತ್ತುಸಾವಿರ ಜನರ ಮುಂದೆ 
ಯಾಗಲಿ ಗಾಂಧೀಯವರ ಭಾಷಣದ ವೈಖರಿ ಒಂದೇ ಬಗೆಯದಾಗಿತ್ತು. 
ಕೆಲವೇ ಜನರೊಂದಿಗೆ ಸಂಭಾಷಣಮಾಡಬೇಕಾದರೆ ಯಾವ ರೀತಿಯಲ್ಲ 
ಮಾತಾಡಬಹುದೋ ಅದೇ ರೀತಿಯಲ್ಲಿಯೇ ನಿಬಿಡವಾದ ಜನಸ್ತೋಮದ 
ಮುಂದೆಯೂ ತಮ್ಮ ಅಭಿಪ್ರಾಯಗಳನ್ನೂ, ವಿಷಯಗಳ ಪ ಗ್ರತಿಪಾದನೆ 
ಯನ್ನೂ ಸರಳವಾಗಿ ಯಾವ ಶಬ್ದಾಡಂಬರವೂ ಇಲ್ಲದೆ ತಮ್ಮ ಮಾತು 
ಗಳಲ್ಲಿ ಅಳಪಡಿಸುತ್ತಿದ್ದರು. ವಿಚಾರ ಪ್ರಚೋದನೆಯೇ ತ್ತ ಮುಖ್ಯ 


೫೫11 


ಗುರಿ, ಶ್ರೋತೃಗಳಲ್ಲಿ ಪ್ರತಿಯೊಬ್ಬರೂ ವಿಷಯವನ್ನು ಕೇಳಿ ಗ್ರಹಿಸಿ 
ತಮ್ಮ ಸ್ವಂತ ವಿಚಾರಶಕ್ತಿ ಯಿಂದ ವಿಮರ್ಶಿಸಿ ತಮ್ಮ ತಮ್ಮ ನಿರ್ಧಾರಕ್ಕೆ 
ಬರಬೇಕೆಂಬುದು ಅವರ ಆಶಯವಾಗಿತ್ತು. ಉದ್ವೇಗದಿಂದಲೂ, ಜನರಳ್ಳಿ 
ಭಾವೋದ್ರೇಕವನ್ನುಂಟುಮಾಡುವ ಉದ್ದೇಶದಿಂದಲೂ ಅವರು ಭಾಷಣ 
ಗಳನ್ನು ಮಾಡುತ್ತಿರಲಿಲ್ಲ. ನಿಜ: ಕೆಲವು ವಿಷಮ ಪರಿಸ್ಥಿತಿಗಳಲ್ಲ, 
ಜನರು ಮಹತ್ತರವಾದ ತ್ಯಾಗಕ್ಕೂ ಕಷ್ಟಗಳಿಗೂ ಸಿದ್ಧರಾಗಬೇಕೆಂದು 
ಅವರಿಗೆ ತೋರಿದಾಗ ಅವರ ಮಾತಿನಲ್ಲಿ ಭಾವದ ಕಾವಿರುತ್ತಿತ್ತು. 
ಒಂದೊಂದು ಮಾತೂ ಅಪಾರಶಕ್ತಿಯಿಂದ ಕೂಡಿದುದಾಗಿರುತ್ತಿತ್ತು. 
ಅಂತಹ ಸಂದರ್ಭಗಳಲ್ಲಿಯೂ ತಮ್ಮನ್ನು ಹಿಂಬಾಲಿಸುವವರು ಎಲ್ಲವನ್ನೂ 
ಚೆನ್ನಾಗಿ ವಿಚಾರ ಮಾಡಿ ಪೂರ್ಣವಾದ ತಿಳಿವಳಿಕೆಯಿಂದ ತಮ್ಮ ಉದ್ಯಮ 
ಗಳಲ್ಲಿ ಧುಮುಕಬೇಕೆಂತಲೇ ಎಚ್ಛರಿಸುತ್ತಿದ್ದರು. ೧೯೨೧, ೧೯೩೧ 
ಮತ್ತು ೧೯೪೨ರಲ್ಲಿ ಅವರು ಕೈಗೊಂಡ ಪ್ರಚಂಡವಾದ ಆಂದೋಲನಗಳಲ್ಲ 
ಅವರ ಮಾತು ಮಿತವಾದರೂ ಅದರಲ್ಲಿ ಅಸಾಧಾರಣ ಶಕ್ತಿ ಕಾಣುತ್ತಿತ್ತು. 
ಅದರಿಂದ ಉಂಟಾದ ಪರಿಣಾಮವಂತೂ ಜನರನ್ನು ಭಾವಾವಿಷ್ಟ ರನ್ನಾಗಿ 
ಮಾಡುತ್ತಿ ತ್ತು. ಗಾಂಧೀಯವರು ಸತತವಾಗಿ ಕೊಡುತ್ತಿದ್ದ ಎಚ್ಚರಿಕೆ 
ಯನ್ನು ಜನರು ಮರೆಯುವ ಸಂಭವಗಳಿದ್ದುವು. ಹಿಂಸಾಕೃತ್ಯಗಳನ್ನು 
ಎಸಗಿ ಗಾಂಧೀಯವರಿಗೆ ಕ್ಲೇಶ ಉಂಟಾಗುತ್ತಿತ್ತು. ಇಂತಹ ಸಂದರ್ಭ 
ಗಳಲ್ಲಿ ಗಾಂಧೀಯವರು ಪಶ್ಶಾತ್ತಾಪವನ್ನು ಸೂಚಿಸಿ ಯಾವ ಪ್ರತಿಷ್ಠೆಗೂ 
ಬಲಿಯಾಗದೆ ಬಿಚ್ಚುಮನಸ್ಸಿನಿಂದಲೂ, ನಮ್ರತೆಯಿಂದಲೂ ತಮ್ಮ 
ಚಳುವಳಿಯನ್ನು ನಿಳ್ಳಿಸುತ್ತಿದ್ದರು. ಇದರಿಂದ ಅವರ ಘನತೆ, ಮಹಿಮೆ 
ಗಳು ಮತ್ತಷ್ಟು ಪ್ರಕಾಶಗೊಂಡವು. 

ಗಾಂಧೀಯವರಂತೆ ಕೋಟ್ಯಂತರ ಜನರ ಮೇಲೆ ತಮ್ಮ ಪ್ರಭಾವ 
ವನ್ನು ಬೀರಿ ಅವರನ್ನು ಸಾತ್ತ್ವಿಕ ಮಾರ್ಗದಲ್ಲಿ ದೊಡ್ಡ ಉದ್ಯಮಗಳಿಗೆ 
ಅನುಗೊಳಿಸಿದ ನಾಯಕರು ಪ್ರಪಂಚದ ಇತಿಹಾಸದಲ್ಲೇ ಬೇರೆ ಯಾರೂ 
ಇರಲಿಲ್ಲವೆನ್ನಬಹುದು. ಇದೊಂದು ಅನುಪಮವಾದ ಪವಾಡವೇ ಆಗಿದೆ. 
ಈ ಪ್ರಭಾವಕ್ಕೆ ಅವರ ವಾಕ್ಕಾತುರ್ಯ ಕಾರಣವಾಗಿರಲಿಲ್ಲ ಅವರ 
ವ್ಯಕ್ತಿತ್ವ, ಅವರ ತಪೋಜೀವನ, ಅವರ ಸತ್ಯಸಂಧತೆ, ಸರಳತೆ, 


೫೫111 


ನಿಸ್ಸಾರ್ಥತೆ--ಇವು ಕಾರಣಗಳಾಗಿದ್ದು ವು. ಈ ಕಾರಣಗಳಿಂದ ಅವರ 
ಮಾತುಗಳಲ್ಲಿ ಒಂದು ಮಂತ್ರಶಕ್ತಿಯಿದ್ದಂತೆ ತೋರುತ್ತಿತ್ತು. ನೂರಾರು 
ಮಹಿಳೆಯರ ಸಭೆಗಳಲ್ಲಿ ಇವರ ಪ್ರಾರ್ಥನೆಯನ್ನು ಕೇಳಿ ಸ್ತ್ರೀಯರು 
ತಮ್ಮ ಬೆಲೆ ಬಾಳುವ ಆಭರಣಗಳನ್ನು ಕಳಚಿ ಸಂತೋಷದಿಂದ ಅರ್ಪಣ 
ಮಾಡುತ್ತಿದ್ದರು. ಈ ಬಗೆಯಲ್ಲಿ ಜನಸಾಮಾನ್ಯರನ್ನು, ಹಳ್ಳಿಯವರನ್ನು, 
ಸ್ತ್ರೀಯರನ್ನು ತಮ್ಮ ಕೆಲವೇ ಮಾತುಗಳಿಂದ ಗಾಂಧೀಯವರು ಮಂತ್ರ 
ಮುಗ್ಧ ರನ್ನಾಗಿ ಮಾಡುತ್ತಿದ್ದರು. ಅವರಲ್ಲಿ ತ್ಯಾಗಬುದ್ಧಿ ಯನ್ನೂ ಸೇವಾ 
ಬುದ್ಧಿ ಯನ್ನೂ ಹುಟ್ಟಸುತ್ತಿದ್ದರು. 

ನಲವತ್ತು ವರ್ಷಗಳಿಗೆ ಮಿಗಿಲಾಗಿ ಗಾಂಧೀಯವರು ಭಾರತದ 
ಎಲ್ಲ ಭಾಗಗಳಲ್ಲಿಯೂ ಬಾರಿಬಾರಿಗೂ ಸಂಜಾರಮಾಡಿ, ಕೋಟ್ಯಂತರ 
ಜನರನ್ನು ಸಂದರ್ಶಿಸಿ ಭಾರತದ ಅಭ್ಯುದಯಕ್ಕಾಗಿ ಅವಿಶ್ರಾಂತ ಶ್ರಮಿಸಿದ 
ಈ ದೀರ್ಫಾವಧಿಯಲ್ಲಿ ಅವರು ಮಾಡಿದ ಭಾಷಣಗಳು ಅಸಂಖ್ಯಾತ. 
ಈ ಗ್ರಂಥದಲ್ಲಿ ಆರಿಸಲ್ಪಟ್ಟ ರುವ ಭಾಷಣಗಳು ಕೇವಲ ಕೆಲವು ಮಾದರಿ 
ಗಳು ಮಾತ್ರವೇ. ವಿಶೇಷವಾಗಿ ಇಂಗ್ಲಿಷು ಭಾಷೆಯಲ್ಲ ಅವರು ಮಾಡಿದ 
ಕೆಲವು ಮುಖ್ಯವಾದುವನ್ನು ಮಾತ್ರ ಇಲ್ಲ ಸಂಗ್ರಹಿಸಲಾಗಿದೆ. ಅವರ 
ನೇರವಾದ, ಸರಳವಾದ ಶೈಲಿ, ಅವರ ಉದಾತ್ತವಾದ ಆಕಾಂಕ್ಷೆಗಳು, 
ಅವರ ನಮ್ರತೆ ಹಾಗೂ ನಿರ್ಭಯತೆ ಇವುಗಳಲ್ಲಿ ಎದ್ದು ಕಾಣುತ್ತವೆ. 
ಈ ಗುಣಗಳು ಸಾರ್ವಜನಿಕ ಸೇವೆಯನ್ನು ಕೈಕೊಂಡು ದೇಶಸೇವೆಯನ್ನು 
ದಕ್ಷತೆಯಿಂದ ಮಾಡಬೇಕೆಂದು ಬಯಸುವವರಿಗೆ ನಿರಂತರ ಮಾರ್ಗ 
ದರ್ಶನವನ್ನು ಒದಗಿಸುತ್ತವೆ. 


ಥೆ, ಸಂಪದ್ಗಿರಿರಾವ್‌, 
೨೧-೫-೧೯೬೨ ಸದಸ್ಯ, ಸಂಪಾದಕ ಮಂಡಲಿ, 
ಗಾಂಧೀ ಗ್ರಂಥಮಾಲೆ. 


ಸಂಪಾದಕೀಯ 


ಇದು ನಮ್ಮ ಗ್ರಂಥಮಾಲೆಯ ಹದಿನೆಂಟನೆಯ ಸಂಪುಟ; 
ಗಾಂಧೀಜೀಯವರ ಭಾಷಣಗಳು ಮತ್ತು ಹೇಳಿಕೆಗಳ ಸಂಕಲನದ ಎರಡ 
ನೆಯ ಭಾಗ, ಮೊದಲನೆಯ ಭಾಗ, ಭಾರತ ಮತ್ತು ಬ್ರಿಟಿನ್ನುಗಳ 
ಸಂಬಂಧದಲ್ಲಿ ಒಂದು ಪ್ರಧಾನ ಚರಿತ್ರ ಕಾಲವನ್ನು ಸೂಚಿಸುವ, ಲಂಡನ್ನಿ 
ನಲ್ಲಿ ೧೯೩೧ರಲ್ಲಿ ನಡೆದ, ದುಂಡುಮೇಜಿನ ಪರಿಷತ್ತಿನ ಕಾರ್ಯಕಲಾಪ 
ಗಳೊಡನೆ ಮುಕ್ತಾಯಗೊಂಡಿತು. ಈ ಭಾಗ ಅಲ್ಜಿಂದ ಮುಂದುವರಿದು, 
೧೯೪೮ರಲ್ಲ ಗಾಂಧೀಜೀಯ ಪೂರ್ಣಾಹುತಿಯಾಗುವವರೆಗೂ, ಹದಿನೇಳು 
ವರ್ಷಗಳ ಕಾಲ, ಅವಿಚ್ಛಿನ್ನವಾಗಿ ಸತ್ಯ-ಅಹಿಂಸೆಗಳ ಅನುಷ್ಕಾನಕ್ಕೂ, 
ಭಾರತದ ಬಂಧವಿಮೋಚನೆಯ ಸಮರಕ್ಕೂ ಮಹಾಸಾಹಸದಿಂದ, ಧೀರ 
ತನದಿಂದ, ಸೆಣಸಿದ ಮಹಾಜೀವದ ದಿವ್ಯವಾಣಿಯನ್ನು ಕ್ರೋಡೀಕರಿಸಿ 
ಕೊಟ್ಟಿದೆ... ಈ ವಾಣಿ, ಅಪೂರ್ಣತೆಯಿಂದ ಪೂರ್ಣತೆಯ ಎಡೆಗೆ 
ಧಾವಿಸುವ ಮಾನವ ಚೈತನ್ಯದ ವ್ಯಥೆಯನ್ನು, ಸಂಕಟ ಕ್ಲೇಶವನ್ನು 
ಅಭಿವ್ಯಕ್ತಗೊಳಿಸುತ್ತದೆ; ರಾಷ್ಟ್ರಕ್ಕೆ ಸಂಬಂಧಿಸಿದ ಪ್ರಚಂಡ ಸಮಸ್ಯೆಗಳ 
ಬಗೆಗೂ ಅದರ ಭವಿಷ್ಯಭಾಗ್ಯದ ಬಗೆಗೂ ಚಿಂತೆಯನ್ನು ತಳೆದ ಪ್ರತಿಭಾ 
ನ್ವಿತ ವ್ಯಕ್ತಿಯೊಬ್ಬ ಸಹಜತೆಯಿಂದ ವ್ಯಕ್ತ ಪಡಿಸುವ ಮನೋಭಾವಗಳ 
ಮಿಡಿತವನ್ನೂ ಹೃದಯಸ್ಪಂದನವನ್ನೂ ವಾಚಕ ಅನುಭವಿಸದಿರಲಾರ. 
ಗಾಂಧೀಜೀ, ರಾಷ್ಟ್ರೀಯ ಕಾಂಗ್ರೆಸ್‌ ಸಂಸ್ಥೆಯಿಂದ ನಿರ್ಗಮಿಸಿದುದು, 
ವೈಯಕ್ತಿ ಕ ಸವಿನಯ ಶಾಸನಭಂಗ ಚಳುವಳಿ, " ಭಾರತದಿಂದ ಹೊರಡಿ' 
ಚಳುವಳಿ, ಎಲ್ಲಕ್ಕಿಂತ ಅಂತಿಮವಾಗಿ ಭಾರತ ವಿಭಜಿತಶವಾದ ತರುವಾಯ 
ಉದ್ಭವಿಸಿದ ಹಿಂಸೆಯ ವಿಪ್ಣವದಿಂದ ರಾ ಷ್ಛ ವನ್ನು ಪಾರುಮಾಡಿ 
ಹಿಂದೂ-ಮುಸ್ಲಿಂ ಸೌಹಾರ್ದ ಭಾವವನ್ನು ಕೂಡಿಸಲು ನಡೆಸಿದ ಭಗೀರಥ 
ಪ್ರಯತ್ನ ಇವೇ ಖೊದಲಾದ ಪ್ರಸಂಗಗಳ ಬಗೆಗೆ ಅವರ ನಿಲುವನ್ನು, 
ದೃಢ ನಿರ್ಧಾರವನ್ನು ನಾವು ಕಾಣಬಹುದು. ಈ ಸಂಕಲನದಲ್ಲಿ ಸೇರಿ 
ರುವ ಭಾಷಣಗಳು ಮತ್ತು ಹೇಳಿಕೆಗಳಲ್ಲಿ ಗಾಂಧೀಜೀಯ ಸಾಹಸಮಯ 


೨೭೫೩೪ 


ಬಾಳಿನ ಮೇಲೆ ಬೀರುವ ಬೆಳಕನ್ನೂ, ಶಾಶ್ವತ ಮಾನವೀಯ ಮೌಲ್ಯಗಳ 
ಅನುಸರಣೆಯ ಪಥವನ್ನೂ ಕಾಣುವುದಲ್ಲದೆ, ಅವು ರಾಷ್ಟ್ರದ ಐತಿಹಾಸಿಕ 
ಘಟನೆಗಳ ಮೇಲೆ ಬೆಳಕು ಬೀರುವುದನ್ನೂ ಕಾಣಬಹುದು. ಇಲ್ಲಿ 
ಗಾಂಧೀಜೀ ಜೀವಂತ ಪ್ರತಿಮೆಯಂತೆ, ಎದುರಿಗೆ ನಿಂತು ಮಾತನಾಡು 
ತ್ತಿರುವರೋ ಎಂಬ ರೀತಿ ಕಂಡುಬರುತ್ತದೆ; ಇದರಿಂದ ಭಾರತೀಯ 
ಸ್ವಾತಂತ್ರ್ಯ ಸಮರ ಗಾಥೆಗೆ ಒಂದು ಅಪೂರ್ವ ರಮಣೀಯತೆ, ಕಾಂತಿ, 
ಮೂಡಿ ಬರುತ್ತದೆ. 

ಈ ಸಂಕಲನಕ್ಕೆ ಆಯ್ದ ಭಾಗಗಳ ಭಾಷಾಂತರವನ್ನು ಸರ್ವಶ್ರೀ 
ಗಳಾದ ಜಿ. ವಿ. ನಾರಾಯಣಮೂರ್ತಿ (೧ರಿಂದ ೨೯ ಪುಟಗಳು), ಕೆ. 
ಸಂಪದ್ಗಿರಿರಾವ್‌ (೨೯ರಿಂದ ೧೩೭ ಪುಟಗಳು), ಸಿದ್ಧವನಹಳ್ಳಿ ಕೃಷ್ಣ 
ಶರ್ಮ (೧೩೮ರಿಂದ ೨೩೪ ಪುಟಗಳು), ಕೆ. ಎಸ್‌. ನಾರಾಯಣಸ್ವಾಮಿ 
(೨೩೫ರಿಂದ ೩೦೮ ಪುಟಗಳು) ಮಾಡಿಕೊಟ್ಟಿದ್ದಾರೆ. ಸಮರ್ಥ ರೀತಿ 
ಯಲ್ಲಿ ಕಾರ್ಯ ಮಾಡಿಕೊಟ್ಟಿರುವ ಇವರಿಗೆಲ್ಲ ನಮ್ಮ ಕೃತಜ್ಞ ತಾಭಾವ 
ಸಲ್ಲುತ್ತದೆ. 

ಪುಸ್ತಕದ ಮುದ್ರಣ ಕಾರ್ಯವನ್ನು ಉಷಾ ಪ್ರೆಸ್ಸಿನವರೂ ರಕ್ಷಾ 
ಪತ್ರ ಮತ್ತು ಚಿತ್ರಗಳ ಮುದ್ರಣವನ್ನು ವೆಸ್ಲಿ ಪ್ರೆಸ್ಸಿನವರೂ ಮಾಡಿ 
ಕೊಟ್ಟಿದ್ದಾರೆ. ಕಾಲಕ್ಕೆ ಸರಿಯಾಗಿ ತಮ್ಮ ಕರ್ತವ್ಯವನ್ನು ಎಸಗಿಕೊಟ್ಟ ' 
ಇವರುಗಳ ಸಹಕಾರಕ್ಕೆ ನಮ್ಮ ವಂದನೆಗಳು. ಈ ಸಂಪುಟಿದ ಭಾಗಗಳ 
ಸಂಕಲನಕ್ಕೂ ಮತ್ತು ಅವುಗಳನ್ನು ಭಾಷಾಂತರಿಸಿ ಪ್ರಕಾಶನಗೊಳಿಸುವು 
ದಕ್ಕೂ ಎಂದಿನಂತೆ ಅನುಮತಿ ಕೊಟ್ಟಿ ಅಹಮದಾಬಾದಿನ ನವಜೀವನ 
ಟ್ರಿಸ್ಟಿನವರಿಗೂ ನಮ್ಮ ಧನ್ಯವಾದಗಳು. 


ಎಂ. ಯಾಮುನಾಚಾರ್ಯ 
೧೬೨, ರಮಾವಿಲಾಸ ರಸ್ತೆ ಪ್ರಧಾನ ಸಂಪಾದಕ 


ಮೈಸೂರಂ - ೧ ಗಾಂಧೀ ಗ್ರಂಥಮಾಲೆ 
ಮೃಸೂರು-೧ 


ಸಂಖ್ಯೆ 


lo 


೯ 


೧೦. 


. ೧೧, 


೧೨, 


ಪರಿವಿಡಿ 


ಗಾಂಧೀಜೀ ಆಮೆರಿಕಾವನ್ನು ಉದ್ದೇಶಿಸಿ 
ಮಾಡಿದ ಪ್ರಸಾರ ಭಾಷಣ 

ಲಂಡನ್ನಿನ ಗಿಲ್ಡ್‌ ಹಾಲ್‌ನಲ್ಲಿ ಸ್ವಯಂಪ್ರೇರಿತ 
ದಾರಿದ್ರ್ಯ ಕುರಿತು ಮಾಡಿದ ಭಾಷಣ 
ಮಾಡಾಂ ಮಾಂಟಿಸ್ಸೋರಿಯವರ ಸಂಸ್ಥೆಯಲ್ಲಿ 
ಮಾಡಿದ ಭಾಷಣ 

ಈಟನ್‌ ಶಾಲೆಯಲ್ಲ ಮಾಡಿದ ಭಾಷಣ 
ಆತ್ಮಸಾಕ್ಷೀ ಪೂರ್ವಕ ಸಮರ ವಿರೋಧಿಗಳ 
ಸಭೆಯಲ್ಲಿ ಮಾಡಿದ ಭಾಷಣ 

ಹರಿಜನ ಸಮಸ್ಯಾ ಪರಿಹಾರಕ್ಕಾಗಿ ಉಪವಾಸ 
ಆರಂಭಮಾಡುವ ಮುನ್ನ ಕೊಟ್ಟ ಹೇಳಿಕೆ 
ಎರವಡಾ ಸೆರೆಮನೆಯಿಂದ ಬಿಡುಗಡೆಯಾದ 
ತರುವಾಯ ಇತ್ತ ಹೇಳಿಕೆ 

ಸಾಬರಮತಿ ಆಶ್ರಮವನ್ನು ವಿಸರ್ಜಿಸುವ 
ಸಂದರ್ಭದಲ್ಲ ಇತ್ತ ಹೇಳಿಕೆ 

ಗುಜರಾತಿನ ಜನತೆಗೆ ಮನವಿ 


ಹರಿಜನ ಪ್ರವಾಸದಲ್ಲಿ ನಾಗಪುರದಲ್ಲಿ ಗಾಂಧೀಜೀ 


ಮಾಡಿದ ಭಾಷಣ 


ಸವಿನಯ ಶಾಸನೋಲ್ಲಂಘನೆಯನ್ನು ತಮ್ಮ ಪೂರ್ತಿಗೆ 
ಸೀಮಿತಗೊಳಿಸುವ ಸಂದರ್ಭದಲ್ಲಿ ಕೊಟ್ಟಿ ಹೇಳಿಕೆ 


ಕಾಂಗ್ರೆಸ್ಸಿನಿಂದ ನಿವೃತ್ತಿ ಹೇಳಿಕೆ 


೧೨ 


೧೬ 


೧೮ 


೨೦ 


೨೪ 
೨೮ 


೨೯ 


೩೬ 
೪೧ 


೧೫. 


೧೬, 


೧೭, 


೧೮. 


೧೯. 


ಡಿಲಿ 


೨೨. 


೨೩. 


೨೪. 


೨೫, 


೫೫೪11 


ಗಾಂಧೀ ಸೇವಾಸಂಘದಲ್ಲ ಮಾಡಿದ ಭಾಷಣ 
ಗ್ರಾಮೋದ್ಯೋಗಗಳ ಪ್ರಾಧಾನ್ಯತೆಯ ವಿಷಯದಲ್ಲಿ 
ಇಂದೂರಿನಲ್ಲಿ ಗಾಂಧೀಜೀ ಮಾಡಿದ ಭಾಷಣ 
ಶಿಕ್ಷಕರ ಶಾಲೆಯ ವಿದ್ಯಾರ್ಥಿಗಳನ್ನುದ್ದೇಶಿಸಿ 
ಮಾಡಿದ ಭಾಷಣ 

ಬೆಂಗಳೂರಿನ ಹಿಂದೀ ಪ್ರಚಾರ ಮಂಡಲದ 


ಪದವೀದಾನ ಸಮಾರಂಭದಲ್ಲಿ ಮಾಡಿದ ಭಾಷಣ... 


ಫೈಜಪುರದ ಕಾಂಗ್ರೆಸ್‌ ಅಧಿವೇಶನದಲ್ಲಿ 


ಮಾಡಿದ ಭಾಷಣ ಸ 


ಗಾಂಧೀ ಸೇವಾಸಂಘದ ವಾರ್ಷಿಕ ಸಭೆಯಲ್ಲಿ 
ಮಾಡಿದ ಭಾಷಣ 

ಪೆಷಾವರಿನ ಇಸ್ಲಾ ಮಿಯಾ ಕಾಲೇಜ್‌ ಮತ್ತು 
ಎಡ್ವರ್ಡ್ಸ್‌ ಕಾಲೇಜಿನಲ್ಲಿ ಮಾಡಿದ ಭಾಷಣ 
ಗಡಿನಾಡಿನ ಪ್ರವಾಸ ಮಾಡುತ್ತ ಬನ್ನು ಏನಲ್ಲ 
ಮಾಡಿದ ಭಾಷಣ 

ಖುದಾಯೀ ಖಿದ್ಮತ್‌ಗಾರರನ್ನುದ್ದೇಶಿಸಿ 

ಮಾಡಿದ ಭಾಷಣ 

ರಾಜಕೋಟಿಯಲ್ಲಿ ಉಪವಾಸ ಕೈಗೊಳ್ಳುವುದಕ್ಕೆ 
ಪೂರ್ವಭಾವಿಯಾಗಿ ಗಾಂಧೀಜೀ ಕೊಟ್ಟ ಹೇಳಿಕೆ... 
ಗಾಂಧೀ ಸೇವಾಸಂಘದ ವಾರ್ಷಿಕ ಸಭೆಯಳ್ಳಿ 
ಮಾಡಿದ ಭಾಷಣ 

ಗೈಯರ್‌ ಕೊಟ್ಟ ತೀರ್ಪನ್ನು ನಿರಾಕರಿಸುವ 
ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ 


ಒಂದು ಹೇಳಿಕೆ 


೫೭ 


೬೮ 


೧೦೧ 


೧೦೩ 


೧೧೫ 
೧೧೯ 


೫೫೪111 
ಸಂಖ್ಯೆ ಪುಟಿ 
೨೬, ಗಾಂಧೀ ಸೇವಾಸಂಘದ ಸದಸ್ಯರನ್ನು ಕುರಿತು 


ಮಾಡಿದ ಭಾಷಣ ಚೆ ೧೨೩ 
೨೭. ಸರ್‌ ಸಾಮ್ಯುಯಲ್‌ರ ಭಾಷಣವನ್ನು ಕುರಿತು 

ಕೊಟ್ಟಿ ಹೇಳಿಕೆ ಕ ೧೨೬ 
೨೮, ವೈಸ್‌ರಾಯರ ಆಕಾಶವಾಣಿ ಪ್ರಚಾರ ಭಾಷಣದ 

ವಿಮರ್ಶೆ ಟು ೧೨೮ 
೨೯, ಗಾಂಧೀ ಸೇವಾಸಂಘದ ಸಭೆಯಳ್ಳಿ 

ಮಾಡಿದ ಭಾಷಣ , ಕ್‌ ೧೩೨ 
೩೦. ಗಾಂಧೀ ಸೇವಾಸಂಘವನ್ನು ಕ್ಲಿಪ್ತ ಸದಸ್ಯರಿಗೆ 

ಪರಿಮಿತಗೊಳಿಸುವಾಗ ಮಾಡಿದ ಭಾಷಣ ಸ ೧೩೬ 
೩೧. ರಾಮಗಡದ ಅ. ಭಾ. ಕಾಂ. ಸಮಿತಿಯಲ್ಲಿ 

ಮಾಡಿದ ಭಾಷಣ (ಮಾರ್ಜ್‌, ೧೯೪೦) ಮ ೧೩೮ 
೩೨. ಬೊಂಬಾಯಿಯ ಅ. ಭಾ. ಕಾಂ, ಸಮಿತಿಯಲ್ಲಿ : 

೧೯೪೦ ಜಗ್ಗಿ ೧೪೫ 
೩೩. ಸೇವಾಗ್ರಾಮದಿಂದ ಕೊಟ್ಟ ಹೇಳಿಕೆ ಆ ೧೬೧ 
೩೪. ವೈಯುಕ್ತಿಕ ಸತ್ಯಾಗ್ರಹ ಯೋಜನೆ ಣೆ ೧೬೭ 
೩೫. ಹೇಳಿಕೆ ( ೨೪-೧೦-೧೯೪೦) ನ ೧೭೫ 
೩೬, ಚ ಷಸ ೧೭೭ 


೩೭. ಅಮೆರಿಗೆ ಉತ್ತರ 
೩೮. ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದ 
ರಜತೋತ್ಸವ ಪ್ರಶಸ್ತಿ ಪ್ರದಾನೋತ್ಸವ ಭಾಷಣ... ೧೮೫ 
೩೯, ಅಖಿಲಭಾರತ ಕಾಂಗ್ರೆಸ್‌ ಸಮಿತಿಯಲ್ಲ 
(೧೯೪೨, ಜನವರಿ) ಸಜ ೧೯೨ 


೧೮೧ 


ಸಂಖ್ಯೆ 
೪೧೦, 
೪೧, 
೪೨, 


೪೩೩, 
ಅಲ್ಲ, 
೪೫. 
wa 
ಲ್ಲಿ 
೪೮, 
A 


೫೦. 
೫೧. 


೫೨, 


೫೩. 
೫೪, 
೫೫. 
೫೬. 
೫೭, 
೫೮. 


XXIX 


" ಭಾರತ ಬಿಟ್ಟು ತೊಲಗು'- ಅ.ಭಾ.ಕಾ.ಸ, 

ಆಗಸ್ಟ್‌ ೮,೧೯೪೨ 

ಸ್ಯಾನ್‌ಫ್ರಾನ್ಸಿಸ್ಕೋ ಸಮ್ಮೇಳನಕ್ಕೆ ಪ್ರತಿನಿಧಿಯ 

ನೇಮಕ ಕುರಿತು ಹೇಳಿಕೆ 

ಸರ್‌ ಫಿರೋಜ್‌ಖಾನ್‌ ನೂನ್‌ಗೆ ಉತ್ತರ 

ಬಿಹಾರಿಗಳಿಗೆ 

ದತ್ತಪಾರದಲ್ಲಿ ಭಾಷಣ 

ಅಂತರ ಏಷ್ಯಾ ಸಮ್ಮೇಳನದಲ್ಲಿ ಪ್ರಶ್ನೋತ್ತರ 
ಭಾಷಣ 

ಹೇಳಿಕೆ 


ಆಡುವುದು ಮಾಡುವುದು ನಮ್ಮ ಇಜೈ 
ಆಗುವುದು ಹೋಗುವುದು ದೈವೇಚ್ಛೆ 


ನಿರಾಶ್ರಿತರ ಶಿಬಿರಗಳಲ್ಲಿ ನೈರ್ಮಲ್ಯ 

ಗುರು ನಾನಕ್‌ ಜಯಂತಿಯಲ್ಲಿ ಭಾಷಣ 
ಕೊನೆಯ ನಿರಶನ ವ್ರತ ಕೈಗೊಳ್ಳುವ ಮುನ್ನ 
ಇತ್ತ ಹೇಳಿಕೆ 

ಆಕ್ಷೇಪಕರ ಕರ್ತವ್ಯ 

ಭ್ರಾತೃಘಾತಕತೆಯ ಫಲ 

ಅನ್ನದ ಸಮಸ್ಯೆ 

ನಿರಾಶ್ರಿತರಿಗೆ 

ರಚನಾತ್ಮಕ ಕಾರ್ಯದ ಅವಶ್ಯಕತೆ 

ಈ ಸಂಶಯಾತ್ಮಕ ವಿಶೇಷಣ ಏಕೆ 


599566 


ಸಂಖ್ಯೆ 
೫೯. 


೬೦. 
೬೧, 
೬೨. 
೬೩, 
೬೪, 


XXX 


ಉಪವಾಸ ಮುಕ್ತಾ ಯಮಾಡಿದ ದಿನ 
ಕೊಟ್ಟಿ ಸಂದೇಶ 


ಹೇಳಿಕೆ--ಸಂದೇಶ 

ಮತ್ತೊಂದು ಸಂದೇಶ 

ಭಾಷಣ 

ಉಪವಾಸ ಮುಕ್ತಾಯ 
ಅಭಿನಂದನೆಗಳು ಮತ್ತು ಆತಂಕಗಳು 


“ees 


ಚಿತ್ರಗಳ ಪಟ್ಟ 


ಬೊಂಬಾಯಿಯ ಅ. ಭಾ. ಕಾಂ. ಅಧಿವೇಶನದ ಮುಕ್ತಾಯ 
ಭಾಷಣ ಮಾಡುತ್ತಿರುವುದು : ಸೆಪ್ಟೆಂಬರ್‌ ೧೬, ೧೯೪೦. 
ಮುಖಚಿತ್ರ 


ಸಾರ್ವಜನಿಕ ಸಭೆ--ಮಾರ್ದನ್‌ (ಗಡಿನಾಡು ಪ್ರಾಂತ): 
ಅಕ್ಟೋಬರ್‌ ೧೫, ೧೯೩೮ ಕೊನೆಯಲಿ 


೧ 


ಗಾಂಧೀ ಸೇವಾಸಂಘದ ಸಮಾವೇಶ--ಮಾಲಿಕಾಂಡ: 
ಫೆಬ್ರವರಿ-೧೯೪೦. ಗಃ 


ಅ. ಭಾ. ಕಾಂ. ಸಮಿತಿಯ ಚರಿತ್ರಾರ್ಹ ಅಧಿವೇಶನದಲ್ಲಿ 
ಭಾಷಣ ಮಾಡುತ್ತಿರುವುದು: ಬೊಂಬಾಯಿ, 
ಆಗಸ್ಟ್‌--೧೯೪೨, ೨1 


ಅಂತರ ಏಷ್ಯಾ ಸಂಬಂಧಗಳ ಪ್ರತಿನಿಧಿಗಳನ್ನು ದ್ರೇಶಿಸಿ 
ಭಾಷಣ ಮಾಡುತ್ತಿರುವುದು; ಡಿಲಿ, 
ಏಬ್ರಲ್‌ ೨, ೧೯೪೭. 3 


ಭಾಷಣಗಳು ನುತ್ತ ಹೇಳಿಕೆಗಳು - ೨ 


೧. ಗಾಂಧೀಜೀ ಅಮೆರಿಕಾವನ್ನು ಉದ್ದೇಶಿಸಿ ಮಾಡಿದ 
ಪ್ರಸಾರ ಭಾಷಣ 


[ಗಾಂಧೀಜೀ ಇಂಗ್ಲೆ ಂಡನ್ನು ತಲುಪಿದ ಎರಡು ದಿವಸಗಳ ತರುವಾಯ, 
ಈ ಎಂದರೆ, ೧೯೩೧ ರ ಸೆಪ್ಟೆಂಬರ್‌ ೧೩ರಂದು, ಅಮೆರಿಕದ ಜನತೆಯನ್ನು 
ಉದ್ದೆ ೇಶಿಸಿ ಬಾನುಲಿ ಪ್ರಸಾರ ಭಾಷಣ ಮಾಡಲು ಕೊಲಂಬಿಯಾ ವಾರ್ತಾ 
ಪ್ರಸಾರ ಸಂಸ್ಥೆ ಯಜರು. ಏರ್ಪಡಿಸಿದರು. ಗಾಂಧೀಜೀ ತಮ್ಮ ಭಾಷಣವನ್ನು 
ಪೂರ್ವಭಾವಿಯಾಗಿ ಬರೆದು ಸಿದ್ಧ ಪಡಿಸಿಕೊಳ್ಳಲಿಲ್ಲ; ಅದು ಪೂರ್ಣವಾಗಿ 
ಸಮಯ.- ಸ್ಫೂರ್ತಿಯಿಂದ ಕೂಡಿತ್ತು. ವವು ಓಕೆ ಬ ಕಂಪನ 
ದಿಂದಲೂ ಧೃನಿವರ್ಧಕದ ಬಳಿಸಾರಿ, “ನಾನು ಇದರೊಳಕ್ಕೆ ಮಾತನಾಡ 
ಬೇಕೇನು?” ಎಂದು ಪ್ರಶ್ನಿಸಿದರು. ಹೀಗೆ ಅನ್ನುತ್ತಿದ್ದಂತೆಯೇ ಅವರ 
ಮಾತು ಬಾನಿನಲ್ಲಿ ಒಯ್ಯ« ಲೃಟ್ಟು, ಅಟ್ಲಾಂಟಿಕ್‌ ಸಾಗರದ ಆಜೆಕಡೆ ಇದ್ದ 
ಶ್ರೋತೃಗಳಿಗೆ ಪ್ರಥಮತಃ ಕೇಳಿಸಿತು. ಅವರಿಗೆ ನಿಯತಿಯಾಗಿದ್ದ ಕಾಲ 
ಮುಗಿಯಲು ಇನ್ನೂ ಮೂರು ನಿಮಿಷಗಳಿದ್ದಂತೆಯೇ, ನ್ಯೂಯಾರ್ಕಿನಲ್ಲಿ 
ಸಂಪರ್ಕ ಮುಕ್ತಾಯವಾಗುವುದೆಂಬ ಸೂಚನೆಯನ್ನು ಕೊಡಲಾಯಿತು. 
ಅವರು ಸ್ವಲ್ಪವೂ ತಲ್ಲಣಗೊಳ್ಳದೆ, ತಮ್ಮ ಆಶುಭಾಷಣವನ್ನು ಮುಕ್ತಾಯ 
ಗೊಳಿಸಿದರು. ವ್ಯವಸ್ಥಾಪಕ, ನಿಲ್ಲಿಸಬೇಕೆಂದು ಅವರಿಗೆ ಸಂಜ್ಞೆ ಮಾಡಿದಾಗ, 
“ ಇಲ್ಲಿಗೆ ಕೊನೆಯಾಯಿತು” ಎಂದರು. ಈ ಮಾತುಗಳೂ ಹೇಗೋ ಅಲ್ಲಾಂ 
ಟಿಕ್‌ ಆಜೆಗೆ ಒಯ್ಯಲ್ಪಟ್ಟಿವು. ಮಾರನೆಯ ದಿನ ಅಮೆರಿಕದ ಪತ್ರಿಕೆಗಳು 
ಈ ಭಾಷಣದ ಬಹು ಭಾಗವನ್ನು ಯಥಾವತ್ತಾಗಿ ಪ್ರ ಕಟಸಿದವು; ಬ್ರಿಟಷ್‌ 
ಪತ್ರಿಕೆಗಳು ಬಹು ಮಟ್ಟಿಗೆ ಗಮನಕ್ಕೆ ತಂದುಕೊಳ್ಳಲೇ ಇಲ್ಲ.] 
ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪರಿಣಾಮಗಳು ಭಾರತ 
ಮತ್ತು ಇಂಗ್ಲೆಂಡುಗಳ ಮೇಲೆ ಮಾತ್ರವಲ್ಲದೆ ಇಡಿಯ ಜಗತ್ತಿನ ಮೇಲೆ 
ಆಗುವುವೆಂದು ನನ್ನ ಅಭಿಪ್ರಾಯ. ಭಾರತದಲ್ಲಿ ಮಾನವ ಜನಾಂಗದ 
ಐದನೆಯ ಒಂದು ಭಾಗ ಇದೆ. ಅದು ಅತ್ಯಂತ ಪ್ರಾಚೀನ ನಾಗರಿಕತೆ 
ಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ; ಹತ್ತಾರು ಸಹಸ್ಪ ವರ್ಷಗಳಾದರೂ 
(4 


೨ ಗಾಂಧೀ ಗ್ರಂಥಮಾಲೆ 


ಇನ್ನೂ ಸುಭದ್ರವಾಗಿದ್ದು ಜಗತ್ತಿಗೆ ಅಚ್ಛರಿಯನ್ನುಂಟುಮಾಡುವ ಸಂಪ್ರ 
ದಾಯಗಳಿಂದ ಕೂಡಿದೆ. ಕಾಲದ ವಿಧ್ವಂಸಕ ಪರಿಣಾಮ ಇತರ 
ಸಂಸ್ಕೃತಿಗಳ ಮತ್ತು ಸಂಸ್ಥೆಗಳ ಮೇಲೆ ಆದಂತೆ ಅದರ ಪರಿಶುದ್ಧತೆಯೂ 
ಮಲಿನವಾಗಿದೆ. 


ಭಾರತ ತನ್ನ ಪ್ರಾಚೀನ ಕಾಲದ ಗತವೈಭವವನ್ನು ಪುನಃ ಹೊಂದ 
ಬೇಕಾದರೆ, ಅದು ಸ್ವಾತಂತ್ರ್ಯ ಪ್ರಾಪ್ತಿ ಯಿಂದ ಮಾತ್ರ ಸಾಧ್ಯ. ಭಾರತೀ 
ಯರಾದ ನಾವೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದೇವೆಂಬ ಕಾರಣ 
ದಿಂದಲೇ ನಮ್ಮ ಹೋರಾಟ ಜಗತ್ತಿನ ಗಮನವನ್ನು ಸೆಳೆದಿಲ್ಲವೆಂಬುದನ್ನು 
ನಾನು ಅರಿತಿದೇನೆ. ಅದಕ್ಕಾಗಿ ನಾವು ಅನುಸರಿಸಿರುವ ಮಾರ್ಗ ಅಪೂರೃ ; 
ನಮಗೆ ಗೊತ್ತಿರುವ ಇತಿಹಾಸದಲ್ಲಿ ಈ ಮಾರ್ಗವನ್ನು ಅನುಸರಿಸಿದ ಬೇರೆ 
ಯಾವ ಜನಾಂಗದ ಉಲ್ಲೇಖವೂ ಇಲ್ಲ. 


ನಾವು ಅನುಸರಿಸಿರುವ ಮಾರ್ಗ ಹಿಂಸಾಮಾರ್ಗವಲ್ಲ, ರಕ್ತಪಾತದ 
ಮಾರ್ಗವಲ್ಲ; ಇಂದು, ಸಾಮಾನ್ಯವಾಗಿ ಎಲ್ಲರೂ ಅರ್ಥಮಾಡಿಕೊಳ್ಳುವ 
ರೀತಿಯ ವ್ಯವಹಾರ ಚಾತುರ್ಯವಲ್ಲ; ಅದು ಶುದ್ಧ ಮಾರ್ಗ; ರಕ್ತ-- 
ರಹಿತ ಕ್ರಾಂತಿಯೊಂದನ್ನು ಯಶಸ್ವಿಯಾಗಿ ನಡೆಸುವ ಮಾರ್ಗ. ಇಲ್ಲಿಯ 
ವರೆಗೂ ಜನಾಂಗಗಳು ಪಶು ಸದೃಶವಾಗಿ ಹೋರಾಡಿವೆ. ತಾವು ಶತ್ರು 
ಗಳೆಂದು ಭಾವಿಸಿದವರ ಮೇಲೆ ದ್ವೇಷ ಸಾಧಿಸಿವೆ. 


ನಾವು ಮಹಾ ಜನಾಂಗಗಳ ರಾಷ್ಟ್ರಗೀತೆಗಳನ್ನು ಪರಿಶೀಲಿಸಿದರೆ 
ಶತ್ರುಗಳೆನಿಸಿಕೊಂಡವರ ಮೇಲೆ ಕೆಡುಕು ಬಯಸುವುದನ್ನು ಕಾಣುತ್ತೇವೆ. 
ಅವು ವಿನಾಶ ಮಾಡುವ ಪ್ರತಿಜ್ಞೆ ಮಾಡಿವೆ; ಇದಕ್ಕಾಗಿ ಭಗವಂತನ ಹೆಸ 
ರನ್ನು ಉಪಯೋಗಿಸಲು ಹಿಂಜರಿಯುವುದಿಲ್ಲ. ಶತ್ರುವಿನಾಶಕ್ಕೆ ಭಗ 
ವಂತನ ಕೃಪೆಯನ್ನೂ ಬೇಡುತ್ತವೆ. ಭಾರತೀಯರಾದ ನಾವು ಇದನ್ನು 
ತಲೆ ಕೆಳಗು ಮಾಡಲು ಪ್ರಯತ್ನಿಸಿದ್ದೇವೆ. ಪಶು ಸೃಷ್ಟಿಗೆ ಅನ್ವಯಿಸುವ 
ನಿಯಮವೇ ಮಾನವಕುಲಕ್ಕೂ ಅನ್ವಯಿಸಬಾರದೆಂಬುದು ನಮ್ಮ ಭಾವನೆ. 
ಪಶು ಸೃಷ್ಟಿಗೆ ಅನ್ವಯಿಸುವ ನಿಯಮ ಮಾನವನ ಘನತೆಗೆ ವಿರುದ್ಧ 
ವಾದುದು. 


ಭಾಷಣಗಳು ಮತ್ತು ಹೇಳಿಕೆಗಳು ೩ 


ನನ್ನ ದೇಶ ರಕ್ತಪಾತದ ಮೂಲಕ ಸ್ವಾತಂತ್ರ್ಯ ಗಳಿಸಲೆತ್ನಿ ಸುವುದ 
ಕ್ಕಿಂತಲೂ, ಆವಶ್ಯ ಕವೆನಿಸಿದರೆ ನನ್ನ ಮಟ್ಟಿ ಗೇ ಆದರೆ, ಅದಕ್ಕಾಗಿ ನಾನು 
ಅನೇಕ ಯುಗಗಳಾದರೂ ಕಾಯುವೆನು. ಅವಿಚ್ಛಿನ್ನವಾದ ಮೂವತ್ತೆ ದು 
ವರ್ಷಗಳ ರಾಜಕೀಯ ಅನುಭವದಿಂದ, ಜಗತ್ತು ರಕ್ತಪಾತದ ಬಗೆಗೆ 
ಹೇಯ ಜುಗುಪ್ಸೆ ಪಟ್ಟದೆಯೆಂದು ನನ್ನ ಹೃದಯಾಂತರಾಳಕ್ಕೆ ಅನಿಸಿದೆ. 
ಇದರಿಂದ ಪಾರಾಗಲು ಜಗತ್ತು ಒಂದು ಮಾರ್ಗವನ್ನು ಅರಸುತ್ತಿದೆ ; 
ಬಹುಶಃ, ಅದನ್ನು ತೋರಿಸುವ ಭಾಗ್ಯ ಈ ಪ್ರಾ ಚೀನ ದೇಶವಾದ ಭಾರತಕ್ಕೆ 
ಪ್ರಾಪ್ತ ವಾದೀತೆಂಬ ನಂಬಿಕೆಯಿಂದ ನಾನು ಹೆಮ್ಮೆಗೊಂಡಿದೇನೆ. 

ಆದುದರಿಂದ ಭಾರತದ ಈ ಮಹಾ ಹೋರಾಟಕ್ಕೆ ಹೃತ್ಪೂರ್ವಕ 
ನೆರವನ್ನೀಯಬೇಕೆಂದು ಭೂಲೋಕದ ಎಲ್ಲ ಹಿರಿಯ ಜನಾಂಗಗಳನ್ನೂ 
ಆಹ್ವಾನಿಸಲು ನನಗೆ ಯಾವ ರೀತಿಯ ಶಂಕೆಯೂ ಇಲ್ಲ. ಲಕ್ಷೋಪಲಕ್ಷ 
ಜನ ತಮ್ಮ ರಾಷ್ಟ್ರದ ಗೌರವ ಪ್ರತಿಷ್ಠೆ ಗಳನ್ನು ಸ್ಥಾ ಏಸಿಕೊಳ್ಳುವುದ 
ಕ್ಕೋಸ್ಕರ ಪ್ರತಿಹಿಂಸೆಯಲ್ಲಿ ತೊಡಗದೆ ತಾವೇ ಎಲ್ಲ ಕ್ಲೇಶಗಳನ್ನೂ 
ಅನುಭವಿಸುವ ದೃಶ್ಯ ಚಿಂತನೆಗೂ ನೆನಖಗೂ ಯೋಗ್ಯವೆನಿಸೀತು. 

ಈ ಕ್ಲೇಶಾನುಭವವನ್ನು ನಾನು ಆತ್ಮ-ಶುದ್ಧಿಯ ಸಾಧನವೆಂದು 
ಕರೆದಿದೇನೆ. ಯಾವ ಮಾನವನೇ ಆಗಲಿ, ಅವನ ಅಶಕ್ತಿಯ ಹೊರತು 
ಸ್ವಾತಂತ್ರ್ಯವನ್ನು ಕಳೆದುಕೊಂಡಿಲ್ಲವೆಂದು ನನ್ನ ಖಚಿತ ಭಾವನೆ. ನಮ್ಮ 
ಅಶಕ್ತ ತೆಗಳನ್ನು ಅರಿತು ನನಗೆ ದುಃಖವಾಗಿದೆ. ನಾವು ಭಾರತದಲ್ಲಿ ` 
ಜಗತ್ತಿನ ಎಲ್ಲ ಪ್ರಧಾನ ಮತಧರ್ಮಗಳನ್ನೂ ಪ್ರತಿನಿಧಿಸುತ್ತೇವೆ. ನಾವು 
ಪರಸ್ಪರ ಛಿನ್ನಭಿನ್ನವಾದ ಕುಟುಂಬ ಒಂದರಂತೆ ಇರುವುದನ್ನೂ, ಹಿಂದೂ 
ಗಳು ಮುಸಲ್ಮಾನರು ಪರಸ್ಪರ ಹೋರಾಡುವುದನ್ನೂ, ಒಬ್ಬಕೊಳ್ಳಲು 
ಅತೀವ ಅಪವಮಾನವೆನಿಸುತ್ತದೆ. ಹಿಂದೂಗಳಾದ ನಾವಂತೂ ನಮ್ಮ 
ಹತ್ತಿರದ ಬಂಧುಗಳೇ ಆದ ಲಕ್ಷೋಪಲಕ್ಷ ಜನರನ್ನು ಸ್ಪರ್ಶಕ್ಕೂ ಯೋಗ್ಯ 
ರಲ್ಪವೆಂದು ಭಾವಿಸುವುದು ಇನ್ನೂ ಹೆಚ್ಚಿನ ಅಪಮಾನಕರ ಸಂಗತಿ. 
ನಾನೇ “ ಅಸ್ಪಶ್ಯ ”ನೆನ್ನಿಸಿಕೊಳ್ಳಲು ಬಯಸುತ್ತೇನೆ. 

ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ಒಂದು ಜನಾಂಗಕ್ಕೆ ಇವು 
ಸಣ್ಣ ಪುಟ್ಟ ನ್ಯೂನತೆಗಳಲ್ಲ. ಆದುದರಿಂದ ಆತ್ಮ-ಶುದ್ಧಿ ಮೂಲಕ 


೪ ಗಾಂಧೀ ಗ್ರಂಥಮಾಲೆ 


ಸ್ವಾತಂತ್ರ್ಯ ಬಯಸುವ ಈ ಹೋರಾಟದಲ್ಲಿ ಅಸ್ಪೃಶ್ಯತೆಯ ಅಭಿಶಾಪ 
ವನ್ನು ತೊಡೆದುಹಾಕುವುದಕ್ಕೂ ಮತ್ತು ಭಾರತದ ಭಿನ್ನಭಿನ್ನ ಮತಧರ್ಮ 
ಗಳನ್ನು ಪ್ರತಿನಿಧಿಸುವ ಎಲ್ಲ ಭಿನ್ನಭಿನ್ನ ವರ್ಗಗಳನ್ನೂ ಕೋಮುಗಳನ್ನೂ 
ಒಟ್ಟುಗೂಡಿಸುವ ಕಾರ್ಯಕ್ಕೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿ ರುವುದನ್ನೂ 
ನೀವು ಗಮನಿಸಬಹುದು. 

ಇದೇ ರೀತಿಯಲ್ಲಿ ನಮ್ಮ ದೇಶವನ್ನು ಮಾದಕ ದ್ರವ್ಯಗಳ ಅನಿಷ್ಟ 
ದಿಂದ ವಿಮುಕ್ತ ಗೊಳಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ. ಮಾದಕ 
ವಸ್ತುಗಳ ಸೇವನೆ, ಗಿರಣಿಗಳಲ್ಲಿ ದುಡಿಯುವ ಮತ್ತು ಅದೇ ಬಗೆಯ 
ಕೆಲಸಮಾಡುವ ಅತ್ಯಲ್ಪ ಮಂದಿಯಲ್ಲಿ ಮಾತ್ರ ಬಹುಮಟ್ಟಿಗೆ ರೂಢಿ 
ಯಾಗಿರುವುದು ನಮ್ಮ ಅದೃಷ್ಟ ವೆನ್ನ ಬೇಕು. ಹಾಗೆಯೇ ಅವುಗಳ ಸೇವನೆ 
ಪಾಪಕೃತ್ಯವೆಂದು ಪರಿಗಣಿಸಲ್ಪಟ್ಟ ರುವುದೂ ನಮ್ಮ ಅದೃಷ್ಟವೆ. ಯಾವ 
ಸ್ತ್ರೀ ಅಥವಾ ಪುರುಷ ಆಗಲಿ, ಅವುಗಳನ್ನು. ಅಭ್ಯಾ ಸಮಾಡುವುದು 
ಶೋಭಾಯಮಾನವೆಂದು ಭಾವಿಸಲಾಗುವುದಿಲ್ಲ. ಇಷ್ಟಿದ್ದರೂ ಈ ಅನಿಷ್ಟ 
ಗಳಿಂದ ಪಾರಾಗಲು ನಾವು ನಡೆಸುತ್ತಿರುವ ಹೋರಾಟ ಒಂದು ದುಸ್ತರ 
ವಾದ ಕಾರ್ಯವೇ ಆಗಿದೆ. 

ಇಂದಿನ ಸರಕಾರ (ಬ್ರಿಟಿಷ್‌) ಈ ದುಷ, ಬಾಬನ್ನು ಸುಮಾರು 


ಟ್ರ 
ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು (ಸುಮಾರು ೮೫,೦೦೦,೦೦೦ 


ಡಾಲರುಗಳಷ್ಟು) ಆದಾಯದ ಮೂಲವನ್ನಾಗಿ ಮಾಡಿರುವುದು ಅತ್ಯಂತ 
ದುಃಖಕರ ವಿಷಯ. ಆದರೆ, ಭಾರತದ ಮಹಿಳೆಯರು ಇದನ್ನು ಶಾಂತಿ 
ಮಾರ್ಗದಿಂದ ಮೂಲೋತ್ಪಾ ಟನ ಮಾಡುವ ಸಾಹಸಮಾಡಿ, ಈ ದುಷ್ಟ 
ವಸ್ತುಗಳ ಮಾರಾಟಗಾರರಿಗೆ ತೀವ್ರ ಮನವರಿಕೆಯಾಗುವಂತೆ ಎಸಗಿದ್ದಾರೆ. 
ಇದು ಸ್ತುತ್ಯಕಾರ್ಯ. ಇದರಿಂದ ಈ ದುಷ್ಪ ವ್ಯಸನಗಳಿಗೆ ತುತ್ತಾದವರ 
ಮೇಲೆ ಅದ್ಭುತ ಪರಿಣಾಮವುಂಬಾಗಿದೆ. 

ಕೊನೆಯ ಪಕ್ಷ, ಈ ವಿಷಯದಲ್ಲಾದರೂ ನಮಗೆ ಆಡಳಿತಗಾರರ 
ಹೃತ್ಪೂರ್ವಕ ಸಹಕಾರ ದೊರೆಯುತ್ತಿದೆ ಎಂದು ಹೇಳಲು ಸಾಧ್ಯವಾದೀ 
ತೆಂದು ನಾನು ಆಶಿಸಿದ್ದೆನು. ನಮಗೆ ಸಹಕಾರ ದೊರೆತಿದ್ದರೆ, ಯಾವ 
ಶಾಸನವೂ ಇಲ್ಲದೆಯೆ, ನಮ್ಮ ದುಃಖತಪ್ತ ದೇಶವನ್ನು ಈ ಮಾದಕ 


ಭಾಷಣಗಳು ಮತ್ತು ಹೇಳಿಕೆಗಳು ೫ 


ವಸ್ತುಗಳಿಂದ ವಿಮುಕ್ತಮಾಡುವ ಸುಧಾರಣೆಯ ಕಾರ್ಯದಲ್ಲಿ ಕೃತ 
ಕೃತ್ಯರಾಗಿಸುತ್ತಿದ್ದೇವೆಂದು ನಾನು ಧೈರ್ಯವಾಗಿ ಹೇಳುತ್ತೇನೆ. 


ನಮ್ಮ ರಾಷ್ಟ್ರದ ಹೋರಾಟದಲ್ಲಿ ಒಂದು ರಚನಾತ್ಮಕ ಶಕ್ತಿ ಕಾರ್ಯ 
ರೂಪಕ್ಕೆ ಬಂದಿದೆ. ೧೯೦೦ ಮೈಲಿ ಉದ್ದವಿರುವ, ೧೫೦೦ ಮೈಲಿ ಅಗಲ 
ವಿರುವ ಈ ವಿಸ್ತಾರ ಭೂಭಾಗದಲ್ಲಿ ೭ ಲಕ್ಷ ಹಳ್ಳಿಗಳಲ್ಲಿ ವಾಸಿಸುವ, 
ಅರೆಹೊಟ್ಟೆ ಯಿಂದ ಜೀವಿಸುವ, ಲಕ್ಷಾಂತರ ಮಾನವರಿಗೆ ಪ್ರೇಮಮಯ 
ಆಸಕ್ತಿ ಅದು. ಈ ಸರಳ ಗ್ರಾಮೀಣರು, ವಿನಾ ಕಾರಣ, ಪ್ರತಿ ವರ್ಷವೂ 
ಆರು ತಿಂಗಳ ಕಾಲ ಉದ್ಯೋಗವಿಲ್ಲದೆ ಇರುವಂಥ ಸ್ಥಿತಿ ನಿಜವಾಗಿಯೂ 
ದುಃಖಕರ ದೃಶ್ಯ, ಆದರೆ ಪ್ರತಿ ಗ್ರಾಮದಲ್ಲಿಯೂ ಇದ್ದ ಜನ, ತಮ್ಮ 
ಮೂಲಭೂತ ಮಾನವೀಯ ಅಪೇಕ್ಷೆಗಳಾದ ಅನ್ನ, ಬಟ್ಟೆಗಳ ವಿಷಯದಲ್ಲಿ 
ಸ್ವಾವಲಂಬಿಗಳಾಗಿದ್ದುದು ಬಹಳ ಹಿಂದಿನ ಮಾತೇನಲ್ಲ ಎನ್ನ ಬಹುದು. 


ನಮ್ಮ ದುರದೃಷ್ಟ. ಈಸ್ಟ್‌ ಇಂಡಿಯಾ ಕಂಪೆನಿಯು ಗ್ರಾಮಗಳಲ್ಲಿ 
ಉಪ ಕಸಬಾಗಿದ್ದ ಆಧುನಿಕ ಯಂತ್ರಗಳು ಇನ್ನೂ ಉತ್ಪತ್ತಿ ಮಾಡಲು 
ಸಾಧ್ಯವಿಲ್ಲದಷ್ಟು ಉತ್ತಮವಾದ ನೂಲನ್ನು ತಮ್ಮ ಹಸ್ತ ಕೌಶಲದಿಂದ 
ಉತ್ಪತ್ತಿ ಮಾಡಿ ಪ್ರಸಿದ್ಧಪಡೆದ ಲಕ್ಷಾಂತರ ನೂಲುವವರ ಜೀವನೋ 
ಪಾಯದ ವಿಧಾನವನ್ನು ಹೇಗೆ ನಾಶ ಮಾಡಿದರೆಂಬುದನ್ನು ನಾನು ವಿವರಿಸ 
ಲಿಚ್ಛಿಸುವುದಿಲ್ಲ. ಈ ಗ್ರಾಮೀಣ ನೂಲುವವರು ಇದ್ದಕಿದ್ದಂತೆ ತಮ್ಮ ಘನ 
ಉದ್ಯೋಗವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬಂದರು. ಅಂದಿನಿಂದ 
ಭಾರತದ ಬಡತನ ಹೆಚ್ಚುತ್ತಲೇ ಇದೆ. 


ಇದಕ್ಕೆ ಯಾವ ಪ್ರತಿವಾದ ಹೂಡಿದರೂ ಚಿಂತೆಯಿಲ್ಲ. ಈಸ್ಟ್‌ 
ಇಂಡಿಯಾ ಕಂಪೆನಿಯ ಆಡಳಿತಕ್ಕೆ ಮುಂಚೆ ಈ ಗ್ರಾಮೀಣರಲ್ಲಿ ಯಾರೂ 
'ನಿರುದ್ಯೋಗಿಗಳಾಗಿರಲಿಲ್ಲವೆಂಬುದು ಚಾರಿತ್ರಿಕ ಸಂಗತಿ; ಇಂದು ಅವರು 
ನಿರುದ್ಯೋಗಿಗಳಾಗಿರುವುದನ್ನು “ಯಾರು ಬೇಕಾದರೂ ಕಣ್ಣಾರೆ ಕಾಣ 
ಬಹುದು. ಆದುದರಿಂದ, ವರ್ಷಂಪ್ರತಿ ಆರುತಿಂಗಳು ಕಾಲ ಉದ್ಯೋಗ 
ವಿಲ್ಲದಿದ್ದರೆ, ಈ ಗ್ರಾಮೀಣರು ಅಶನವಿಲ್ಲದವರಾಗುತ್ತಾ ರೆಂಬುದನ್ನು ಅರಿ 
ಯಲು ಹೆಚ್ಚು ಪ್ರಯತ್ನವಾಗಲೀ ಪ್ರಾಜ್ಞ ತೆಯಾಗಲೀ ಅವಶ್ಯಕವಿಲ್ಲ. 


೬ ಗಾಂಧೀ ಗ್ರಂಥಮಾಲೆ 


ಆದುದರಿಂದ ಈ ಅರೆಹೊಟ್ಟಿ ತಿಂದು ಜೀವಿಸುವ ಲಕ್ಷಾಂತರ ಜನಗಳ 
ಪರವಾಗಿ, ಇವರು ಸ್ವಾತಂತ್ರ್ಯವನ್ನು ಮತ್ತೆ ಗಳಿಸಿಕೊಳ್ಳುವುದಕ್ಕಾಗಿ 
ಆತ್ಮಾರ್ಪಣೆ ಮಾಡುತ್ತಿರುವ ಬಗೆಗೆ ರಕ್ಷಣೆ ನೀಡಲು ಜಗತ್ತಿನ ಆತ್ಮಸಾಕ್ಷಿ 
ಯನ್ನು ನಾನು ಆಹ್ವಾನಿಸದಿರಲೆ ?೧ 


೨. ಲಂಡನ್ನಿನ ಗಿಲ್ಡ್‌ ಹಾಲ್‌ನಲ್ಲಿ ಸ್ವಯಂಪ್ರೇರಿತ ದಾರಿದ್ರ್ಯ 
ಕುರಿತು ಮಾಡಿದ ಭಾಷಣ 


[ಸೆಪೈಂಬರ್‌ ೨೭ ರಂದು ಗಾಂಧೀಜೀ ಲಂಡನ್ನಿನ ಗಿಲ್ಡ್‌ ಹಾಲ್‌ನಲ್ಲಿ 
ಸ್ವಯಂ ಪ್ರೇರಿತ ದಾರಿದ್ರ $ದ ಮಹತ್ವ ಕುರಿತು ಭಾಷಣ ಮಾಡಿದರು.| 


ರಾಜಕಾರಣದ ಗೊಂದಲವನ್ನು ನಾನು ಪ್ರವೇಶಿಸಿದ ಮೇಲೆ, ರಾಜ 
ಕೀಯ ಸ್ವಾರ್ಥವೆಂಬ ಅನೀತಿ ಮತ್ತು ಅಸತ್ಯದಿಂದ ಸ್ಪರ್ಶಿತನಾಗದಿರ 
ಬೇಕಾದರೆ, ನನಗೆ ಯಾವುದು ಆವಶ್ಯಕವೆಂದು ನನ್ನನ್ನೇ ಪ್ರಶ್ನಿಸಿಕೊಂಡೆ. 
ಯಾವ ಜನದ ಮಧ್ಯೆ ನಾನು ಜನಿಸಿದೇನೋ ಯಾರ ಕಷ್ಟಗಳನ್ನು ನಾನು 
ಪ್ರತಿ ದಿನ ವೀಕ್ಷಿಸುವೆನೋ ಅವರ ಸೇವೆಯನ್ನು ಸಲ್ಲಿಸಬೇಕಾದರೆ ಎಲ್ಲ 
ಐಶ್ವರ್ಯವನ್ನೂ ಎಲ್ಲ ಆಸ್ತಿಯನ್ನೂ ತ್ಯಜಿಸಬೇಕೆಂಬ ಸ್ಪಷ್ಟ ತೀರ್ಮಾ 
ನಕ್ಕೆ ಬಂದೆ. 

ಈ ನಂಬಿಕೆ ನನಗೆ ಬಂದಕೂಡಲೇ ನಾನು ಎಲ್ಲವನ್ನೂ ತ್ಯಜಿಸಿದೆ 
ನೆಂದು ಸತ್ಯವಾಗಿ ಹೇಳಲಾರೆ. ಆರಂಭದಲ್ಲಿ ಪ್ರಗತಿ ನಿಧಾನವಾಗಿತ್ತೆಂದು 
ನಾನು ಒಪ್ಪಿಕೊಳ್ಳಬೇಕು. ಅಂದಿನ ನನ್ನ ಹೋರಾಟ ಮುಂದುವರಿದ 
ಬಗೆಯನ್ನು ನಾನು ನೆನಖಗೆ ತಂದುಕೊಂಡರೆ, ಕಾಲ ಗತಿಸಿದಂತೆ ನನ್ನ 
ದೆಂದು ಭಾವಿಸಿದ್ದ ಅನೇಕ ವಸ್ತುಗಳನ್ನು ತ್ಯಜಿಸಬೇಕಾದುದು ನನಗೆ ಅನಿ 
ವಾರ್ಯವಾಯಿತು ; ಅವುಗಳನ್ನು ತ್ಯಜಿಸುವುದು ನನಗೊಂದು ನಿಜವಾದ 
ಆನಂದವೆನಿಸುವ ಕಾಲವೂ ಬಂದಿತು. ಒಂದಾದ ಮೇಲೆ ಮತ್ತೊಂದು, 
ಜ್ಯಾಮಿತಿಯ ಅನುಪಾತದಂತೆ, ನನ್ನಿಂದ ಕಳಚಿಹೋದವು. ನನ್ನ ಆ 
ಅನುಭವಗಳನ್ನು ಈಗ ವಿವರಿಸುವಾಗ, ನನ್ನ ಹೆಗಲಿನಿಂದ ದೊಡ್ಡ ಹೊರೆ 


ಭಾಷಣಗಳು ಮತ್ತು ಹೇಳಿಕೆಗಳು - ೭ 


ಕಳಚಿ ಬಿದ್ದಿತೆಂದು ಹೇಳಬಲ್ಲೆ; ಅದರ ಪರಿಣಾಮವಾಗಿ ನಾನಿಂದು ಹೆಚ್ಚು 
ಸುಖದಿಂದಲೂ ಇನ್ನೂ ಹೆಚ್ಚಿನ ಆನಂದದಿಂದಲೂ ಸಂಚರಿಸಬಲ್ಜೆನೆಂದು 
ಭಾವಿಸಿದ್ದೇನೆ. ಆಗ ನನ್ನದೆಂದು ನಾನು ಹೊಂದಿದ್ದ ಯಾವುದೇ ಆಗಲಿ, 
ನನಗೆ ತೊಂದರೆ, ಹೊರೆ ಆಗಿದ್ರಿತು. 

ಆ ಆನಂದದ ಕಾರಣವೇನೆಂದು ನಾನು ಪರಿಶೀಲಿಸಿದೆ. ನನ್ನದು 
ಎಂಬುದಾಗಿ ಏನನ್ನಾದರೂ ನಾನು ಇಟ್ಟು ಕೊಂಡರೆ, ಇಡಿಯ ಪ್ರಪಂಚ 
ದಿಂದ ಅದನ್ನು ರಕ್ಷಿಸಿಕೊಳ್ಳಬೇಕಾಗುತ್ತದೆಂಬುದನ್ನು ಅರಿತುಕೊಂಡೆ. 
ಅನೇಕರಿಗೆ ಒಂದು ವಸ್ತು ಆವಶ್ಯಕವಿದ್ಧರೂ, ಅದನ್ನು ಹೊಂದದಿರುವ 
ಸ್ಥಿತಿಯನ್ನು ಕಂಡೆ; ದುರ್ಭಿಕ್ಷದಿಂದ ಹೊಟ್ಟಿಗಿಲ್ಲದ ಜನರೊಂದಿಗೆ ಒಂದು 
ವಿವಿಕ್ತ ಸ್ಥಳದಲ್ಲಿ ಇರುವ ಸ್ಥಿತಿ ನನಗೆ ಬಂದು, ಅವರು ನನ್ನಲ್ಲಿರುವ ವಸ್ತು 
ವನ್ನು ಹಂಚಿಕೊಳ್ಳುವುದಕ್ಕಾಗಲೀ ಅದನ್ನು ನನ್ನಿಂದ ಕಸಿದುಕೊಳ್ಳು 
ವುದಕ್ಕಾಗಲೀ ಯತ್ನಿಸಿದರೆ, ನಾನು ಪೋಲೀಸಿನವರ ನೆರವನ್ನು ಹೊಂದ 
ಬೇಕಾದೀತು, ಎಂಬುದನ್ನು ಅರಿತುಕೊಂಡೆ. ಅನಂತರ ನನಗೆ ನಾನೇ 
ಹೇಳಿಕೊಂಡೆ : " ಅವರು ಅದನ್ನು ಅಪೇಕ್ಷಿಸಿ ತೆಗೆದುಕೊಳ್ಳುವುದಾದರೆ 
ಅದು ದುರುದ್ದೇಶದಿಂದಲ್ಲ; ಅದರ ಆವಶ್ಯಕತೆ ಅವರಿಗೆ ನನಗಿಂತ ಹೆಚ್ಚಾ 
ಗಿರುವುದರಿಂದ. 

ನಾನು ಇನ್ನೂ ಹೀಗೆ ಅಂದುಕೊಂಡೆ: “ ಯಾವುದನ್ನೇ ಆಗಲಿ 
ನನ್ನದೆನ್ನುವುದು ಪಾಪ; ನಾನು ಹೊಂದಲು ಅಪೇಕ್ಷಿಸುವಂಥ ವಸ್ತು 
ಗಳನ್ನು ಇತರರೂ ಅಪೇಕ್ಷಿಸಿದಲ್ಲಿ ಅವರೂ ಅದನ್ನು ಹೊಂದಲು ಸಾಧ್ಯ 
ವಿದೆಯೆಂದು ನನಗೆ ಅರಿವಾದಾಗಲೇ ನಾನು ಅಂಥವನ್ನು ಹೊಂದಬಲ್ಲೆ. 
ಆದರೆ ಅಂಥದು ಅಸಾಧ್ಯವೆಂದು ನಮಗೆಲ್ಲ ಅರಿವಿದೆ; ನಾವೆಲ್ಲರೂ ಇದೇ 
ಅನುಭವವನ್ನು ಹೊಂದಿದೇವೆ. ಆದುದರಿಂದ ಎಲ್ಲರೂ ಹೊಂದಬಹು 
ದಾದ ಒಂದೇ ವಸ್ತುವೆಂದರೆ, " ಅಸಂಗ್ರಹ' ಏನನ್ನೂ ಕೂಡಿಡದಿರು 
ವುದು; ಅಥವಾ ಬೇರೆ ಮಾತಿನಲಿ ಸಂಕಲ್ಪ ಪೂರಿತ ತ್ಯಾಗ. 

ಇಂದು ನಾಗರಿಕತೆ ಎಂದು ನಾವು ಅರಿತುಕೊಂಡಿರುವುದಕ್ಕೂ 
ನಾನು ಚಿತ್ರಿಸುತ್ತಿ ರುವ ಆನಂದದ ಮತ್ತು ಅಪೇಕ್ಷಣೀಯ ಸ್ಥಿತಿಗೂ ಪ್ರತಿ 
ದಿನ ಹೋರಾಟಿ ನಡೆಯುತ್ತಿದೆಯೆಂಬುದು ನಿಮಗೇ ಅರಿವಾಗುತ್ತದೆ, 


೮ 5 ಗಾಂಧೀಗ್ರ ಂಥಮಾಲೆ: 


ಆಶೆಯನ್ನು ಹೆಚ್ಚಿಸುತ್ತ ಹೋಗುವುದೇ ಈ ನಾಗರಿಕತೆಯ ಮೂಲ 
ಆಧಾರ. ನಿಮಗೆ ಒಂದು : ಕೊಠಡಿಯಿದ್ರರೆ ಅದರಿಂದ ತೃಪ ್ರ ರಾಗದೆ, 
ಎರಡು, ಮೂರು ಮತ್ತೊಂದು ಹೀಗೆಂದು ಆಶೆ ಹೆಚ್ಚುತ್ತ ಹೋಗುತ್ತ ದೆ; 
ಹೆಚ್ಚು ಹೆಚ್ಚಾಗಿ ಹೊಂದಿದಷ್ಟೂ ಸುಖವೆಂಬ ಭಾವನೆ ಬರುತ್ತ ದೆ. ಕುರ್ಜೆ, 
ಮೇಜು ಮೊದಲಾದ ವಸ್ತುಗಳನ್ನೂ ಇನ್ನೂ ಇತರ ಸಾಮಗ್ರಿಗಳನ್ನೂ 
ಸಂಗ್ರಹಿಸುವುದಕ್ಕೆ ಕೊನೆಯೇ ಇಲ್ಲದೆ ಹೋಗುತ್ತದೆ. ಹೆಚ್ಚು ಸಾಮಗ್ರಿ 
ಗಳನ್ನು ಹೊಂದಿದಷ್ಟೂ ನೀವು ಉತ್ತಮ ನಾಗರಿಕತೆಯ ಪ್ರತಿನಿಧಿಗಳು 
ಎಂಬ ಭಾವನೆ ಹೆಚ್ಚುತ್ತದೆ. ಆ ನಾಗರಿಕತೆಯ ವಕೀಲರು ಅದನ್ನು 
ಪ್ರತಿವಾದಿಸುವಷ್ಟು ಸುಂದರವಾಗಿ ನಾನು ಅದನ್ನು ವರ್ಣಿಸಲಾರೆ ; ನನಗೆ 
ಅರಿವಾದ ರೀತಿಯಲ್ಲಿ ಮಾತ್ರ ಅದನ್ನು ಪ್ರತಿಪಾದಿಸುತ್ತಿ ದೇನೆ. 

ಇದಕ್ಕೆ ಪ್ರತಿಯಾಗಿ, ನೀವು ಕಮ್ಮಿ ಹೊಂದಿದ್ದಷ್ಟೂ ನಿಮ್ಮ ಆಶೆ 
ಕಮ್ಮಿ; ನೀವು ಉತ್ತಮರಾಗಿರುತ್ತೀರಿ. ಹ ಉತ್ತಮ ಸ್ಥಿತಿ ಯಾವುದ 
ರಲ್ಲಿ ಎಂದೀರಿ? ಅದು ಕೇವಲ ಜೀವನದ ಉಪಭೋಗಕ್ಕು ಬಲ್ಲಿ. ಮಾನವ 
ವ್ಯಕ್ತಿಗಳಿಗೆ ಸ್ವಯಂ ಸೇವೆ ಸಲ್ಲಿಸಿ ಅದರಿಂದ ಆನಂದ ಪಡುವುದಕ್ಕೆ ; 
ಈ ಸೇವೆಗೆ ನಿಮ್ಮ ದೇಹ, ಆತ್ಮ, ಮನಸ್ಸು ಎಲ್ಲವೂ ನಿವೇದಿತವಾಗಿರು 
ಶ್ರಜೆ ಈ ದೇಹವೂ ನಿಮ್ಮದಲ್ಲ. ಇದು ಮೂರು ದಿನಗಳ ಅನು 
ಭವಕ್ಕೆ ಕೊಡಲ್ಪಟ್ಟಿದೆ. ಯಾರು ಇದನ್ನು ನಿಮಗೆ ದಯಪಾಲಿಸಿದನೋ 
ಅವನೇ ಅದನ್ನು ಕೊಂಡೊಯ್ಯುವನು. 

ಇದು ನನ್ನ ಪರಮ ನಂಬಿಕೆಯಾದುದರಿಂದ, ಈ ದೇಹವೂ ಭಗ 
ವಂತನ ಸಂಕಲ್ಫ್ಪಾಧೀನ ಎಂಬುದೇ ನನ್ನ ಅವಿಚ್ಛಿನ್ನ ಆಕಾಂಕ್ಷೆಯಾಗ 
ಬೇಕು; ಇದು ನನ್ನ ಅಧೀನದಲ್ಲ ಇರುವವರೆಗೂ, ಜಾಗ್ರ ತಾವಸ್ಥೆ ಯಲ್ಲಿ, 
ಸದಾ ಇಂದ್ರಿ ಯೋಪಭೋಗಕ್ಕೂ, ನೀತಿ ನಾಶಕ್ಕೂ ಉಪಯೋಗಿಸಲ್ಪಡದೆ 
ಕೇವಲ ಸೇವೆಗೇ ಉಪಯೋಗಿಸಲ್ಪಡಬೇಕು. ದೇಹದ ವಿಷಯಕ್ಕೇ 
ಈ ರೀತಿ ನಿಜ ಇರುವಾಗ ನಾವು ಬಳಸುವ ಉಡುಪು ಮತ್ತಿತರ ವಸ್ತು ಗಳ 
ವಿಷಯಕ್ಕೆ ಇನ್ನೆಷ್ಟು ನಿಜವಾಗಬೇಕು? 

ಈ ಸ್ವಯಂ ಪ್ರೇರಿತ ದಾರಿದ್ರ್ಯದ ವ್ರತವನ್ನು ಯಾರು ಸಾಧ್ಯ 
ವಾದಷ್ಟು ಪೂರ್ಣ ಸ್ಥಿತಿಗೆ ಸಾಧಿಸಿರುವರೋ--ಕೇವಲ ಪೂರ್ಣ ಸ್ಥಿತಿ 


ಭಾಷಣಗಳು ಮತ್ತು ಹೇಳಿಕೆಗಳು ೯ 


ಯನ್ನು ಹೊಂದುವುದು ಅಸಾಧ್ಯವೇ ಸರಿ--ಆದರೂ ಯಾರು ಮಾನವ 
ಮಾತ್ರನಿಗೆ ಸಾಧ್ಯವಾದಷ್ಟು ಪೂರ್ಣ ಸ್ಥಿ ತಿಯನ್ನು ಸಾಧಿಸಿರುವರೋ, 
ಆ ಆದರ್ಶವನ್ನು ಯಾರು ಮುಟ್ಟರುವರೋ ಅವರೆಲ್ಲ ಸರ್ವ ತ್ಯಾಗ 
ಮಾಡಿದಷ್ಟು ನಿಜವಾಗಿಯೂ ಜಗತ್ತಿನ ಸಕಲೈಶ್ಚರ್ಯ ಹೊಂದಿರುವುದಕ್ಕೆ 
ನಿದರ್ಶನವಾಗಿದೆ. 

ಆದರೆ, ನೀವು ಹೀಗೆ ಕೇಳಬಹುದು: “ಮಿ, ಗಾಂಧೀಯವರೇ, 
ನೀವೊಂದು ತುಂಡು ಬಟ್ಟೆ ಧರಿಸಿದೀರಲ್ಲಾ ಅದು ಯಾರಿಗೆ ಸೇರಿದುದು?” 
ಎಂದು. ದೇಹವಿರುವವರೆಗೂ ಅದನ್ನು ಮುಚ್ಕಲು ನಾನು ಏನನ್ನಾದರೂ 
ಉಪಯೋಗಿಸಬೇಕು ಎಂಬುದನ್ನು ಅಂಗೀಕರಿಸುತ್ತೇನೆ. ಅದನ್ನೂ 
ಯಾರಾದರೂ ನನ್ನಿಂದ ಕಸಿದುಕೊಳ್ಳಲು ಯತ್ನಿಸಿದರೆ ಅವರೇ ಅದನ್ನು 
ಹೊಂದಬಹುದು. ಅಂಥಾ ಸ್ಥಿತಿ ಬಂದರೆ ನಾನು ಪೋಲೀಸರ ನೆರವನ್ನು 
ಹೊಂದಲು ಬಯಸುವುದಿಲ್ಲ !೨ ಇ 


4. ಮಾಡಾಂ ಮಾಂಬೆಸ್ಟೋರಿ*ಯನರ ಸಂಸ್ಥೆಯಲ್ಲಿ 
ಮಾಡಿದ ಭಾಷಣ, 


ಮಾಢಾಂ ಮಾಂಟಿಸ್ಸೋರಿಯವರು ಗಾಂಧೀಜೀಗೆ ಇತ್ತ ಸ್ವಾಗತ 
ಅರ್ಥಗರ್ಭಿತವಾಗಿತ್ತು. ಆಕೆ ಹೀಗೆ ನುಡಿದರು: "ಗಾಂಧೀ ಅನೇಕ 
ವರ್ಷಗಳಿಂದ ನನ್ನ ಮನಸ್ಸನ್ನು ಸೂರೆಗೊಂಡಿದಾರೆ. ನನ್ನಾತ್ಮ ಅವರಿ 
ಗಾಗಿ ತವಕಪಟ್ಟಿದೆ. ಈ ಪೂಜ್ಯ ವ್ಯಕ್ತಿ ನಾನು ತರಬೇತು ಕೊಡುತ್ತಿರುವ 
ಅಧ್ಯಾಪಕರುಗಳಿಗೆ ಹಿರಿಯ ಮಾರ್ಗದರ್ಶನ ಮಾಡಿಯಾರು ಎಂದು ಭಾಸ 
ವಾಗುತ್ತದೆ. ಮಾನವ ನಾಗರಿಕತೆ. ಶಿಶು ಶಿಕ್ಷಣ ಈ ಎರಡೂ ವಿಷಯಗಳು 
ನಮ್ಮಿಬ್ಬರಿಗೂ ಬ್ರ್ರಯವಾದವು, ಇಬ್ಬರಿಗೂ ಸಂಬಂಧ ಕಲ್ಪಿಸಿ, ಇಬ್ಬ ರನ್ನೂ 
ಚ * ಶಿಶು ಶಿಕ್ಷಣ ತಜ್ಞ. ಇಟಲಿ ದೇಶದವಳು. ಈಕೆಯ ಶಿಕ್ಷಣ ಪದ್ಮತಿ 

ಪ್ರಸಿದ್ಧವಾದುದು. 


೧೦೦ ಗಾಂಧೀ ಗ್ರಂಥಮಾಲೆ 


ನಿಮ್ಮ ಸಮ್ಮುಖಕ್ಕೆ ತಂದು ನಿಲ್ಲಿಸಿವೆ. ನಾವು, ಮಕ್ಕಳು ಹೃಷ್ಟ ಪುಷ್ಪ 
ವಾಗಿ ಬೆಳೆಯಬೇಕೆಂದೂ, ಅವುಗಳ ಜೀವನ ಜಗತ್ತಿನ ಶಾಂತಿಗೆ ಕಾರಣ 
ವಾಗುವ ಅಧ್ಯಾತ್ಮದ ಆಧಾರದ ಮೇಲೆ ರಚಿತವಾಗಬೇಕೆಂದೂ ಬೋಧಿಸು 
ತ್ತೇವೆ. ನಾವೆಲ್ಲರೂ-ವಿದ್ಯಾರ್ಥಿಗಳೂ ಮತ್ತು ಗೆಳೆಯರೂ-ಜೀವನ ಕಲೆ 
ಯಲ್ಲಿ ನಿಷ್ಠಾ ತರಾದ ಈ ಮಹನೀಯರ ವಾಣಿ ಕೇಳಲು ಇಲ್ಲಿ ನೆರೆದಿದೇವೆ. 
ನಮ್ಮೆಲ್ಲರ ಜೀವನದಲ್ಲಿಯೂ ಇದೊಂದು ಚಿರ ಸ್ಮರಣೀಯ ದಿನ.” ಇದಕ್ಕೆ 
ಗಾಂಧೀಜೀ ಇತ್ತ ಉತ್ತರ ಹೀಗಿತ್ತು : 

“ ಇಲ್ಲಿನ ಮಕ್ಕಳನ್ನೂ ನಿಮೆಲ್ಲರನ್ನೂ ಕಾಣಬೇಕೆಂದು ನಾನು ಕಾತರ 
ನಾಗಿದ್ದ. ಈ ಮಕ್ಕಳನ್ನು ನೋಡಿ ನನಗೆ ಪರಮ ಆನಂದವಾಯಿತು. 
ಇವರು ಚಿಕ್ಕಂದಿನಿಂದಲೇ ಮೌನಾಚರಣೆಯ ಅರ್ಥವನ್ನು ತಿಳಿದುಕೊಳ್ಳು 
ವಂತೆ ಮಾಡಿರುವುದನ್ನು ಕಂಡು ನನಗೆ ಅವರ್ಣನೀಯ ಹರ್ಷವಾಯಿತು; 
ತಮ್ಮ ಅಧ್ಯಾಪಕರ ಬಸು ಮಾತಿಗನುಗುಣವಾಗಿ ಒಬ್ಬರ ಹಿಂದೆ ಮತ್ತೊ 
ಬೃರು ಎಷ್ಟು ಶಾಂತಚಿತ್ತರಾಗಿ ಎಲ್ಲರೂ ಬಂದರು! ಅವರ ಸುಂದರ 
ಲಾಸ್ಯಭರಿತ ಚಲನವಲನವನ್ನು ಕಂಡಾಗಲಂತೂ ನನ್ನ ಹರ್ಷ ಮಹ ತ್ತಾ 
ಯಿತು. ಇದನ್ನೆಲ್ಲ ದರ್ಶಿಸಿದಾಗ ನನ್ನ ಹೃದಯ ಭಾರತದ ಹಳ್ಳಿಗಳಲ್ಳ 
ಇರುವ ಅರೆಹೊಟ್ಟೆ ತಿಂದು ಜೀವಿಸುವ ಲಕ್ಷಾಂತರ ಮಕ್ಕಳ ಕಡೆಗೆ 
ಹೋಯಿತು. ಆಗ ನನ್ನನ್ನು ನಾನೇ ಪ್ರಶ್ನಿಸಿಕೊಂಡೆ. " ಇಲ್ಲಿ ನಿಮ್ಮ 
ಮಕ್ಕಳಿಗೆ ಕೊಡುತ್ತಿರುವ ಈ ಪದ್ಧತಿಯ ಶಿಕ್ಷಣವನ್ನು ಆ ಮಕ್ಕಳಿಗೂ 
ಕೊಡಲು ನನಗೆ ಸಾಧ್ಯವಾದೀತೆ?” ಭಾರತದ ಕಡು ಬಡವ ಮಕ್ಕಳಿಗಾಗಿ 
ನಾವು ಒಂದು ಪ್ರಯೋಗವನ್ನು ನಡೆಸುತ್ತಿದೇವೆ. ಆ ಪ್ರಯೋಗ 
ಹೇಗಾದೀತೋ ನಾನಂತೂ ಅರಿಯೆ. ಭಾರತದ ಕೀಳು ಗುಡಿಸಿಲುಗಳಲ್ಲಿ 
ವಾಸಿಸುವ ಮಕ್ಕಳಿಗೆ ನಿಜಸತ್ತ ನೀಡುವ ಶಿಕ್ಷಣವನ್ನು ಕೊಡುವ ರೀತಿ 
ಹೇಗೆ ಎಂಬುದು ನಮ್ಮ ಸಮಸ್ಯೆ. ಇದಕ್ಕೆ ಬೇಕಾದ ಸಾಧನಸಂಪತ್ತು 
ನಮ್ಮಲ್ಲಿಲ್ಲ. 

“ನಾವು ಸ್ವಯಂ ಪ್ರೇರಿತ ಅಧ್ಯಾಪಕರನ್ನು ಆಶ್ರಯಿಸಬೇಕಾಗಿದೆ. 
ನಾನು ಅವರಿಗಾಗಿ ಹುಡುಕಿದಾಗ ಯೋಗ್ಯರಾದವರು ಎಂದರೆ, ಮಕ್ಕ ಳನ್ನು 
ಅರಿತುಕೊಂಡು, ಅವರ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯವನ್ನು ಅರಿತು 


ಭಾಷಣಗಳು ಮತ್ತು ಹೇಳಿಕೆಗಳು ೧೧ 


ಕೊಂಡು, ಅವರ ಆತ ಃಗೌರವಕ್ಕನುಗುಣವಾಗಿ ಅವರ ಸರ್ವ ಶ್ರೆಷ್ಠ 
ಗುಣಗಳನ್ನು ಹೊರ ಹೊಮ್ಮಿಸ ಬಲ್ಲವರು ದೊರಕುವುದು ಬಹಳ 
ಕಡಮೆ. ನೂರಾರು ಮಕ್ಕಳ ನನ್ನ ಅನುಭವದಿಂದ-ನಾನು ಸಾವಿರಾರು 
ಎನ್ನು ವುದರಲ್ಲಿದೆ -- ಅವರಲ್ಲಿ ನನ್ನಳ್ಳಿಯೂ ನಿಮ್ಮಲ್ಲಿಯೂ ಇರುವುದ 
ಕ್ಕಿಂತ ಹೆಚ್ಚು ಸೂಕ್ಷ್ಮವಾದ ಆತ್ಮಗೌರವ ಭಾವನೆ ಇದೆಯೆಂದು ನಾನು 
ಬಲ್ಲವನಾಗಿದೇನೆ. ನಾವು ನಮ್ಮ ದೊಡ್ಡ ತನವೆಂಬುದನ್ನು ಬದಿಗಿಟ್ಟು 
ನಮ್ರತೆಯಿಂದ ವೀಕ್ಷಿಸುವುದಾದರೆ, ಬಾಳಿನ ಅತ್ಯಂತ ಅಮೋಘ ಪಾಠ 
ಗಳನ್ನು ಏನೂ ಅರಿಯದ ಮಕ್ಕಳೆಂದು ಕರೆಯಲ್ಪಡುವವರಿಂದ ಕಲಿಯ 
ಬೇಕೇ ಹೊರತು ದೊಡ್ಮವರಾಗಿ "ಬೆಳೆದ ಪಂಡಿತ ಜನರಿಂದಲ್ಲ*. 


ಈಗ, ಯಾವ ಸೂಕ್ಷ್ಮ ಮಾನವೀಯ ಸಮಸ್ಯೆ ನನ್ನ ಮನದಲ್ಲಿ 
ಕಾಡುತ್ತಿದೆಯೋ ಅದನ್ನು ಎಂದರೆ, ಲಕ್ಷಾಂತರ ಮಕ್ಕಳಲ್ಲಿರುವ ಸರ್ವ 
ಶ್ರೇಷ್ಠ ಗುಣಗಳನ್ನು ಹೊರ ಹೊಮ್ಮಿಸುವ ವಿಧಾನ ಹೇಗೆ ಎಂಬ ಸಮಸ್ಯೆ 
ಯನ್ನು ನಿಮ್ಮ ಮುಂದೆ ಇಟ್ಟಿದೇನೆ. ಆದರೆ ನಾನೊಂದು ಪಾಠ 
ಕಲಿತಿದೇನೆ. ಆ ಪಾಠ, ಯಾವುದು ಮನುಷ್ಯನಿಗೆ ಅಸಾಧ್ಯವೋ 
ಅದು ಭಗವಂತನಿಗೆ ಲೀಲಾಜಾಲ. ಆದರೂ, ಭಗವಂತನ ಸೃಷ್ಟಿಯಲ್ಲಿ 
ಅತ್ಯಂತ ಕೀಳು ಎನಿಸಿಕೊಂಡಿರುವುದರ ಭವಿತವ್ಯವನ್ನು ನಿರ್ಧರಿಸುವ 
ಅನಂತ ಶಕ್ತಿಯಲ್ಲಿ ನಮಗೆ ನಂಬಿಕೆ ಇರುವುದಾದರೆ ಎಲ್ಲವೂ 
ಸಾಧ್ಯವೆಂಬ ವಿಷಯದಲ್ಲಿ ನನಗೆ ಶಂಕೆಯೇ ಇಲ್ಲ. ಈ ಪರಮ ನಂಬಿಕೆ 
ಯಿಂದ ನಾನು ಬದುಕನ್ನು ಸಾಗಿಸುತ್ತಿ ದೇನೆ; ಭಗವಂತನ ಇಚ್ಛೆಗನುಗುಣ 
ವಾಗಿ ನನ್ನ ಕಾಲವನ್ನೂ ಕ್ರಿಯೆಯನ್ನೂ ನಡೆಸುತ್ತಿದೇನೆ. ಆದುದರಿಂದ, 
ನೀವು ಮಕ್ಕಳ ಬಗೆಗೆ ಪ್ರೇಮಭರಿತರಾಗಿ ನಿಮ್ಮ ಅಸಂಖ್ಯ ಸಂಸ್ಥೆಗಳ 


* “ಮಕ್ಕಳ ಬಾಯಿಂದ ಜ್ಞಾನ ಹೊರ ಹೊಮ್ಮುತ್ತದೆ” ಎಂಬ ನುಡಿಗಿಂತ 
ಅಮೋಘವೂ ಘನವೂ ಆದ ಬೇರೊಂದು ಸತ್ಯವನ್ನು ಜೀಸಸ್‌ ಎಂದೂ 
ನುಡಿಯಲಿಲ್ಲ. ಅದನ್ನು ನಾನು ನಂಬುತ್ತೇನೆ. ನಮ್ರಶೆಯಿಂದಲೂ 
ನಿಷ್ಕ ಲಂಕ ಮನಸ್ಸಿನಿಂದಲೂ ನಾವು ಮಕ್ಕಳ ಬಳಿ ಸಾರಿದರೆ ಅವರಿಂದ 
ಜ್ಞಾನಾರ್ಜನೆಯಾದೀತೆಂದು ನನ್ನ ಜೀವನದ ಅನುಭವ. 


೧೨ ಗಾಂಧೀ ಗ್ರಂಥಮಾಲೆ 


ಮೂಲಕ ಅವರ ಸರ್ವ ಶ್ರೇಷ್ಠ ಗುಣಗಳನ್ನು ಹೊರ ಹೊಮ್ಮಿಸಲು 
ಶ್ರಮಿಸುತ್ತಾ, ಆಶಾಭರಿತರಾಗಿ ದುಡಿಯುವಂತೆ, ಈ ಬಗೆಯ ಶಿಕ್ಷಣ 
ಕೇವಲ ಶ್ರೀಮಂತರ ಮಕ್ಕಳಿಗೆ ಮಾತ್ರವಲ್ಲ, ನಿರ್ಗತಿಕರ ಮಕ್ಕಳಿಗೂ 
ಸಾಧ್ಯವೆಂದು ನಾನೂ ನುಡಿಯುತ್ತೇನೆ. ಈ ಲೋಕದಲ್ಲಿ ನಿಜ ಶಾಂತಿ 
ನೆಲೆಸಬೇಕಾದರೆ, ಯುದ್ಧ ಭಾವನೆಯ ಮೇಲೆ ನಾವು ನಿಜವಾದ ಯುದ್ಧ 
ಮಾಡಬೇಕಾದರೆ, ನಾವು ಶಿಶು ಶಿಕ್ಷಣದಿಂದ ಆರಂಭಿಸಬೇಕೆಂದು ಹೇಳಿ 
ನೀವು ಸತ್ಯ ನುಡಿದಿದೀರಿ. ಮಕ್ಕಳು ಅವರಿಗೆ ನಿಸರ್ಗ ಸಹಜವಾದ 
ನಿಷ್ಕಲಂಕತೆಯಿಂದ ದೊಡ್ಡವರಾಗಿ ಬೆಳೆದರೆ ನಮಗೆ ಹೋರಾಟವೆನ್ನು 
ವುದೇ ಇರದು, ನಿರರ್ಥಕ ನಿರ್ಣಯಗಳನ್ನು ನಾವು ಮಾಡಬೇಕಾದ 
ಪ್ರಮೇಯವೇ ಇರುವುದಿಲ್ಲ; ನಾವು ಪ್ರೇಮದಿಂದ ಪ್ರೇಮಕ್ಕೂ, ಶಾಂತಿ 
ಯಿಂದ ಶಾಂತಿಗೂ ಮುಂದುವರಿಯುತ್ತೇವೆ. ಕೊನೆಗೆ ಜಗತ್ತೆಲ್ಲ ಶಾಂತಿ 
ಮತ್ತು ಪ್ರೇಮಮಯವಾಗುತ್ತದೆ. ಅರಿತೋ ಅರಿಯದೆಯೋ ಇವನ್ನೇ 
ಲೋಕವೆಲ್ಲ ಹಂಬಲಿಸುತ್ತಿದೆ.4 


೪, ಈಟನ್‌ ಶಾಲೆಯಲ್ಲಿ ಮಾಡಿದ ಭಾಷಣ 


ಗಾಂಧೀಜೀ ಈಟನ್ನಿಗೆ ಭೇಟ ಕೊಟ್ಟಿ ರು. ಈಟನ್‌ ಸಂಪ್ರದಾಯಪರ 
ಪಕ್ಷದ ಒಂದು ಪ್ರಬಲ ಸ್ಥಾನವಾಗಿತ್ತು. ಅಲ್ಲ ನಡೆದ ಸಭೆಗೆ ಅಧ್ಯಕ್ಷ 
ರಾಗಿದ್ದವರು ಗಾಂಧೀಜೀಯನ್ನು ಪರಿಚಯ ಮಾಡಿಕೊಡುತ್ತಾ, “ ಮಿಸ್ಕರ್‌ 
ಷೌಕತ್‌ ಅಲೀಯವರು ಮುಸ್ಲಿಂ ಪರ ವಾದವನ್ನು ನಮ್ಮ ಮುಂದಿಟ್ಟ 
ದ್ದಾರೆ. ನೀವು ಹಿಂದೂ ಪರ ವಾದವನ್ನು ನಮ್ಮ ಮುಂದಿಡುವಿರಾ? * 
ಎಂದರು. ಗಾಂಧೀಜೀ ವಿದ್ಯಾರ್ಥಿಗಳನ್ನು ಸಂಬೋಧಿಸಿ ಹೀಗೆ ನುಡಿದರು: 

“ ನಿಮಗೆ ಇಂಗ್ಲೆಂಡಿನಲ್ಲಿ ಒಂದು ಮುಖ್ಯ ಸ್ಥಾನವಿದೆ. ನಿಮ್ಮಲ್ಲಿ ಕೆಲ 
ವರು ಪ್ರಧಾನಮಂತ್ರಿಗಳು, ಸೈನ್ಯಾಧಿಪತಿಗಳು, ಆಡಳಿತಗಾರರು ಆಗುವ 
ಭವಿಷ್ಯವಿದೆ. ನಿಮ್ಮ ಶೀಲ ರೂಪುಗೊಳ್ಳುತ್ತಿರುವ ಈ ಕಾಲದಲ್ಲಿಯೇ 
ನಿಮ್ಮ ಹೃದಯವನ್ನು ಹೊಗಲು ನಾನು ಕಾತರನಾಗಿದೇನೆ, ಏಕೆಂದರೆ, 


ಭಾಷಣಗಳು ಮತ್ತು ಹೇಳಿಕೆಗಳು ೧೩ 


ಈಗಲೇ ಅದು ಸುಲಭ ಸಾಂಪ್ರದಾಯಿಕ ರೀತಿಯಲ್ಲಿ ನಿಮಗೆ ಜೋಧಿಸ 
' ಲ್ರಡುತ್ತಿರುವ ಸುಳ್ಳು ಇತಿಹಾಸಕ್ಕೆ ವಿರುದ್ಧ ವಾಗಿ ಕೆಲವಾರು ಅಂಶಗಳನ್ನು 
ನಿಮ್ಮ ಮುಂದಿಡಲು ಬಯಸುತ್ತೇನೆ. ದೊಡ್ಡ ಅಧಿಕಾರ ಸ್ಥಾನಗಳಲ್ಲಿರು 
ವವರಲ್ಲಿ ನಾನು ವಿಷಯ ಜ್ಞಾನವಿಲ್ಲದಿರುವ ಸ್ಥಿತಿಯನ್ನು ಕಂಡಿರುವೆನೇ 
ವಿನಾ ಜ್ಞಾನಶೂನ್ಯತೆಯನ್ನಲ್ಲ ; ಆ ಜ್ಞಾನವಾದರೂ ಅಸಂಬದ್ಧ ಅಂಶಗಳ 
ಆಧಾರವನ್ನು ಹೊಂದಿರುತ್ತದೆ; ನೀವು ಸತ್ಯಾಂಶಗಳನ್ನು ಹೊಂದಿರ 
ಬೇಕೆಂಬುದು ನನ್ನ ಆಶಯ. ನೀವು ಒಂದಲ್ಲ ಒಂದು ದಿನ ಇತರ ಜನಾಂಗ 
ಗಳನ್ನು ಶೋಷಣೆ ಮಾಡುವ ಕಾರ್ಯದಿಂದ ಮುಕ್ತರಾಗಿ, ಶಸ್ತ್ರ ಬಲವನ್ನು 
ತ್ಯಜಿಸಿ, ನೈತಿಕ ಶಕ್ತಿಯಿಂದ ಜಗತ್ತಿನ ಶಾಂತಿರಕ್ಷಕ ಜನಾಂಗದವರಾಗಬಲ್ಲ 
ರೆಂಬುದನ್ನು ಕಲ್ಪಿಸಿಕೊಳ್ಳ ಬಲ್ರೆನೇ ಹೊರತು ಸಾಮ್ರಾಜ್ಯ ಶಿಲ್ಪಿ ಗಳೆಂತಲ್ಲ. 
ನನ್ನ ಮಟ್ಟಿಗಾದರೂ ಹಿಂದೂ ಪರ ವಾದವಿಲ್ಲವೆಂಬುದನ್ನು ನಿಮಗೆ ತಿಳಿಸ 
ಲಚ್ಛಿಸುತ್ತೇನೆ; ನನ್ನ ದೇಶದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ನಿಮಗಿಂತ 
ಅಧಿಕನೆನಿಸುವ ಹಿಂದೂ ನಾನೇನೂ ಅಲ್ಲ. 

ಹಿಂದೂ ಮನೋಭಾವವನ್ನು ಪ್ರತಿನಿಧಿಸುತ್ತೇವೆಂದು ಹೇಳಿ 
ಕೊಳ್ಳುವ ಹಿಂದೂ ಮಹಾಸಭೆಯ ಪ್ರತಿನಿಧಿಗಳು ಹಿಂದೂ ಪರ ವಾದ 
ವನ್ನು ಮಂಡಿಸಬಹುದಾದರೂ, ಅವರು ಆ ರೀತಿ ಮಾಡುವುದಿಲ್ಲವೆಂದು 
ನನ್ನ ಅಭಿಪ್ರಾಯ. ದೇಶದ ಸಮಸ್ಯೆಗೆ ಅವರದೂ ರಾಷ್ಟ್ರೀಯ ಪರಿಹಾ 
ರವೇ; ಇದು ಅವರು ರಾಷ್ಟ್ರೀಯವಾದಿಗಳಾಗಿರುವುದರಿಂದಲ್ಲ, ಅವರಿಗೆ 
ಅನುಕೂಲವಾಗಿರುವುದರಿಂದ. ಇದನ್ನು ನಾನು ವಿನಾಶಾತ್ಮಕ ಉಪಾಯ 
ವೆಂದು ಕರೆದಿದ್ದೇನೆ; ಅವರು ಬಹು ಸಂಖ್ಯಾತರ ಪ್ರತಿನಿಧಿಗಳಾಗಿರುವುದ 
ರಿಂದ ತಮ್ಮ ಹೆಮ್ಮೆಯಿಂದ ದೂರರಾಗಿ, ಅಲ್ಪ ಸಂಖ್ಯಾತ ಪಂಗಡಗಳ 
ವರು ಬಯಸುವಂತೆ ನೀಡುವುದಾದರೆ, ಇಂದ್ರಜಾಲವೋ ಎಂಬಂತೆ, 
ವಾತಾವರಣವೆಲ್ಲ ತಿಳಿಗೊಳ್ಳುವುದೆಂದು ನನು ಅವರೊಂದಿಗೆ ವಾದ 
"ಮಾಡುತ್ತಿ ದೇನೆ. 
| ಅಸಂಖ್ಯರಾದ ಹಿಂದೂಗಳ ಆಶೋತ್ತರವೇನು ಎಂಬುದು ಯಾರಿಗೂ 
ಅರಿವಿಲ್ಲ; ಆದರೆ ನಾನು ಇಷ್ಟು ವರ್ಷಗಳು ಅವರೊಂದಿಗೆ ಸಂಸರ್ಗ 
ಹೊಂದಿರುವುದರಿಂದ, ಅವರು ಕ್ಷುಲ್ಲಕ ಅಂಶಗಳ ಕಡೆ ಯೋಚಿಸುವುದಿಲ್ಲ 


೧೪ ಗಾಂಧೀ ಗ್ರ ಂಥಮಾಲೆ 


ವೆಂದು ಭಾವಿಸುತ್ತೇನೆ; ಚುನಾವಣೆಯ ಸ್ಥಾನಗಳು, ಅಧಿಕಾರ ಸ್ಥಾ ನಗಳು 
ಇವೇ ಮೊದಲಾದ ಸಮಸ್ಯೆಗಳಿಂದ ಅವರು ಏೀಡಿತರಾಗಿಲ್ಲ. ಕೋಮು 
ವಾರು ಭಾವನೆಯ ಪೀಡೆ ಬಹಳ ಮಟ್ಟಿಗೆ ಪಟ್ಟಿ ಣಗಳಿಗೆ ಸೀಮಿತವಾಗಿದೆ. 
ಇವು ನೈಜ ಭಾರತವಲ್ಲ; ಲಂಡನ್‌ ಮತ್ತಿತರ ಪಾಶ್ಶಾತ್ಯ ನಗರಗಳ 
ಮಾಲಿನ್ಯವನ್ನು ಪ್ರತಿಬಿಂಬಿಸುತ್ತವೆ. ಇವು ಇಂಗ್ಲೆಂಡಿನ ಕಮಿಷನ್‌ 
ಏಜೆಂಟುಗಳಂತಾಗಿ, ಅರಿತೋ ಅರಿಯದೆಯೋ, ಗ್ರಾಮಗಳನ್ನು ಸೂರೆ 
ಮಾಡುವ ಕಾರ್ಯದಲ್ಲಿ ನಿಮ್ಮೊಡನೆ ಭಾಗಿಗಳಾಗುತ್ತವೆ. ಬ್ರಿ ಬಷ್‌ 
ಮಂತ್ರಿಗಳು ಅವಿಶ್ರಾಂತರಾಗಿ ತಮ್ಮ ಹಿಡಿತದಲ್ಲಿ ಕೊಳ್ಳಲು ಪ್ರ 'ಯತ್ನಿ 
ಸುತ್ತಿ ಕುವ ಭಾರತೀಯ ಸ್ವಾತಂತ್ರ್ಯದ ಪ್ರಶ್ನೆ ಯೊಂದಿಗೆ. ಹೋಲಿಸಿದರೆ. 
ಕೋಮುವಾರು ಸಮಸ್ಯೆ ಎಂಬುದಕ್ಕೆ ಯಾವ ಪ್ರಾಮುಖ್ಯತೆಯೂ ಇಲ್ಲ. 
ಅತೃಪ್ತ ಸ ದಂಗೆಕೋರ ಗಾವ ಭಾರತವನ್ನು ಬಹು ದೀರ್ಫ 
ಕಾಲ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂಬುದನ್ನು ಮಂತ್ರಿ 
ಗಳು ಮರೆಯುತ್ತಾರೆ. ನಮ್ಮ ದಂಗೆ ಅಹಿಂಸಾತ್ಮ ಕವೆಂಬುದೇನೋ 
ನಿಜವೇ, ಆದರೂ ಅದೂ ದಂಗೆಯೇ. 

ಜನತೆಯ ಕೆಲವಾರು ಭಾಗಗಳನ್ನು ಮಾತ್ರ ಕ್ಷೀಣದೆಸೆಗೊಯ್ಯು 
ತ್ತಿರುವ ಕೋಮುವಾರು ವ್ಯಾಧಿಗಿಂತ ಎಷ್ಟೋ ಪಟ್ಟು ದೊಡ್ಡದು 
ಭಾರತದ ಸ್ವಾತಂತ್ರ್ಯ ಪ್ರಶ್ನೆ. ವಿದೇಶೀ ಬೆಣೆಯನ್ನು ತೆಗೆದಕೂಡಲೇ 
ಭಿನ್ನ ಭಿನ್ನವಾಗಿರುವ ಕೋಮುಗಳು ಐಕ್ಯವಾಗುವುದು ಖಚಿತ. ಆದುದ 
ರಿಂದ ಹಿಂದೂ ಪರ ವಾದವೆನ್ನುವುದೇ ಇಲ್ಲ; ಅದು ಪ್ರಧಾನತೆಯನ್ನು 
ಕಳೆದುಕೊಳ್ಳಬೇಕಾಗುತ್ತದೆ. ನೀವು ಈ ಪ್ರಶ್ನೆಯನ್ನು ಅಧ್ಯಯನ 
ಮಾಡಿದರೆ, ಇದರಿಂದ ನಿಮಗೆ ಯಾವ ಲಾಭವೂ ದೊರಕದು. ಇದರ 
ಉದ್ರೇಕಕರ ಅಂಶಗಳನ್ನು ಅರಿತಾಗ, ನಾವು ಥೇಮ್ಸ್‌ ನದಿ ಪಾಲಾದರೆ 
ಮೇಲೇನೋ ಎಂಬ ಭಾವ”ನಿಮ್ಮಲ್ಲಿ ಉತ್ಪನ್ನವಾದೀತು. ಕೋಮುವಾರು 
ಸಮಸ್ಯೆಯಿಂದ ಏನೂ ಅಗಾಧ ಸಂಭವಿಸದು, ಅದು ನಿಮಗೊಂದು 
ಆತಂಕ ತರುವ ವಿಷಯವೇ ಆಗಬಾರದು ಎಂದು ನಾನು ಹೇಳುವಾಗ 
ಭಗವಂತನಷ್ಟೇ ಸತ್ಯವಾದ ವಿಷಯವನ್ನು ನುಡಿಯುತ್ತಿದೇನೆ. ನೀವು 
ಇತಿಹಾಸವನ್ನೇ ವ್ಯಾಸಂಗ ಮಾಡುವುದಾದರೆ, ದೊಡ್ಡ ಸಮಸ್ಯೆಗಳನ್ನು 


* ಭಾಷಣಗಳು ಮತ್ತು ಹೇಳಿಕೆಗಳು ೧೫ 


ಕುರಿತು ವ್ಯಾಸಂಗಮಾಡಿ: ಲಕ್ಷಾಂತರ ಜನ ಅಹಿಂಸಾ ಮಾರ್ಗವನ್ನು 
ಅನುಸರಿಸಲು ಹೇಗೆ ಸಂಕಲ್ಪ ಮಾಡಿದರು, ಹೇಗೆ ಅನುಸರಿಸಿದರು 9” 
ಎಂಬುದನ್ನು ಕುರಿತು ವ್ಯಾಸಂಗಮಾಡಿ. 

ಅರಣ್ಯದ ನಿಯಮಗಳನ್ನು ಅನುಸರಿಸುವ ಪಾಶವಿಕ ಪ್ರವೃತ್ತಿಯ 
ದೃಷ್ಟಿಯಿಂದ ಮಾನವನನ್ನು ಅರಿಯಲು ಎತ್ಲಿಸಬೇಡಿ; ಅವನನ್ನು 
ಸರ್ವ ವಿಧದ ಮಹಾನುಭಾವತೆಯ ದೃಷ್ಟಿಯಿಂದ ಅರಿಯಲು ಯತ್ನಿಸಿ. 
ಕೋಮುವಾರು ಗಲಭೆಗಳಲ್ಲಿ ಭಾಗವಹಿಸುವವರು ಹುಚ್ಕರ ಆಸ್ಪತ್ರೆಯಲ್ಲಿ 
ಇರಲು ಯೋಗ್ಯರಾದವರು. ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ, ಪರರಿಗೆ 
ಯಾವ ಬಗೆಯ ಹಿಂಸೆಯನ್ನೂ ಮಾಡದೆ, ಆತ್ಮಾರ್ಪಣೆಮಾಡಿಕೊಳ್ಳುವ 
ವ್ಯಕ್ತಿಗಳ ಜೀವನವನ್ನು ಅಧ್ಯಯನ ಮಾಡಿ. ಪ್ರೇಮತತ್ತ್ವವನ್ನು 
ಅನುಸರಿಸಿ, ಉದಾತ್ತ ಪ್ರವೃತ್ತಿಯಿಂದ ವರ್ತಿಸುವವರ ಜೀವನವನ್ನು 
ಅಧ್ಯಯನ ಮಾಡಿ. ಇದೆಲ್ಲದರ ಪರಿಣಾಮವಾಗಿ, ನೀವು ಯೌವ್ವನಾ 
ವಸ್ಥೆಗೆ ಬರುವ ವೇಳೆಗೆ.ನಿಮ್ಮ ಕುಲಧನ ಉತ್ತಮವಾಗಿರುತ್ತದೆ. ನಿಮ್ಮ 
ಜನಾಂಗ ನಮ್ಮ ಜನಾಂಗವನ್ನು ಆಳುತ್ತಿದೆಯೆಂಬುದು ನಿಮಗೊಂದು 
ಹೆಮ್ಮೆಯ ವಿಷಯವಲ್ಲ. ಏಕೆಂದರೆ, ಗುಲಾಮನೇ ಶೃಂಖಲೆಗೊಳಗಾದ 
ಹೊರತು ಅವನನ್ನು ಯಾರೂ ಶೃಂಖಲೆಗೊಳಪಡಿಸಲಾರರು. ಯಾವ 
ರಾಷ್ಟ್ರವೇ ಆಗಲಿ ತಾನೇ ದಾಸ್ಯರಾಷ್ಟ್ರವಾಗುವ ಹೊರತು ಇನ್ನೊಂದನ್ನು 
ದಾಸ್ಯಕ್ಕೆ ಗುರಿಮಾಡಲಾರದು. 

ಇಂದು ಇಂಗ್ಲೆಂಡಿಗೂ ಭಾರತಕ್ಕೂ ಇರುವ ಸಂಬಂಧ ಅತ್ಯಂತ 
ಪಾಪಕರ, ಅತ್ಯಂತ ಅಸಹಜ. ನಾವು ನಮ್ಮ ಸ್ವಾತಂತ್ರ್ಯಕ್ಕೆ ಪಾತ್ರರಲ್ಲವೆ? 
ಅದು ನಮ್ಮ ಜನ್ಮಸಿದ್ಧ ಹಕ್ಕು. ನಾವು ಅನುಭವಿಸಿರುವ ತ್ಯಾಗ ಮತ್ತು 
ಕ್ಲೇಶಾನುಭವಗಳಿಂದ ಅದಕ್ಕೆ ಇಮ್ಮಡಿ ಪಾತ್ರರಾಗಿದೇವೆ. ನೀವೆಲ್ಲ 
ದೊಡ್ಡ ವರಾದ ಮೇಲೆ, ನಿಮ್ಮ ಜನಾಂಗವನ್ನು ಶೋಷಣೆಯ ಪಾಪ 
ವಿಮುಕ್ತ ವನ್ನಾಗಿಮಾಡಿ, ಅದರ ವೈಭವಕ್ಕೆ ವಿಶಿಷ್ಟ್ರಕಾಣಿಕೆ ಸಲ್ಲಿಸುವಿ 
ರೆಂದು ನಾನು ಅಪೇಕ್ಷಿಸುತ್ತೇನೆ. ಇದರಿಂದ ಮನುಜಕುಲದ ಪ್ರಗತಿಗೂ 
ನೀವು ಕಾಣಿಕೆ ನೀಡಿದಂತಾಗುತ್ತದೆ. 


೧೬ ಗಾಂಧೀ ಗ್ರಂಥಮಾಲೆ * 


೫. ಆತ್ಮಸಾಕ್ಷೀ ಪೂರ್ವಕ ಸಮರ ನಿರೋಧಿಗಳ 
ಸಜೆಯಲ್ಲಿ ಮಾಡಿದ ಭಾಷಣ 


[ದುಂಡು ಮೇಜಿನ ಪರಿಷತ್ತನುು ಮುಗಿಸಿಕೊಂಡು ಲಂಡನ್ನಿನಿಂದ 
ಭಾರತಕ್ಕೆ ಹಿಂದಿರುಗುವಾಗ ಸ್ವಿಡ್ಕರ್ಲೆಂಡಿನ ಆತ್ಮಸಾಕ್ಷೀ ಪೂರ್ವಕ ಸಮರ 
ವಿರೋಧಿಗಳ ಸಭೆಯೊಂದರಲ್ಲಿ ಭಾಷಣಮಾಡುತ್ತಾ ಗಾಂಧೀಜೀ ತಮ್ಮ 
ಹೃದಯಾಂತರಾಳದ ಭಾವಗಳನ್ನು ತೋಡಿಕೊಂಡರು. “ ದೇವರನ್ನು ನೀವೇಕೆ 
ಸತ್ಯವೆಂದು ಭಾವಿಸುವಿರಿ?” ಎಂದು ಒಬ್ಬರು ಕೇಳಿದ ಪ್ರಶ್ನೆಗೆ ಅವರು 
ಕೊಟ್ಟ ಉತ್ತರವಿದು.] 


ನಾನು ಹುಡುಗನಾಗಿದ್ದಾಗ, ಹಿಂದೂ ಶಾಸ್ತ್ರಗಳಲ್ಲಿ ದೇವರ ಸಹಸ್ರ 
ನಾಮಗಳೆಂದು ಕರೆಯಲ್ಪಡುವುದನ್ನು ಪುನಶ್ಚ್ಶರಣೆಮಾಡಲು ಕಲಿತು 
ಕೊಂಡೆ. ಆದರೆ ಈ ಒಂದು ಸಹಸ್ಪನಾಮಗಳಿಗೇ ದೇವರ ಹೆಸರೆಲ್ಲ 
ಮುಗಿದು ಹೋಗುವುದಿಲ್ಲ. ಎಷ್ಟು ಜೀವರಾಶಿಯಿದೆಯೋ ಅಷ್ಟೂ ದೇವರ 
ಹೆಸರುಗಳಿವೆಯೆಂದು ನಾವು ನಂಬುತ್ತೇವೆ; ಅದು ಸತ್ಯವೆಂದು ನನ್ನ 
ಭಾವನೆ... ಆದುದರಿಂದಲೇ ದೇವರು ನಾಮರಹಿತ ಎನ್ನುತ್ತೇವೆ; 
ಹಾಗೆಯೇ ದೇವರಿಗೆ ಅನಂತ ರೂಪಗಳಿರುವುದರಿಂದ ಅವನನ್ನು ನಿರಾಕಾರ 
ಎನ್ನುತ್ತೇವೆ. ಅವನು ಅನಂತ ನಾಲಗೆಗಳಿಂದ ಮಾತನಾಡುವುದರಿಂದ, 
ಅವನನ್ನು ವಾಕ್‌ ರಹಿತ ಎನ್ನುತ್ತೇವೆ. ನಾನು ಇಸ್ಲಾಂ ಧರ್ಮವನ್ನು 
ವ್ಯಾಸಂಗ ಮಾಡಲಾರಂಭಿಸಿದ ಮೇಲೆ, ಅದರಲ್ಲಿಯೂ ದೇವರಿಗೆ ಅನೇಕ 
ನಾಮಗಳಿರುವುದನ್ನು ಕಂಡೆ. 


"ದೇವರು ಪ್ರೇಮಸ್ವರೂಪ' ಎನ್ನು ವವರೊಂದಿಗೆ ನಾನೂ ಅದೇ 
ರೀತಿ ನುಡಿಯುತ್ತೇನೆ. ಆದರೆ, ದೇವರು ಪ್ರೇಮಸ್ವರೂಪನಿದರೂ ಅವನು 
ಎಲ್ಲಕ್ಕಿಂತ ಮಿಗಿಲಾಗಿ ಸತ್ಯಸ್ಥರೂಪ ಎಂದು ನನ್ನ ಹೃದಯಾಂತರಾಳದಲ್ಲಿ 
ನುಡಿಯುತ್ತದೆ. ಮಾನವ ಭಾಷೆಯಲ್ಲಿ ದೇವರ ಪೂರ್ಣ ವಿವರಣೆಯನ್ನು 
ಕೊಡಲು ಸಾಧ್ಯವಾಗುವುದಾದರೆ, ಅದು ದೇವರು ಸತ್ಯಸ್ವರೂಪ ಎಂಬ 
ಅಂತಿಮ ತೀರ್ಮಾನಕ್ಕೆ ನಾನು ಬಂದಿದೇನೆ. ಎರಡು ವರ್ಷಗಳ ಹಿಂದೆ 
ನಾನು ಒಂದು ಹೆಜ್ಮೆ ಮುಂದೆ ಹೋಗಿ' ಸತ್ಯವೇ ದೇವರು ಎಂದೆ. 


ಭಾಷಣಗಳು ಮತ್ತು ಹೇಳಿಕೆಗಳು ೧೭ 


"ದೇವರು ಸತ್ಯ ' ಮತ್ತು " ಸತ್ಯವೇ ದೇವರು' ಎಂಬ ಈ ಎರಡು ವಚನ 
ಗಳಿಗೂ ಇರುವ ಸೂಕ್ಷ್ಮ ವ್ಯತ್ಯಾಸ ನಿಮಗೆ ಅರಿವಾಗಬಹುದು. ಐವತ್ತು 
ವರ್ಷಗಳ ಹಿಂದೆ ಆರಂಭವಾಗಿ, ಅವಿಚ್ಛಿನ್ನ ಸತ್ಯಶೋಧನೆ ನಡೆಸಿದುದರ 
ಪರಿಣಾಮವಾಗಿ ನಾನು ಆ ತೀರ್ಮಾನಕ್ಕೆ ಬಂದೆ. ಸತ್ಯಸಾಕ್ಷಾತ್ಕಾರಕ್ಕೆ 
ಅತ್ಯಂತ ಸಮೀಪದ ಮಾರ್ಗ ಪ್ರೇಮದ ಮೂಲಕ ಎಂದು ನನಗೆ ಗೋಚ 
ರಿಸಿತು. ಆಂಗ್ಲ ಭಾಷೆಯಲ್ಲಿ ಪ್ರೇಮ ಶಬ್ದಕ್ಕೆ ನಾನಾರ್ಥಗಳಿರುವುದನ್ನೂ 
ಮನಗಂಡೆ; ಮಾನವ ಪ್ರೇಮ ಕಾಮದ ರೂಪ ಪಡೆದಾಗ ಕೀಳು ಸ್ಥಿತಿಗೆ 
ಬರಬಹುದು. ಪ್ರೇಮವನ್ನು ಅಹಿಂಸೆಯ ಅರ್ಥದಿಂದ ನೋಡಿದಾಗ, 
ಜಗತ್ತಿನಲ್ಲಿ ಅದರ ಅನುಯಾಯಿಗಳು ಬಹಳ ಕಡಮೆ ಸಂಖ್ಯೆ ಇರುವುದನ್ನೂ 
ಮನಗಂಡೆ. ಆದರೆ ಸತ್ಯಕ್ಕೆ ಎರಡು ಅರ್ಥವಿರುವುದನ್ನು ಎಂದೂ ಕಾಣ 
ಲಿಲ್ಲ; ನಿರೀಶ್ವರವಾದಿಗಳೂ ಸತ್ಯದ ಆವಶ್ಯಕತೆ ಬಗೆಗೆ ಆಕ್ಷೇಪಣೆಯೊಡ್ಡ 
ಲಿಲ್ಲ. ಅವರು ಸತ್ಯಶೋಧನೆ ಮಾಡಬೇಕೆನ್ನುವ ಆವೇಶದಲ್ಲಿ, ತಮ್ಮ 
ದೃಷ್ಠಿ ಪಥದಿಂದ ನ್ಯಾಯವಾಗಿಯೇ ಈಶ್ವರನ ಅಸ್ತಿತ್ವವನ್ನು ನಿರಾಕರಿಸಲು 
ಹಿಂದೆ ಮುಂದೆ ನೋಡಿಲ್ಲ. ಈ ಕಾರಣದಿಂದಲೇ ನಾನು ದೇವರು ಸತ್ಯ 
ಎನ್ನುವುದಕ್ಕೆ ಪ್ರತಿಯಾಗಿ ಸತ್ಯವೇ ದೇವರು ಎನ್ನಬೇಕೆನ್ನುತ್ತೇನೆ. ಇದರ 
ಜೊತೆಗೆ, ಮತ್ತೊಂದು ಮಹಾ ಆತಂಕವನ್ನೂ ಪರಿಗಣಿಸಿ; ಇದರಂತೆ 
ಲಕ್ಷಾಂತರ ಜನ ದೇವರ ಹೆಸರನ್ನು ಹೇಳುತ್ತಲೇ ಹೇಳಬಾರದ ಅಕೃತ್ಯ 
ಗಳನ್ನು ಎಸಗಿದ್ದಾರೆ, ವಿಜ್ಞಾನಿಗಳೂ ಸತ್ಯದ ಹೆಸರಿನಲ್ಲಿ ಅನೇಕವೇಳೆ 
 ಅಕೃತ್ಯಗಳನ್ನು ಮಾಡಿಲ್ಲವೆಂದಲ್ಲ ನನ್ನ ವಾದ. ಹಿಂದೂ ತತ್ತ್ವ್ಯಜ್ಞಾನದಲ್ಲ 
ಮತ್ತೊಂದು ಅಂಶವಿದೆ; ದೇವರೊಬ್ಬನೇ ಸತ್ಯ, ಉಳಿದುದೆಲ್ಲ ಅಸತ್ಯ. 
ಇದೇ ಸತ್ಯಾಂಶ ಇಸ್ಲಾಮಿನ ಕಲ್ಮಾದಲ್ಲಿಯೂ ಪ್ರಮುಖವಾಗಿ ಉದಾ 
ಹರಿಸಲ್ಪಟ್ಟ ರುವುದು : ಕಂಡುಬರುತ್ತದೆ. ದೇವರೊಬ್ಬನೇ ಸತ್ಯ ಉಳಿ 
ದುದೆಲ್ಲ ಅಸತ್ಯ ಎಂಬುದು ಅಲ್ಲಿ ಸ್ಪಷ್ಟವಾಗಿ ಘೋಷಿಸಲ್ಪಟ್ಟಿರುವುದು 
ಕಂಡು ಬರುತ್ತದೆ. ಸತ್ಯ ಶಬ್ದಕ್ಕೆ ಸಂಸ್ಕೃತದಳ್ಳ ಅರ್ಥ. ಇರುವುದು, 
ಸತ್‌ ಎಂದು. ಇವು ಮತ್ತು ಇತರ ಕಾರಣಗಳಿಂದ, ಸತ್ಯವೇ ದೇವರು 
ಎಂಬ ವಿವರಣೆ ನನಗೆ ಅತ್ಯಂತ ಸಮಾಧಾನ ಕೊಡುತ್ತದೆಂಬ ತೀರ್ಮಾನಕ್ಕೆ 
ನಾನು ಬಂದಿದೇನೆ. ಸತ್ಯವನ್ನು ದೇವರನ್ನಾಗಿ ಕಾಣಲು ಎತ್ಲಿಸಿದಾಗ 
2 


| 


೧೮ ಗಾಂಧೀ ಗ್ರಂಥಮಾಲೆ 


ಪ್ರೇಮ ಎಂದರೆ, ಅಹಿಂಸೆಯೊಂದೇ ಅನಿವಾರ್ಯ ಮಾರ್ಗವೆನ್ನು ವುದು 

* ಗೋಚರಿಸುತ್ತದೆ. ಮಾರ್ಗ ಮತ್ತು ಗುರಿಗಳೆರಡೂ ಅಂತ್ಯದಲ್ಲಿ ಅಭಿನ್ನ 
ವೆಂಬುದನ್ನು ನಾನು ನಂಬುವುದರಿಂದ ದೇವರು ಪ್ರೇಮ ಸ್ವರೂಪ ಎಂದು 
ಕರೆಯಲು ನಾನು ಶಂಕಿಸಬಾರದು. 

ಸತ್ಯವೆಂದರೆ ನಿಮ್ಮ ಅಂತರಂಗ ವಾಣಿ. ದೇವರನ್ನು ಸತ್ಯಸ್ವರೂಪ 
ದಲ್ಲಿ ಕಾಣಬೇಕೆಂದು ವೈಯಕ್ತಿಕ ಪ್ರಯತ್ನಮಾಡುವವರು ಹಲವಾರು 
ವ್ರತನಿಯಮಗಳನ್ನು ಅನುಸರಿಸಬೇಕು. ಸತ್ಯಸಾಗರದ ಮೇಲ್ಮೈ ಮೇಲೆ 
ಈಜಾಡ ಬಯಸುವವರು ಶೂನ್ಯರಾಗಬೇಕು. 

“ಈ ಯುಗದ ನಾಯಕನಲ್ಲಿ ಯಾವ ಗುಣಗಳಿರಬೇಕು ತಿಳಿಸುವಿರಾ?” 
ಎಂದು ಒಬ್ಬ ಶಾಂತಿವಾದಿ ಪ್ರಶ್ನಿಸಿದ... “ ಇಪ್ಪತ್ತುನಾಲ್ಕು ಘಂಟಿಗಳ 
ಪ್ರತಿಯೊಂದು ನಿಮಿಷವೂ ದೈವಸಾಕ್ಷಾತ್ಕಾರವೇ ಅದು” ಎಂದು ಉತ್ತರ 
ವಿತ್ತರು ಗಾಂಧೀಜೀ. ಮುಂದುವರಿಸಿ, “ ಅವನನ್ನು ಕಾಣಲು ಮಾರ್ಗ 
ಅಹಿಂಸೆಯೊಂದೇ. ನಾಯಕನಾದವನು ಪೂರ್ಣ ಆತ್ಮಸ್ವಾಮ್ಯ ಸಾಧಿಸಿರ 
ಬೇಕು. ಕೋಪ, ಭಯ ಮತ್ತು ಸಟಿ ಇವುಗಳ ಲೇಶವೂ ಇರಬಾರದು. 
ಅಹಂಕಾರ ಶೂನ್ಯನಾಗಬೇಕು. ಆಹಾರದಿಂದಾಗಲೀ ಲೈಂಗಿಕ ಸಂಬಂಧ 

, ದಿಂದಾಗಲೀ ಭೋಗಪಡಬಾರದು. ಇದೊಂದು ಬಗೆಯ ಶುದ್ಧಿ ಕ್ರಿಯೆ. 
ಇದರಿಂದ ಸತ್ತ ಜನಿಸುತ್ತದೆ. ಅದು ನಿನ್ನದಲ್ಲ, ಭಗವಂತನದು.”೫ 


೬. ಹರಿಜನ ಸಮಸ್ಯೆ ಪರಿಹಾರಕ್ಕಾಗಿ ಉಪವಾಸ 
ಆರಂಭ ಮಾಡುವ ಮುನ್ನ ಕೊಟ್ಟ ಹೇಳಿಕೆ. 


[೧೯೩೩ ರ ಮೇ ೮ನೆಯ ತಾರೀಖಿನಂದು ಹರಿಜನ ಸಮಸ್ಯೆ ಪರಿ 
ಹಾರಾರ್ಥವಾಗಿ ಗಾಂಧೀಜೀ, ಇಪ್ಪತ್ತೊಂದು ದಿವಸಗಳ ಉಪವಾಸ ಆರಂಭ 
ಮಾಡುವ ಕೆಲವು ಗಂಟೆಗಳ ಮುನ್ನ ಈ ಕೆಳಗಿನ ಹೇಳಿಕೆಯನ್ನಿತ್ತರು.] 


ಸತ್ಯಸ್ವರೂಪಿಯಾದ ಭಗವಂತ ನನ್ನನ್ನು ಈಡುಮಾಡಿರುವ ಈ 
ಮಹಾಪರೀಕ್ಷೆಗೆ, ದಿನ ಕಳೆದಂತೆ ಹೊಸ ಹೊಸ ಸಮರ್ಥನೆ ಕಂಡುಬರು 


ಭಾಷಣಗಳು ಮತ್ತು ಹೇಳಿಕೆಗಳು ೧೯ 


ತ್ತಿದೆ. ಉಪವಾಸವೇ ಇಲ್ಲದಿದ್ದರೆ, ಈ ಅಂಶಗಳು ನನ್ನನ್ನು ಸತ್ತ 
ಹೀನನನ್ನಾಗಿ ಮಾಡುತ್ತಿದ್ದವು. ಇದರಿಂದ ಧ್ಯೇಯಗಳ ಮೇಲೆ ಏನೇ 
ಪರಿಣಾಮವಾಗಲಿ, ನನಗಂತೂ ಒಂದ? ವರಪ್ಪ ದಾನವಾದಂತಿದೆ. ಉಪ 
ವಾಸವನ್ನು ಮುಗಿಸಿ ನಾನು ಬದುಕುವೆನೋ ಇಲ್ಲವೋ ಎಂಬುದು ಒಂದು 
ಕ್ಷಣವೂ ನನ್ನ ಚಿಂತನೆಯಲ್ಲಿಲ್ಲ. .ಉಪವಾಸವನ್ನೇ ಮಾಡದಿದ್ದರೆ, ನಾನು 
ಹರಿಜನರಿಗೆ ಸಲ್ಲಿಸಬಹುದಾದ ಎಲ್ಲ ಸೇವೆಗೂ ಅಸಮರ್ಥನಾಗುತ್ತಿದ್ದನೋ 
ಏನೋ; ಅಷ್ಟೇ ಏಕೆ, ಎಲ್ಲ ಬಗೆಯ ಸೇವೆಗೂ ಅಸಮರ್ಥನಾಗುತ್ತಿದ್ದೆನೋ 
ಏನೋ. ಉಪವಾಸವನ್ನು ನಿಲ್ಲಿಸಬೇಕೆಂದು ಒತ್ತಾಯ ಮಾಡಿ ನನಗೆ 
ತಾರುಗಳ ಮೂಲಕ ಮೊರೆಯಿಟ್ಟಿರುವ ಗೆಳೆಯರು, ನನ್ನ ರೀತಿಯಲ್ಲಿ 
ಬೆಳವಣಿಗೆ ಹೊಂದಿದವರಿಗೆ ಉಪವಾಸಗಳು ಅನಿವಾರ್ಯ ಎಂಬ ಅಂಶವನ್ನು 
ಅರಿತುಕೊಳ್ಳುವರೆಂದು ನಾನು ನಂಬಿದ್ದೇನೆ. ನನ್ನ ಉಪವಾಸ ಭಗವಂತನ 
ಕರೆಯಾಗಿತ್ತು ಎಂಬ ನನ್ನ ನಿಲುವಿನಿಂದ ಭಿನ್ನವಾದ ವಾದವಿದೆಂದು 
ನಾನು ಹೇಳಬಯಸುತ್ತೇನೆ... 

ಹರಿಜನ ಸಂಘದವರು ನನಗೆ ಒಂದು ತಾರನ್ನು ಕಳುಹಿಸಿ, ನನ್ನ 
ಉಪವಾಸ ಅನಗತ್ಯವಾಗಿತ್ತೆಂದೂ, ಅವರು ಸವರ್ಣ ಹಿಂದೂಗಳಿಂದ 
ನೆರವನ್ನು ಅಪೇಕ್ಷಿಸುತ್ತಿ ಲ್ಹವೆಂದೂ ತಿಳಿಸಿದ್ದಾರೆ. ಸಂಘದ ದೃಷ್ಟಿಯಿಂದ 
ಅದೇನೋ ಸರಿಯೆ. ಆದರೆ, ನನ್ನ ಉಪವಾಸದ ಬಗೆಗೆ ಒಂದು ವಿಷಯ 
ಮಾತ್ರ ಸ್ಪಷ್ಟವಾಗಿ ಅರಿವಾಗಬೇಕು; ಈ ಉಪವಾಸ ಹರಿಜನರಿಗೆ ನೆರ 
ವನ್ನು ನೀಡುವುದಕ್ಕಂತೂ ಅಲ್ಲ; ಅದು ನನ್ನ ಮತ್ತು ಸಹೋದ್ಯೋಗಿ 
ಗಳ ಶುದ್ಧ್ಯರ್ಥವಾಗಿ. ಹರಿಜನ ಸೇವೆ. ಸವರ್ಣ, ಹಿಂದೂಗಳು ಎಸಗ 
ಬೇಕಾದ ಅಗತ್ಯ ಕರ್ಮ; ತಮ್ಮ ಸಹೋದರರಿಗೆ ತಾವು ಎಸಗಿದ 
ಪಾತಕಗಳ ಶುದ್ಧ್ಯರ್ಥವಾಗಿ ಮಾಡಲೇ ಬೇಕಾದ ಪ್ರಾಯಶ್ಶಿತ್ತ ಕರ್ಮ. 
ಸನಾತನಿಗಳು ಈ ಉಪವಾಸದಲ್ಲಿ ಹೊಸ ರೀತಿಯ ಬಲಾತ್ಕಾರವನ್ನು 
ಕಾಣುತ್ತಿದ್ದಾರೆ. ಪ್ರತಿಯೊಂದು ದೇವಾಲಯವೂ ಹರಿಜನ ಪ್ರವೇಶಕ್ಕೆ 
ತೆರೆಯಲ್ಪಟ್ಟಿ ರೂ, ಅಸ್ಪೃಶ್ಯತೆ ಪೂರ್ಣವಾಗಿ ತೊಡೆದುಹಾಕಲ್ಪಟ್ಟಿರೂ 
ಮೂರು ವಾರಗಳ ಪೂರ್ಣ ಕಾಲ ಮುಗಿಯುವವರೆಗೂ ಉಪವಾಸ ನಿಲ್ಫಿಸ 
ಲ್ಪಡುವುದಿಲ್ಲವೆಂಬ ಅಂಶ ಅವರಿಗೆ ಗೋಚರಿಸಿದ ಮೇಲಾದರೂ ನನ್ನ 


೨೦ ಗಾಂಧೀ ಗ್ರಂಥಮಾಲೆ 


ಉಪವಾಸವನ್ನು ಬಲಾತ್ಕಾರವೆಂದು ಭಾವಿಸುವುದು ಸರಿಯಲ್ಲವೆಂದು 
ಅವರು ಒಬ್ಬ ಕೊಂಡಾರು. 

ನಾನು ಕೈಗೊಳ್ಳಲಿರುವ ಉಪವಾಸ ಅಹಿತ ಭಾವನೆಯನ್ನು 
ನಿರ್ಮೂಲ ಮಾಡುವ ಉದ್ದೇಶದಿಂದ ಕೂಡಿದೆ; ಇದು ಪೂರ್ಣ ನೈತಿಕ 
ಸ್ವರೂಪದ್ದು, ಪೂರ್ಣ ನೀತಿವಂತ ವ್ಯಕ್ತಿಗಳಿಂದಲೇ ಆಚರಿಸಲ್ಪಡತಕ್ಕುದು 
ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಈ ಮಹಾ ಸತ್ತ ಪರೀಕ್ಷೆಯನ್ನು 
ಭಗವಂತ ಹರಸಲಿ, ಧ್ಯೇಯವನ್ನು ಪೂರ್ಣಗೊಳಿಸಲಿ.* 


೭, ಎರವಡಾ ಸೆರೆಮನೆಯಿಂದ ಬಿಡುಗಡೆಯಾದ 
ತರುವಾಯ ಇತ್ತ ಹೇಳಿಕೆ 


[ಮೇ ೮ರಂದು ಸೋಮವಾರ ಮಧ್ಯಾಹ್ನ ೧೨ಕ್ಕೆ ಸರಿಯಾಗಿ ಗಾಂಧೀಜೀ 
ಉಪವಾಸವನ್ನು ಆರಂಭಿಸಿದರು. ಆದರೆ ಅದೇ ದಿವಸ ರಾತ್ರಿ ೯-೩೦ಕ್ಕೆ 
ಭಾರತ ಸರಕಾರ ಒಂದು ಆಜ್ಞೆಯನ್ನು ಹೊರಡಿಸಿ, ಅವರನ್ನು ಬಿಡುಗಡೆ 
ಮಾಡಿರುವ ನಿರ್ಧಾರವನ್ನು ತಿಳಿಸಿತು. ಗಾಂಧೀಜೀ, ಕಾಂಗ್ರೆಸ್‌ ಅಧ್ಯಕ್ಷ 
ಶ್ರೀ ಎಂ. ಎಸ್‌. ಅಣೆ ಅವರ ಒಬ್ಬಗೆ ಪಡೆದು ಈ ಕೆಳಗಿನ ಹೇಳಿಕೆಯನ್ನು 
ಪ್ರ ಕಟಿಗೊಳಿಸದರು.] 


ನಾನು ಈ ಬಿಡುಗಡೆಯಿಂದ ಸ್ವಲ್ಪವೂ ಹರ್ಷಿತನಾಗಿಲ್ಲ. ಇದರಿಂದ 
ದೊರೆತ ಅವಕಾಶವನ್ನು ಸವಿನಯ ಶಾಸನಭಂಗ ಚಳುವಳಿಯನ್ನು 
ಮುಂದುವರಿಸುವುದಕ್ಕಾ ಗಲೀ ಅಥವಾ ಅದನ್ನು ನಿರ್ದೇಶನ ಮಾಡುವುದ 
ಕ್ಕಾಗಲೀ ಹೇಗೆ ಉಪಯೋಗಿಸಿಕೊಳ್ಳಲಿ? ಸತ್ಯಾನ್ವೇಷಕನೂ ಗೌರವ 
ಶೀಲನೂ ಆದ ನನ್ನ ಮೇಲೆ ಇದು ಪ್ರಚಂಡ ಹೊರೆಯನ್ನೂ ಮತ್ತು 
'ಪ್ರಯಾಸವನ್ನೂ ಹೇರಿದೆ. ಈ ಉಪವಾಸ ಮುಂದುವರಿಯಲೇ ಬೇಕು. 
ನಾನು ಯಾವ ವಿಷಯಕ್ಕಾ ದರೂ ಉದ್ರೇಕಗೊಳ್ಳಬಾರದೆಂದೂ 
ಯಾವುದೇ ಬಗೆಯ ವಿವಾದದಲ್ಲಿ ಭಾಗವಹಿಸಬಾರದೆಂದೂ ಆಶಿಸಿದ್ದೆ ; 
ಅದೇ ರೀತಿ ಈಗಲೂ ಆಅಶಿಸುತ್ತಿದ್ದೇನೆ. : ಹರಿಜನ ಸೇವೆಗೆ ಸಂಬಂಧಿಸಿದ 


ಭಾಷಣಗಳು ಮತ್ತು ಹೇಳಿಕೆಗಳು ೨೧ 


ಯಾವುದೇ ವಿಷಯದಲ್ಲಿ ನಾನು ಚಿಂತನೆ ಮಾಡಿದರೂ ಉಪವಾಸದ 
ಉದ್ದೇಶ ವಿಫಲವಾದಂತೆಯೇ ಆಗುತ್ತದೆ. ಈಗ ಹೇಗಿದ್ದರೂ ಬಂಧ 
ಮುಕ್ತನಾಗಿರುವುದರಿಂದ ಸವಿನಯ ಶಾಸನೋಲ್ಲಂಘನ ಚಳುವಳಿ ಬಗೆಗೆ 
ಪರಿಶೀಲಿಸಲು ನನ್ನ ಶಕ್ತಿಯಲ್ಲಿ ಅಲ್ಪಸ್ವಲ್ಪವನ್ನಾದರೂ ವಿನಿಯೋಗಿಸು 
ವುದು ಅನಿವಾರ್ಯ, 

ಈ ಸಮಯದಲ್ಲಿ, ಚಳುವಳಿಯ ಬಗ್ಗೆ ನನ್ನ ಅಭಿಪ್ರಾಯಗಳು 
ಬದಲಾಯಿಸಿಲ್ಲವೆಂದು ಮಾತ್ರ ಹೇಳಬಲ್ಲೆ. ಅಸಂಖ್ಯ ಮಂದಿ ಶಾಸನೋ 
ಲೃಂಘಕರು ತೋರಿಸಿರುವ ಧೈರ್ಯ ಮತ್ತು ಆತ್ಮತ್ಯಾಗಗಳ ಬಗೆಗೆ ನನ್ನ 
ಪೂರ್ಣ ಶ್ಲಾಘನೆ ಸಲ್ಲುತ್ತದೆ. ಇದನ್ನು ಹೇಳಿದರೂ, ಚಳುವಳಿ ನಡೆದ 
ಗೋಪ್ಯ ರೀತಿಯಿಂದ ಅದರ ಯಶಸ್ವಿಗೆ ಧಕ್ಕೆ ತಗುಲುವುದೆಂದು ಹೇಳದಿರ 
ಲಾರೆ,. ಆದರೆ ದೇಶದಾದ್ಯಂತ ಚಳುವಳಿಯನ್ನು ನಡೆಸುತ್ತಿರುವವರು 
ಅದು ಮುಂದುವರಿಯಲೇ ಬೇಕೆಂದು ಅಪೇಕ್ಷೆ ಮಾಡುವುದಾದರೆ, ಅವರು 
ಎಲ್ಲ ಗೋಪ್ಯ ರೀತಿಯ ವಿಧಾನವನ್ನೂ ತ್ಯಜಿಸಬೇಕೆಂದು ನನ್ನ ಬಿನ್ನಹ. 
ಹಾಗೆ ಮಾಡುವುದರಿಂದ ಒಬ್ಬ ಸವಿನಯ ಶಾಸನೋಲ್ಲಂಘಕ ದೊರೆಯ 
ದಂತಾದರೂ ನಾನು ಚಿಂತಿಸುವುದಿಲ್ಲ. 

ಸಾಮಾನ್ಯ ಜನ ಭಯಭರಿತರಾಗಿದಾರೆಂಬುದರಲ್ಲಿ ಯಾವ ಅನುಮಾ 
ನವೂ ಇಲ್ಲ. ಸರಕಾರದ ಸುಗ್ರೀವಾಜ್ಞೆಗಳಿಂದ ಅವರು ಧೈರ್ಯಹೀನ 
ರಾಗಿದ್ದಾರೆ. ಅವರು ಧೃತಿಗೆಟ್ಟ ರುವುದರ ಪರಿಣಾಮವಾಗಿಯೇ ಗೋಪ್ಯ 
ವಿಧಾನಗಳಲ್ಲಿ ತೊಡಗಲು ಆರಂಭಿಸಿದಾರೆಂದು ನಾನು ಭಾವಿಸುತ್ತೇನೆ. 
ಸವಿನಯ ಶಾಸನಭಂಗ ಚಳುವಳಿ, ಅದರಲ್ಲಿ ಭಾಗವಹಿಸುವ ಸ್ತ್ರೀಪುರುಷರ 
ಗುಣವನ್ನ ವಲಂಬಿಸಿದೆಯೇ ಹೊರತು ಸಂಖ್ಯೆಯನ್ನಲ್ಲ. ನಾನು ಚಳು' 
ವಳಿಯ ನಾಯಕನಾಗಿರುವವರೆಗೂ ಸಂಖ್ಯೆಯನ್ನು ಪರಿಗಣಿಸದೆ 
ಗುಣಕ್ಕೇ ಪ್ರಾ ಧಾನತೆ ಕೊಡುತ್ತೇನೆ. ಇದನ್ನು ಸಾಧಿಸುವುದಾದರೆ, 
ಚಳುವಳಿಯ ಅಂತಸ್ತು ತತ್‌ಕ್ಷಣ ಮೇಲಕ್ಕೆ ಏರುತ್ತದೆ. 

ವಾಸ್ತವ ಚಳುವಳಿಗೆ ಸಂಬಂಧಿಸಿದಂತೆ ಏನನ್ನೂ ಹೇಳಲಾರೆ. 
ಈಗ ವ್ಯಕ್ತಪಡಿಸಿರುವ ಚಿಂತನೆಗಳನ್ನು ಈ ಎಲ್ಲ ತಿಂಗಳೂ ನನ್ನಲ್ಲಯೇ 
ಇಟ್ಟುಕೊಂಡಿದ್ದೆ. ನಾನು ಅಪೇಕ್ಷಿಸಲಿ, ಇಲ್ಲದಿರಲಿ, ಎಲ್ಲ ಸವಿನಯ 


೨೨ ಗಾಂಧೀ ಗ್ರಂಥಮಾಲಿ 


ಶಾಸನೋಲ್ಲಂಘಕರು ಇನ್ನು ಮೂರು ವಾರಗಳ ಪರ್ಯಂತ ಪ್ರಚಂಡ 
ಸಂದಿಗ್ಧ ಪರಿಸ್ಥಿ ತಿಯಲ್ಲಿರುವರು. ಕಾಂಗ್ರೆಸ್‌ ಅಧ್ಯಕ್ಷರು ಚಳುವಳಿಯನ್ನು 
ಒಂದು ತಿಂಗಳು ಅಥವಾ ಆರು ವಾರಗಳ ಕಾಲ ನಿಲ್ಲಿಸಲಾಗಿದೆಯೆಂದು 
ಹೇಳಿಕೆಯನ್ನಿತ್ತರೆ, ಒಳ್ಳೆಯದೇ ಆದೀತು. 

ಈಗ ಸರಕಾರವನ್ನು ಕುರಿತು ಒಂದು ಪ್ರಾರ್ಥನೆ. ಈ ನಾಡಿನಲ್ಲಿ 
ನಿಜವಾದ ಶಾಂತಿ ಇರಬೇಕೆಂಬುದು ಅದರ ಇಚ್ಛೆಯಾದರೆ, ರಾಜ್ಯದಲ್ಲಿ 
ಆಡಳಿತವೆನ್ನುವುದೇ ಇಲ್ಲವೆಂದು ಭಾವಿಸುವುದಾದರೆ, ಚಳುವಳಿಯನ್ನು 
ನಿಲ್ಲಿಸಿರುವ ಈ ಅಭಿಸಂಧಿಯನ್ನು ಉಪಯೋಗಿಸಿಕೊಂಡು ಯಾವ 
ಷರತ್ತೂ ಇಲ್ಲದೆ ಎಲ್ಲ ಸವಿನಯ ಶಾಸನೋಲ್ಲಂಘಕರನ್ನೂ ಬಿಡುಗಡೆ 
ಮಾಡಬೇಕು. ನಾನು ಈ ಅಗ್ನಿಪರೀಕ್ಷೆಯಿಂದ ಪಾರಾಗಿ ಬದುಕಿದರೆ, 
ಸರಕಾರದ ಅನುಕೂಲಕ್ಕಾಗಿಯೇ ಪರಿಸ್ಥಿ ತಿಯನ್ನು ಪರಿಶೀಲನೆ ಮಾಡುವ 
ಅವಕಾಶ ನನಗೆ ದೊರೆತೀತು. ಆಗ, ನಾನು ಇಂಗ್ಲೆಂಡಿನಿಂದ ಭಾರತಕ್ಕೆ 
ಹಿಂತಿರುಗಿ ಬಂದಮೇಲೆ ಯಾವ ಸ್ಥಿತಿಯಲ್ಲಿ ಹಸ್ತಕ್ಷೇಪಕ್ಕೆ ಒಳಗಾದೆನೋ 
ಅಲ್ಲಿಂದಲೇ ಮುಂದುವರಿಸುವೆನು. 

ನನ್ನ ಪ್ರಯತ್ನದ ಫಲವಾಗಿ ಸರಕಾರಕ್ಕೂ ಕಾಂಗ್ರೆಸ್ಸಿಗೂ ಒಂದು 
ಒಪ್ಪಂದ ಏರ್ಪಡದೆ ಹೋದರೆ, ಶಾಸನೋಲ್ಲಂಘನ ಚಳುವಳಿಯು ಪುನಃ 
ಆರಂಭಿಸಲ್ಪಡುವುದು. ಆಗ, ಸರಕಾರವೂ ಇಷ್ಟಪಟ್ಟರೆ, ತನ್ನ ವಿಶೇಷಾ 
ಜ್ಞೆಗಳ ಆಡಳಿತವನ್ನು ಪುನಃ ಆರಂಭಿಸಬಹುದು. 

ಸರಕಾರಕ್ಕೆ ನಿಜವಾಗಿಯೂ ಮನಸ್ಸಿರುವುದಾದರೆ, ಯಾವುದಾ 
ದರೂ ಕಾರ್ಯವಿಧಾನವನ್ನು ಕಂಡುಹಿಡಿಯುವ ಬಗೆಗೆ ನನಗೆ ಅನುಮಾ 
ನವೇ ಇಲ್ಲ. ಆದರೆ, ಇಷ್ಟೊಂದು ಮಂದಿ ಸವಿನಯ ಶಾಸನೋಲ್ಲಂಘಕರು 
ಸೆರೆಮನೆಯಲ್ಲಿರುವಾಗ ಚಳುವಳಿಯನ್ನು ನಿಲ್ಲಿಸಲು ಸಾಧ್ಯವಿಲ್ಲವೆಂಬ 
ವಿಷಯದಲ್ಲಿ ನಾನು ಖಚಿತ ಅಭಿಪ್ಪಾಯ ಹೊಂದಿದೇನೆ. ಸರದಾರ್‌ 
ವಲ್ಲಭಭಾಯಿ, ಅಬ್ದುಲ್‌ ಗಫಾರ್‌ಖಾನ್‌, ಪಂಡಿತ ಜವಾಹರಲಾಲ್‌ 
ನೆಹರೂ ಮೊದಲಾದವರು ಜೀವಂತ ಸಮಾಧಿಯಾಗಿರುವವರೆಗೂ ಯಾವ 
ಒಪ್ಪಂದವೂ ಆಗಲಾರದು. ವಾಸ್ತವವಾಗಿ ಸೆರೆಮನೆಯ ಹೊರಗಡೆ 
ಇರುವ ಯಾರಿಗೂ ಚಳುವಳಿಯನ್ನು ನಿಲ್ಲಿಸುವ ಅಧಿಕಾರವಿಲ್ಲ. ನಾನು 


ಭಾಷಣಗಳು ಮತ್ತು ಹೇಳಿಕೆಗಳು ೨೩ 


ಬಂಧನಕ್ಕೊಳಗಾದ ಸಮಯದಲ್ಲಿ ಯಾವ ಕಾರ್ಯಕಾರೀ ಸಮಿತಿ ಇತ್ತೋ 
ಅದಕ್ಕೆ ಮಾತ್ರ ಅದು ಸಾಧ್ಯ. 

ಸವಿನಯ ಶಾಸನೋಲ್ಲಂಘನೆಯನ್ನು ಕುರಿತು ಇನ್ನೇನು ಹೆಚ್ಚಿಗೆ. 
ಹೇಳಲು ನಾನು ಬಯಸುವುದಿಲ್ಲ. ಬಹುಶಃ ಈಗಾಗಲೇ ನಾನು ಬಹಳ 
ಹೇಳಿದೇನೇನೋ. ಆದರೂ ಇನ್ನೇನನ್ನಾದರೂ ಹೇಳಬೇಕಾದರೆ ಅದನ್ನು 
ನನ್ನಲಿ ಶಕ್ತಿ ಇರುವುದರೊಳಗೆ ಹೇಳುತ್ತೇನೆ. ಆದುದರಿಂದ ಪತ್ರಿಕಾ 
ಪ್ರತಿನಿಧಿಗಳು ನನ್ನನ್ನು ಇನ್ನು ಹೆಚ್ಚು ಹೀಡಿಸಬಾರದೆಂದು ಬೇಡುತ್ತೇನೆ; 
: ಹಾಗೆಯೇ ಭೆಟ್ಟಿಗೆ ಬರುವವರೂ ಸಂಯಮದಿಂದ ವರ್ತಿಸಬೇಕೆಂದು 
ಬೇಡುತ್ತೇನೆ. ನಾನಿನ್ನೂ ಸೆರೆಮನೆಯಲ್ಲಿದ್ದಂತೆಯೇ ಎಂಬುದಾಗಿ ಅವರೆ 
ಲ್ಲರೂ ಭಾವಿಸಲಿ. ರಾಜಕೀಯ ಮಾತುಕತೆಯನ್ನೇ ಆಗಲೀ, ಬೇರಾವ 
ಬಗೆಯ ಮಾತುಕತೆಯನ್ನೇ ಆಗಲೀ ನಡೆಸಲು ನಾನು ಶಕ್ತನಾಗಿರುವುದಿಲ್ಲ. 
ನಾನು ಶಾಂತಚಿತ್ತನಾಗಿರಲು ಬಯಸುತ್ತೇನೆ. ಸರಕಾರ ನನ್ನನ್ನು ಬಿಡುಗಡೆ 
ಮಾಡಿದ್ದರೂ ನಾನು ಅದನ್ನು ದುರುಪಯೋಗ ಪಡಿಸುವುದಿಲ್ಲವೆಂಬ 
ಭರವಸೆಯನ್ನು ನೀಡ ಬಯಸುತ್ತೇನೆ. ಈ ಪರೀಕ್ಷೆಯಲ್ಲ ನಾನು ಸುರಕ್ಷಿತ 
ವಾಗಿ ಪಾರಾಗಿ ಬಂದರೆ, ಆಗ ರಾಜಕೀಯ ವಾತಾವರಣ ಇಂದಿನಷ್ಟೇ 
ಮಬ್ಳಿನಿಂದ ಕೂಡಿದ್ದರೆ, ಸವಿನಯ ಶಾಸನೋಲ್ಲಂಘನೆಯನ್ನು ಮುಂದು 
ವರಿಸುವ ಬಗೆಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಯಾವೊಂದು 
ಅಭಿಕ್ರಮವನ್ನೂ ತೆಗೆದುಕೊಳ್ಳದೆ, ಸರಕಾರ ನನ್ನನ್ನು ಎರವಡಾ 
ಸೆರೆಮನೆಗೆ ಕೊಂಡೊಯ್ಯಬೇಕೆಂದು ಅದಕ್ಕೆ ಆಹ್ವಾನವೀಯುತ್ತೇನೆ; 
ಈಗ ನಾನು ತ್ಯಜಿಸಿ ಬಂದಿದೇನೋ ಎಂಬಂತೆ ಕಾಣುವ ಸಂಗಾತಿಗಳ 
ಜೊತೆ ಸೇರುತ್ತೇನೆ ಅಳ್ಳಿ.೭ 


೨೪ ಗಾಂಧೀ ಗ್ರಂಥಮಾಲೆ 


೮. ಸಾಬರಮತಿ ಆಶ್ರಮವನ್ನು ವಿಸರ್ಜಿಸುವ ಸಂದರ್ಭದಲ್ಲಿ 
ಇತ್ತ ಹೇಳಿಕೆ 


[ಗಾಂಧೀಜೀ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂದಿರುಗಿ ಬಂದ 
ಮೇಲೆ, ಸ್ಥಾಪಿಸಿದ ಮೊದಲನೆಯ ಆಶ್ರಮ, ಸಾಬರಮತಿ. ಹದಿನೆಂಟು 
ವರ್ಷಗಳ ತರುವಾಯ ೧೯೩೩ರ ಜುಲೈ ೨೬ರಂದು ಅದನ್ನು ವಿಸರ್ಜಿಸುವ 
ನಿರ್ಧಾರವನ್ನು ಅವರು ಕೈಗೊಂಡರು. “ ಆಶ್ರಮದ ವಿಸರ್ಜನೆಯೆಂದರೆ, 
ಅದರ ನಿವಾಸಿಗಳು ಸಂಚಾರೀ ಆಶ್ರ ಮವಾಗುವುದೆಂದು ಅರ್ಥ. ಅವರ ಪೈಕ 
ಸ್ತ್ರೀಪುರುಷರೆಲ್ಲ. ಸೆರೆಮನಿಯಲ್ಲಿರಲಿ, ಹೊರಗಡೆ ಇರಲಿ, ಎಲ್ಲಿದ್ದರೂ 
ಆಶ್ರಮದ ಆದರ್ಶಗಳನ್ನು ಪಾಲಿಸುವ ಹೊಡೆಯನ್ನು ಹೊತ್ತಿದ್ದಾರೆ”, 
ಎಂದು ಅವರು ಬರೆದರು. ಹಾಗೆಯೇ ಬೊಂಬಾಯಿ ಸರಕಾರಕ್ಕೆ ಒಂದು 
ಪತ್ರ ಬರೆದು, ಆಶ್ರಮವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಅದರ 
ಇಜೈಗೆ ಬಂದಂತೆ ಮಾಡಬಹುದೆಂದೂ ತಿಳಿಸಿದರು] 


“ ಆಶ್ರಮದಲ್ಲಿ ಇಂದು ೧೦೭ ಮಂದಿ ಇದ್ದಾರೆ; ಪುರುಷರು ೪೨, 
ಸ್ತ್ರೀಯರು ೩೧, ಬಾಲಕರು ೧೨, ಬಾಲಕಿಯರು ೨೨. ಸೆರೆಮನೆಯಲ್ಲಿರು 
ವವರ ಮತ್ತು ಆಶ್ರಮದ ಹೊರಗಡೆ ಬೇರೆ ಕಾರ್ಯದಲ್ಲಿ ತೊಡಗಿರುವವರ 
ಸಂಖ್ಯೆ ಇದರಲ್ಲಿ ಸೇರಿಲ್ಲ. ಆಶ್ರಮದಲ್ಲಿ ಈವರೆಗೆ ೧೦೦೦ ಮಂದಿಗೆ 
ಖಾದೀ ತಯಾರಿಕೆಯಲ್ಲಿ ಶಿಕ್ಷಣ ಕೊಡಲಾಗಿದೆ. ನನಗೆ ತಿಳಿದಿರುವಂತೆ 
ಇವರೆಲ್ಲ ಉಪಯುಕ್ತ ರಚನಾತ್ಮಕ ಕಾರ್ಯದಲ್ಲಿ ನಿರತರಾಗಿ ಗೌರವದಿಂದ 
"ಜೀವನ ನಡೆಸುತ್ತಿ ದಾರೆ. ಆಶ್ರಮವು ಸರಕಾರದ ನಿಬಂಧನೆಯ ಪ್ರಕಾರ 
ದಾಖಲಾಗಿದೆ. ಅದರ ಅಧೀನದಲ್ಲಿರುವ ನಿಧಿ ಸ್ಪಷ್ಟವಾದ ಉದ್ದೇಶಗಳಿಗೆ 
ಅಂಕಿತವಾಗಿದೆ. ಸ್ಥಿರ ಆಸ್ತಿಯ ಬೆಲೆ, ರೂ. ೩,೫೦,೦೦೦ಕ್ಕೆ ಮೀರಿದ್ದರೆ, 
ಚರ ಆಸ್ತಿ ಮತ್ತು ನಗದು ಹಣ ರೂ. ೩೦೦,೦೦೦ಕ್ಕೂ ಮಿಕ್ಕಿದೆ, 
ಆಶ್ರಮವು ರಾಜಕಾರಣದಲ್ಲಿ ಭಾಗವಹಿಸುವುದಿಲ್ಲ.” 

ಆಶ್ರಮವು, ಸತ್ಯಾಗ್ರಹದ ಚಳುವಳಿಗೆ ಯಾವ ವಿಧದಲ್ಲಿಯೂ 
ಸಂಬಂಧಿಸದಂತೆ, ನಿರುಪಾಧಿಕವಾಗಿ ರಚನಾತ್ಮಕ ಕಾರ್ಯವನ್ನೂ ನಡೆಸು 
ವುದು ಸಾಧ್ಯವಿಲ್ಲವೆಂಬ ಅಂಶ ಗಾಂಧೀಜೀಗೆ ಅರಿವಾಯಿತು. “ ಇಂಥ 
ಸ್ಥಿತಿಯನ್ನು ಅಂಗೀಕರಿಸುವುದು ಆಶ್ರಮದ ತತ್ತ್ವವನ್ನೇ ಬಿಟ್ಟಂತೆ, 


ಭಾಷಣಗಳು ಮತ್ತು ಹೇಳಿಕೆಗಳು ೨೫ 


ಆಶ್ರಮದ ಚಟುವಟಕೆಗಳಿಗೂ ಆದರ ವೈಯಕ್ತಿಕ ಸದಸ್ಯರು ಸವಿನಯ 
por ಚಳುವಳಿಯಲ್ಳಿ ಭಾಗವಹಿಸುವುದಕ್ಕೂ ಸಾಧ್ಯವಿದೆಯೆಂದು 
ಇಲ್ಲಿಯ ತನಕ ನನ್ನ ನಂಬಿಕೆಯಾಗಿತ್ತು. ಕಾಂಗ್ರೆಸ್ಸಿನ ಗುರಿ, ಕ್ಷಿಪ್ಪದಲ್ಲೇ 
ಈಡೇರದಿದ್ದರೂ ಸರಕಾರಕ್ಕೂ ಸಕಾಂಗ್ರೆಸ್ಸಿಗೂ ಗೌರವಯುತ ಶಾಂತಿ 
ಏರ್ಪಡುವುದೆಂದು ನಾನು ನಂಬಿದ್ದ. ಆದರೆ, ಕಾಂಗ್ರೆಸ್‌, ನನ್ನ ಮೂಲಕ 
ವೈಸ್‌ರಾಯರೊಡನೆ ನಡೆಸಿದ ಪ್ರಾಮಾಣಿಕ ಸಂಧಾನ ದುರದೃಷ್ಟ ವಶಾತ್‌ 
ತಿರಸ್ಪ್ರತವಾಗಿರುವುದರಿಂದ ಸರಕಾರಕ್ಕೆ ಶಾಂತಿಯ ಅಪೇಕ್ಷೆಯಿಲ್ಲವೆಂಬುದು 
ಸ್ಪಷ್ಟವಾಗುತ್ತದೆ. ರಾಷ್ಟ್ರದ ಅತ್ಯಂತ ದೊಡ್ಡದೂ ಜನಪ್ರಿಯವೂ 
ಆದ ರಾಜಕೀಯ ಸಂಸ್ಥೆ ತನಗೆ ಶರಣು ಬರಬೇಕೆಂದು ಅದರ ಇಚ್ಛೆ. 
ಸದ್ಯದಲ್ಲಿ ಕಾಂಗ್ರೆಸ್‌ ತನ್ನ ಮಾರ್ಗದರ್ಶಕರಲ್ಲಿ ಇಟ್ಟಿ ರುವ ನಂಬಿಕೆ 
ಮುಂದುವರಿಯುವವರೆಗೂ ಇದು ಸಾಧ್ಯವಿಲ್ಲ. 


ಈ ಚಳುವಳಿಯ ಕರ್ತೃವಾದ ನನ್ನಿಂದ ಅತ್ಯ ೦ಂತ ದೊಡ್ಡ ಸ 
ವನ್ನು ನಿರೀಕ್ಷಿಸುವಂತೆ ತ ದೆ. ಆದುದರಿಂದ, ಯಾವುದು ನನಗೆ 
ಅತ್ಯಂತ ಬ್ರ ಯವೋ ಸಮೀಪವೋ, ಯಾವುದನ್ನು ಬೆಳೆಸಲು ಹದಿನೆಂಟು 
. ವರ್ಷಗಳಿಂದ ನಾನೂ ನನ್ನ ಇತರ ಸಹೋದ್ಯೋಗಿಗಳೂ ಅನಂತ ತಾಳ್ಮ 
ಯಿಂದ ಮತ್ತು ಐಚ್ಛರಿಕೆಯಿಂದ ದುಡಿದಿದೇವೋ ಅದನ್ನೇ ತ್ಯಾಗಮಾಡು 
ವುದು ಯುಕ್ತ. ಆಶ್ರಮದ ಪೃತಿಯೊಂದು ಪಶುವೂ ಪ್ರತಿಯೊಂದು 

ವೃಕ್ಷವೂ ತನ್ನ ಇಕಿಹಾ ಸವನ್ನೂ ಮತ್ತು ಪವಿತ್ರ ಸಂಬಂಧವನ್ನೂ 
ಹೊಂದಿದೆ. ಆಶ್ರಮದ ಸಕಲವೂ ಒಂದೇ ಕುಟುಂಬಕ್ಕೆ ಸೇರಿದುವು. 
ಒಂದು ಕಾಲದಲ್ಲಿ 'ಬಂಜರಾಗಿದ್ದ ಭೂಮಿ, ಮಾನವ ಪ್ರಯತ್ನದ ಫಲವಾಗಿ 
ಇಂದು ಒಂದು ಆದರ್ಶ ನಂದನವಾಗಿದೆ. ಆದುದರಿಂದ ಈ ಕುಟುಂಬ 
ವನ್ನು ಪರಿಚೈನ್ನಗೊಳಿಸಿ, ಕಾರ್ಯಚಟುವಟಿಕೆಗಳನ್ನೆಲ್ಲ ನಿಲ್ಲಿಸುವುದು 
ನಮಗೆ ದುಃಖವಿಲ್ಲದೆ ಇಲ್ಲ. ನಾನು ಪ್ರಾರ್ಥನಾಪರನಾಗಿ ಆಶ್ರಮವಾಸಿ 
ಗಳೊಂದಿಗೆ ದೀರ್ಫಕಾಲ ವಿಚಾರ ಮಾಡಿದೇನೆ. ಎಲ್ಲ ಸ್ರೀ, ಪುರುಷರೂ 
ಇಂದು ನಡೆಸುತ್ತಿರುವ ಕಾರ್ಯ ಚಟುವಟಿಕೆಗಳನ್ನು ನಿಲ್ಫಿಸಬೇಕೆಂಬ 
ಸೂಚನೆಗೆ ಸರ್ವಾನುಮತವಿತ್ತಿ ದಾರೆ. 


೨೬ ಗಾಂಧೀ ಗ್ರಂಥಮಾಲಿ 


ಆಶ್ರಮವು ಕಳೆದ ಎರಡು ವರ್ಷಗಳಿಂದ ಭೂಗಂದಾಯವನ್ನು 
ಕೊಡಲು ನಿರಾಕರಿಸಿದೆ. ಇದರ ಪರಿಣಾಮವಾಗಿ, ಸರಕಾರ ಬಹಳ ಬೆಲೆ 
ಬಾಳುವ ವಸ್ತುಗಳನ್ನು ಸ್ವಾಧೀನಪಡಿಸಿಕೊಂಡು ಅವುಗಳ ಮಾರಾಟ 
ಮಾಡಿದೆ. ಈ ಕಾರ್ಯ ವಿಧಾನದ ಬಗೆಗೆ ನನ್ನ ಆಕ್ಷೇಪವಿಲ್ಲ. ಆದರೆ 
ಒಂದು ದೊಡ್ಡ ಸಂಸ್ಥೆ ಯನ್ನು ಇಂಥ ಪರಿಸ್ಥಿತಿಯಲ್ಲಿ ಮುಂದುವರಿಸು 
ವುದು ಯಾರಿಗೂ ಹಿತವಲ್ಲ, ಲಾಭವಲ್ಲ. ಯಾವುದೇ ಸಂದರ್ಭದಲ್ಲಿ 
ವ್ಯಕ್ತಿಯೊಬ್ಬ ಸರಕಾರದೊಂದಿಗೆ ವಿರಸ ಹೊಂದಿದರೆ ಆ ಸರಕಾರ ಜನ 
ಬ್ರಯವೇ ಆಗಿರಲಿ, ವಿದೇಶೀ ಹತೋಟಿಯಲ್ಲೇ ಇರಲಿ ಅದು ಆ ನಾಗರಿಕ 
ವ್ಯಕ್ತಿಯ ಆಸ್ತಿಪಾಸ್ತಿಗಳನ್ನು ಬಲಾತ್ಕಾರವಾಗಿ ವಶಪಡಿಸಿಕೊಳ್ಳುವುದು 
ನ್ಯಾಯವೋ ಅಲ್ಲವೋ ಎಂಬ ಬಗೆಗೆ ಇರುವ ಸಂದೇಹವನ್ನು ನಾನು 
ಪೂರ್ಣವಾಗಿ ಅರಿತಿದೇನೆ. ಆದುದರಿಂದ ಅನಿವಾರ್ಯ ಸ್ಥಿತಿಯನ್ನು 
ನಿರೀಕ್ಷಿಸುವುದು ಸಾಮಾನ್ಯ ವಿವೇಕವೆಂದು ನನಗೆ ಅನಿಸುತ್ತದೆ. 

ಹೀಗೆ ಆಶ್ರಮವನ್ನು ವಿಸರ್ಮಿ ಸುವುದರ ಜೊತೆಗೆ, ಅದಕ್ಕೆ ಸಂಬಂಧಿಸಿದ 
ಎಲ್ಲವನ್ನೂ ಸಾರ್ವಜನಿಕ ಉದ್ದೇಶಗಳಿಗೆ ವಿನಿಯೋಗಿಸಬೇಕೆಂಬುದು 
ನಮ್ಮ ಇಜೈ. ಸರಕಾರವೇ, ಯಾವುದೇ ಕಾರಣಕ್ಕಾಗಿ, ಚರ ಆಸ್ತಿಯನ್ನೆಲ್ಲ 
ಅಥವಾ ಅದರ ಕೆಲವು ಭಾಗವನ್ನೋ ಮತ್ತು ಹಣವನ್ನೋ ತನ್ನ ವಶಕ್ಕೆ 
ತೆಗೆದುಕೊಂಡ ಹೊರತು, ಅವೆಲ್ಲವನ್ನೂ ಸ್ವೀಕರಿಸಿ, ಅವನ್ನು ಮೀಸಲಾದ 
ಸಾರ್ವಜನಿಕ ಉದ್ದೇಶಗಳಿಗೆ ಉಪಯೋಗಿಸಲು ಸಂಕಲ್ಪಮಾಡಿ, ಅದೇ 
ರೀತಿ ಉಪಯೋಗಿಸುವ ಗೆಳೆಯರಿಗೆ ನೀಡಬಯಸುತ್ತೇವೆ. ಖಾದೀ 
ದಾಸ್ತಾನು, ಕರ್ಮಾಲಯ ಮತ್ತು ನೆಯ್ಮೆ ಕುಟೀರ ಇವುಗಳನ್ನು ಅಖಿಲ 
ಭಾರತ ಚರಖಾ ಸಂಘಕ್ಕೆ ನೀಡಲಾಗುವುದು. ಆ ಕಾರ್ಯಗಳು ಈಗಲೂ 
ಆ ಸಂಸ್ಥೆಯ ವತಿಯಿಂದಲೇ ನಡೆಯುತ್ತಿವೆ. ಗೋವುಗಳು ಮತ್ತಿತರ 
ದನಕರುಗಳು ಗೋ-ಸೇವಾ ಸಂಘದ ಪ್ರತಿನಿಧಿಗಳಿಗೆ ಕೊಡಲ್ಪಡುವುವು. 
ಹಾಲಿನ ಕೇಂದ್ರ ಈಗಲೂ ಆ ಸಂಸ್ಥೆಯ ಪರವಾಗಿಯೇ ನಡೆಯುತ್ತಿದೆ. 
ಪುಸ್ತಕ ಭಂಡಾರವು, ಅದರ ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯನ್ನು 
ಹೊತ್ತು ಕೊಳ್ಳುವ ಸಂಸ್ಥೆಗೆ ಕೊಡಲ್ಪಟ್ಟೀತು. ಬೇರೆ ಬೇರೆಯವರಿಗೆ 


ಛು 


ಸೇರಿದ ಹಣ ಮತ್ತು ವಸ್ತುಗಳು ಅವರಿಗೇ ಹಿಂದಕ್ಕೆ ಕೊಡಲ್ಪಡುವುವು 


ಭಾಷಣಗಳು ಮತ್ತು ಹೇಳಿಕೆಗಳು ೨೭ 


ಅಥವಾ ಅವರ ಪರವಾಗಿ ಅವುಗಳ ಹೊಣೆ ತೆಗೆದುಕೊಳ್ಳುವ ಗೆಳೆಯರಿಗೆ 
ಕೊಡಲ್ಪಡುವುವು. 

ಇನ್ನು ಉಳಿಯುವುದು ಭೂಮಿ, ಕಟ್ಟಡಗಳು ಮತ್ತು ಫಸಲು, 
ಸರಕಾರ ಇವುಗಳನ್ನು ಸ್ವಾಧೀನ ಪಡಿಸಿಕೊಂಡು ಇಚ್ಛೆ ಬಂದಂತೆ ಮಾಡಲಿ. 
ಇವುಗಳನ್ನೂ ನಾನು ಗೆಳೆಯರಿಗೇ ಸಂತೋಷದಿಂದ ನೀಡುತ್ತಿದ್ದೆನು. ಆದರೆ 
ಅವರೂ ಭೂಗಂದಾಯ ಬಾಕಿಯನ್ನು ಕೊಡುವ ಬಗೆಗೆ ನಾನು ಸಮ್ಮತಿಸ 
ಲಾರೆ; ಇದರಿಂದ ಸ್ವಾಭಾವಿಕವಾಗಿಯೇ ನನ್ನ ಸಹವರ್ತಿ ಸತ್ಯಾಗ್ರಹಿ 
ಗಳಿಗೂ ನೀಡಲಾರೆ. ನನ್ನ ಇಷ್ಟವಾದರೂ ಇಷ್ಟೆ. ಭೂಮಿ, ಕಟ್ಟಿಡಗಳು, 
ಬೆಲೆ ಬಾಳುವ ವೃಕ್ಷಗಳು ಮತ್ತು ಫಸಲು ಅನೇಕ ಸಂದರ್ಭಗಳಲ್ಲಿ 
ನಿರರ್ಥಕವಾಗಿ ಪಾಳು ಬಿದ್ದಿರುವುದಕ್ಕೆ ಪ್ರತಿಯಾಗಿ ಉಪಯೋಗಕ್ಕೆ 
ಬರುವಂತಾಗಬೇಕು. ಭೂಮಿಯ ಒಂದು ಭಾಗದಲ್ಲಿ ಕೆಲವು ಕಟ್ಟಡಗಳಿವೆ. 
ಅವುಗಳಲ್ಲಿ ಹರಿಜನ ಕುಟುಂಬಗಳು ವಾಸಿಸುತ್ತಿವೆ. ಅವರು ಈವರೆಗೂ 
ಬಾಡಿಗೆ ಏನನ್ನೂ ಕೊಡುತ್ತಿಲ್ಲ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗ 
ವಹಿಸಬೇಕೆಂದು ಅವರಿಗೆ ಕರೆ ನೀಡುವ ಇಚ್ಛೆ ನನಗಿಲ್ಲ. ಇನ್ನು ಮುಂದಕ್ಕೆ 
ಅವರು ಪ್ರತಿ ವರ್ಷ ಒಂದು ರೂಪಾಯಿಯ ಕಂದಾಯವನ್ನು ಆಶ್ರಮದ 
ಧರ್ಮದರ್ಶಿಗಳಿಗೆ ಕೊಡುತ್ತಾ, ಬಾಕಿ ನಿಂತಿರುವ ಸರಕಾರೀ ಕಂದಾಯಕ್ಕೂ 
ಬಾಧ್ಯರಾಗಿರತಕ್ಕದು. 

ಯಾವುದೇ ಕಾರಣದಿಂದ ಸರಕಾರ ಈ ಆಸ್ತಿಯನ್ನು ಸ್ವಾಧೀನಪಡಿಸಿ 
ಕೊಳ್ಳಲು ನಿರಾಕರಿಸಿದರೂ. ಆಶ್ರಮವಾಸಿಗಳು ಆದಷ್ಟೂ ಜಾಗ್ರತೆ 
ಎಂದರೆ, ಜುಲೈ ೩೧ರ ತರುವಾಯ ಅದನ್ನು ತ್ಯಜಿಸಿ ಬಿಡುತ್ತಾರೆ. ಸರಕಾರ, 
ಆ ತಾರೀಖು ಬರುವುದನ್ನು ನಿರೀಕ್ಷಿಸದಿರುವ ಪಕ್ಷದಲ್ಲಿ ಈ ಪತ್ರಕ್ಕೆ 


ಆಜ” 


ಕೊನೆಯ ಪಕ್ಷ, ಇದರಲ್ಲಿ ನಮೂದಿಸಿರುವ ಚಿರ ಆಸ್ತಿಯ ಸಂಬಂಧವಾಗಿ 
ಯೂದರೂ ತನ್ನ ಅಭಿಪ್ರಾಯವನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. 
ಇದರಿಂದ ಅವುಗಳನ್ನು ಸ್ಮಳಾಂತರ ಮಾಡಲೇಬೇಕಾದ ಸಂದರ್ಭ ಬಂದರೆ, 
ಆ ರೀತಿ ಸಕಾಲದಲ್ಲಿ ಮಾಡಲು ನನಗೆ ಸಹಾಯವಾದೀತು.,”ಆ 


೨೮ ಗಾಂಧೀಗ ಗ್ರಂಥಮಾಲೆ 


೯. ಗುಜರಾತಿನ ಜನತೆಗೆ ಮನವಿ. 


“ ಮಂಗಳವಾರ ಬೆಳಗ್ಗೆ, ಜುಲೈ ೩೧ ರಂದು, ದೈವೇಚ್ಛೆ ಯಂತೆ 
ಮೂವತ್ತುಮೂರು ಮಂದಿ ಸಂಗಾ ಇತಿಗಳೊಂದಿಗೆ ನಾನು "ಆಶ ಶ್ರಮವನ್ನು 
ಪರಿತ್ಯಜಿಸಿ ಯಾತ್ರೆ ಹೊರಡುವವನಿದ್ದೇನೆ. ಈ ಸಂಗಾತಿಗಳಲ್ಲಿ ಅನೇಕರು 
ನನಗಿಂತ ಅಶಕ್ಕರಾಗಿದ್ದಾರೆ; ಏಕೆಂದರೆ, ನನ್ನೊಂದಿಗೆ ಗಂಡಸರ ಸಂಖ್ಯೆ 
ಯಷ್ಟೇ ಹೆಂಗಸರೂ ಇದ್ದಾರೆ. ಅವರ ತ್ಯಾಗೇಜೈಯನ್ನು ನಾನು ತಡೆಯ 
ಲಾರದವನಾಗಿದೇನೆ. ನಮ್ಮೆಲ್ಲರ ಪ್ರತಿಜ್ಞೆಯನ್ನು ನೆರೆವೇರಿಸಲು ನೆರವನ್ನು 
ನೀಡಲೆಂದು ಭಗವಂತನನ್ನು ಪ್ರಾ ರ್ಥಸುತ್ತೆ ವೆ. 


“ ನಮ್ಮ ಸದ್ಯದ ಗುರಿರಾಸ್‌*. ಅದನ್ನು ತಲುಪಲು ನಮಗೆ ಅವ 
ಕಾಶವಾದರೆ, ಎ ಯಾತ್ರೆಯನ್ನು ಮುಂದುವರಿಸುತ್ತ ವೆ. ಆದರೆ, 
ಯಾತ್ರೆ ಮುಂದುವರಿಯುತ್ತ “ಹೋದಂತೆ ನಮ್ಮೆಲ್ಲರ ಬಂಧನವಾಗುವುದೇ 
ಹೆಚ್ಚು ಸಂಭವ. ಹಾಗೇನಾದರೂ ನಾವು ಬಂಧಿತರಾಗದಿದ್ದರೆ. ನಿರ್ಭ 
ಯತ ಸಂದೇಶವನ್ನು ಪ್ರತಿಯೊಂದು ಹಳ್ಳಿಯ ಕುಟುಂಬಕ್ಕೂ 
ಸಾರುವುದು ನಮ್ಮ ಯೋಜನೆ. 


“ ನಾವು ಭೇಟ ಕೊಡುವ ಹಳ್ಳಿಗಳಲ್ಲಿ ಜನ ಏನನ್ನು ಮಾಡಬೇಕೆಂಬು 
ದನ್ನು ಸಂಗ್ರಹವಾಗಿ ವಿವರಿಸುತ್ತೇನೆ. ನಮ್ಮಳ್ಲ ಒಂದು ದುಗ್ಗಾಣಿಯೂ 
ಇರುವುದಿಲ್ಲ. ಬಡ ಗ್ರಾಮಸ್ಥರು ನಮಗೆ ನೀಡುವಂಥದನ್ನು ಅತ್ಯಂತ 
ಹರ್ಷದಿಂದಲೂ ಕೃತಜ್ಞ 'ತೆಯಿಂದಲೂ ನಾವು ಸ್ವೀಕರಿಸುತ್ತೇವೆ. ತ 
ಆನಂದದಿಂದ ನೀಡುವ ಅತ್ಯಂತ ಸ ಸಾಮಾನ್ಯ ಆಹಾರವೂ ನಮಗೆ ಮೃಷ್ಟಾನ್ನ 
ವಿದ್ಧಂತೆ. ಈಗ ಮಳೆಗಾಲವಾದುದರಿಂದ, ಕೇವಲ ಮೇಲ್ಭಾವಣಿಯುಳ್ಳ, 
ಗುಡಿಸಿಲಿನ ಆಶ್ರಯಕ್ಕೇ ನಾವು ಸೃತಜ ರಾಗಿದ್ದು, ಹಂತಹಂತವಾಗಿ 
ಯಾತ್ರೆಯನ್ನು ಮುಂದುವರಿಸುತ್ತೇವೆ. ನಮ್ಮಳ್ಳ ಅನೇಕರು ಶಕ್ತರಲ್ಲ 
ದಿರುವುದರಿಂದ ನಮ್ಮ ಕಾರ್ಯಕ್ರಮ ಬಹಳ ಶಕಟ್ಟುನಿಟ್ಭಾದುದಾಗಿರು 
ವುದಿಲ್ಲ. ನಮ್ಮ ಪಾದಗಳು ಸೋತೆಡೆ ನಾವು ತಂಗುತ್ತೇವೆ. ಆದರೆ 


* ಒಂದು ಸ್ಥಳ, 


ಸತುತ ಮತ್ತು PPE ೨೯ 


ಯಾವುದೇ ಸ್ಥಳದಲ್ಲಿ ಒಂದು ರಾಶ್ರಿಗಿಂತ ಹೆಚ್ಚು ತಂಗಲು ನಾವು ಇಚ್ಛಿಸು 
ವುದಿಲ್ಲ. 

“ ಮಂಗಳವಾರಕ್ಕೆ ಪೂರ್ವಭಾವಿಯಾಗಿಯೇ ಸರಕಾರ ನನ್ನನ್ನು 
ಬಂಧನ ಮಾಡುವ ಸಂಭವವೂ ಉಂಟು. ಆ ಸಂದರ್ಭದಲ್ಲಿಯೂ ಯಾತ್ರೆ 
ಮುಂದುವರಿಯುವುದು. ಒಬ್ಬನೇ ಯಾತ್ರಿಕ ಸ್ವತಂತ್ರನಾಗಿರುವವರೆಗೂ 
ಅದು ಮುಂದುವರಿಯುತ್ತದೆ. ನಮ್ಮ ತ್ಯಾಗಭಾವ ಪರಿಶುದ್ಧವಾದು 
ದಾಗಿದ್ದರೆ. ಕೋಟಿ ಕೋಟ ಮಂದಿ ಹಾತೊರೆಯುತ್ತಿರುವ ಸ್ವರಾಜ್ಯವನ್ನು 
ಪಡೆಯಲು ಆವಶ್ಯಕವಾದ ಅಹಿಂಸಾ ಶಕ್ತಿಯನ್ನು ಅದು ಉತ್ತನ್ನ 
ಮಾಡೀತು." " 

[ಆಗಸ್ಟ್ಸ್‌ ೧ ರಂದು ಗಾಂಧೀಜೀ, ಕಸ್ತೂರ ಬಾ, ಮಹಾದೇವ 


ದೇಸಾಯಿ, ಮತ್ತಿತರ ಮೂವತ್ತು ಮಂದಿ ಆಶ್ರಮವಾಸಿಗಳ ಬಂಧನ 
ವಾಯಿತು. ಅವರನ್ನೆಲ್ಲ ಸಾಬರಮತಿ ಸೆರೆಮನೆಗೆ ಒಯ್ಯಲಾಯಿತು.] 


೧೦- ಹರಿಜನ ಪ್ರವಾಸದಲ್ಲಿ ನಾಗಪುರದಲ್ಲಿ ಗಾಂಧೀಜೀ 
ಮಾಡಿದ ಭಾಷಣ 


[೧೯೩೩ರ ನವೆಂಬರ್‌ ೮ನೆಯ ತಾರೀಖು, ೩೦,೦೦೦ ಜನರನ್ನುದ್ದೇಶಿಸಿ 
ಭಾಷಣ ಮಾಡಿದರು, ಗಾಂಧೀಜೀ. ಇಷ್ಟು ಅಪಾರ ಸಂಖ್ಯೆಯಲ್ಲಿ ನಾಗಪುರ 
ದಲ್ಲಿ ಹಿಂದೆ ಎಂದೂ ಜನರು ನೆರೆದಿರಲಿಲ್ಲ. ಗಂಡಸರು, ಹೆಂಗಸರು ನೆರೆದಿದ್ದ 
ಈ ಜನಸ್ತೋಮವನ್ನು ಕಂಡು ಅವರಿಗೆ ಬಹಳ ಸಂತೋಷವಾಯಿತು. ಮನ 
ಬಿಚಿ ಹೀಗೆಂದು ನುಡಿದರು :] 


“ ನನ್ನ ದೃಷ್ಠಿಯಲ್ಲಿ ಈ ಹರಿಜನ ಕಾರ್ಯ ಮುಖ್ಯವಾಗಿ ಧಾರ್ಮಿಕ 
ವಾದದ್ದು. ಇದರಿಂದ ಇತರ ಪರಿಣಾಮಗಳಾಗುವುದೇನೋ ನಿಜ. ಧಾರ್ಮಿಕ 
ಕಾರ್ಯ ಯಾವುದೇ ಆಗಲಿ, ಜೀವನದ ಅನೇಕ ಕ್ಷೇತ್ರಗಳ ಮೇಲೆ ಅದರ 
ಪ್ರಭಾವ ಉಂಟಾಗುವುದು. ಒಂದು ಆಂದೋಲನ ಧಾರ್ಮಿಕವೆಂದು 
ಗುರುತಿಸುವುದಕ್ಕೆ ಇದೊಂದು ಒರೆಗಲ್ಲು. ಈ ಆಂದೋಲನವನ್ನು ನಾನು 
ಥ್ರ ೂಂಡಿರುವುದು ಯಾವ ಧರ್ಮಕ್ಕೂ, ಯಾವ ಕೋಮಿಗೂ ವಿರುದ್ಧ 


೩೦ ಗಾಂಧೀ ಗ್ರಂಥಮಾಲೆ 


ವಾಗಿ ಅಲ್ಲವೆಂದು ನಾನು ಬಹಳ ನಮ್ಪತೆಯಿಂದಲೂ, ಆದರೆ ಪೂರ್ಣ 
ವಿಶ್ವಾಸದಿಂದಲೂ ಹೇಳಬಯಸುತ್ತೇನೆ. ಈ ಐವತ್ತು ವರ್ಷಗಳಲ್ಲಿ ನಾನು 
ಮಾಡಿರುವ ಯಾವ ಕಾರ್ಯವೇ ಆಗಲಿ ಒಬ್ಬ ವ್ಯಕ್ತಿಯ ಅಥವಾ 
ಕೋಮಿನ ವಿರುದ್ಧ ನಡೆಯಿತೆಂದು ಸಿದ್ಧಪಡಿಸಲು ಸಾಧ್ಯವಿಲ್ಲ. ಯಾರನ್ನೂ 
ನನ್ನ ಶತ್ರುವೆಂದು ನಾನು ಎಣಿಸುವುದಿಲ್ಲ. ಹಾಗೆ ಎಣಿಸಬಾರದೆಂಬುದೇ 
ನನ್ನ ಶ್ರದ್ಧೆ ಯಾಗಿದೆ. ಯಾವ ಜೀವಂತ ವಸ್ತುವಿಗೂ ನಾನು ಕೆಡುಕನ್ನು 
ತೋರಲಾರೆ. ಹಿಂದೂ ಜನರ ಅಂತಃಕರಣದಿಂದ ಈ ಅಸ್ಪಶ್ಯತೆಯ ಭಾವನೆ 
ಯೆಂಬ ಮಾಲಿನ್ಯ ಪೂರ್ತಿಯಾಗಿ ತೊಡೆದು ಹಾಕಿದ ಪಕ್ಷಕ್ಕೆ, ಇದರಿಂದ 
ಭಾರತದಲ್ಲಿ ವಾಸಿಸುವ ಎಲ್ಲ ಕೋಮುಗಳ ಮೇಲೂ, ಅಷ್ಟೇ ಅಲ್ಲ, ಇಡಿಯ 
ಜಗತ್ತಿನ ಮೇಲೂ ಉತ್ತಮ ಪ್ರಭಾವ ಬೀರಿದಂತಾಗುವುದೆಂದು ನನ್ನ 
ದೃಢವಾದ ನಂಬಿಕೆ, ಈ ನಂಬಿಕೆ ನನ್ನಲ್ಲಿ ದಿನೇದಿನೇ ಬಲಗೊಳ್ಳು ತ್ತಲಿದೆ. 
ಕೋಟ್ಯಂತರ ಮಾನವರ ವಿಷಯದಲ್ಲಿ ಅಸ್ಪಶ್ಯತಾ ಭಾವನೆಯನ್ನು ನಾನು 
ದೂರಮಾಡಿದೆನಾದರೆ ಇತರ ಮಾನವಕೋಟಯ ವಿಚಾರದಲ್ಲಿ ಈ ಭಾವನೆ 
ಯನ್ನು ತಾಳುವುದು ಸಾಧ್ಯವಿಲ್ಲ. ಹಿಂದೂ ಸಮಾಜದ ಹೃದಯದಿಂದ 
ಮೇಲು ಕೀಳೆಂಬ ಈ ಭಾವನೆಯನ್ನು ತೊಡದುಹಾಕಿದ್ದೇ ಆದರೆ ಹಿಂದೂ . 
ಸಮಾಜದ ಎಲ್ಲ ಕೋಮುಗಳಲ್ಲಿಯೂ ಈಗ ಕಂಡುಬರುವ ಪರಸ್ಪರ 
ಮಾತ್ಸರ್ಯವೂ ಮತ್ತು ಅವಿಶ್ವಾಸಗಳೂ ದೂರವಾಗುವುವು. ಈ ಕಾರಣ 
ದಿಂದಲೇ ಈ ಉದ್ಯಮಕ್ಕಾಗಿ ನನ್ನ ಜೀವವನ್ನೇ ನಾನು ಪಣವಾಗಿ ಮಾಡಿ 
ದ್ವೇನೆ, ಅಸ್ಪಶ್ಯತೆಯ ವಿರುದ್ಧ ವಾಗಿ ನಾನು ಹೂಡಿರುವ ಈ ಸಮರದಲ್ಲಿ, 
ಹಿಂದೂ ಸಮಾಜದ ಸ್ಪೃಶ್ಯ ಮತ್ತು ಅಸ್ಪಶ್ಯರ ಐಕ್ಯತೆಗೆ ಮಾತ್ರವಲ್ಲ-- 
ಹಿಂದೂ ಮುಸ್ಲಿಮ್‌, ಕೈಸ್ತ ಮತ್ತಿತರ ಕೋಮುಗಳ ಐಕ್ಯತೆಗಾಗಿ ನಾನು 
ಹೋರಾಡುತ್ತಿ ದ್ಹೇನೆ. ಹಿಂದೂಗಳ ಸಂಖ್ಯಾಬಲ ಹೆಚ್ಚಿಸುವುದರಲ್ಲಿ ನಾನು 
ಆಸಕ್ತ ನಾಗಿದ್ದೇನೆಂದು ನೀವು ಒಂದು ಕ್ಷಣಕ್ಕೂ ಭಾವಿಸಬೇಡಿ. ನನಗೆ 
ಗುಣವೇ ಮುಖ್ಯ, ಸಂಖ್ಯಾ ಪ್ರಮಾಣವಲ್ಲ. ಒಂದು ಲಕ್ಷ ಖೋಟಾ ನಾಣ್ಯ 
ಗಳನ್ನು ನಾನು ಸಂಗ್ರಹಿಸಿದರೆ ಅದು ಕೇವಲ ನಿರರ್ಥಕವಾದ ಹೊರೆ, 
ಒಂದು ಸಾಚಾ ನಾಣ್ಯ ಅದೆಲ್ಲಕ್ಕಿಂತಲೂ ಬೆಲೆಯುಳ್ಳದ್ದು, ಒಂದು ಧರ್ಮದ . 
ಅನುಯಾಯಿಗಳಲ್ಲಿ, ತಾವು ಹೇಳುವುದೊಂದು, ತಮ್ಮ ಜೀವನದ ಆಚ 


ಭಾಷಣಗಳು ಮತ್ತು ಹೇಳಿಕೆಗಳು ೩೧ 


ರಣೆ ಬೇರೊಂದು ಆದ ಪಕ್ಷಕ್ಕೆ, ಅಂತಹ ಅನುಯಾಯಿಗಳ ಸಂಖ್ಯೆ ಎಷ್ಟೇ 
ಇದ್ದರೂ ಆ ಧರ್ಮವನ್ನು ಅವರು ಊರ್ಜಿತಗೊಳಿಸಲಾರರು. ಹಿಂದೂ 
ಧರ್ಮಕ್ಕೆ ಸೇರಿದವರು ಈ ಅಸ್ಪಶ್ಯತೆಯ ದೋಷಕ್ಕೆ ಅವಕಾಶ ಕೊಡು 
ವವರೆಗೂ, ಅವರ ಸಂಖ್ಯೆ ಕೋಟಿಗಟ್ಟಿಲೆ ಇದ್ದಾಗ್ಯೂ, ಈ ದೊಡ್ಡ ಹಿಂದೂ 
ಧರ್ಮ ನಾಶಕ್ಕೆ ಗುರಿಯಾಗುವುದು. ಅಸ್ಪಶ್ಯರು ಕೋಟಿಗಟ್ಟಿಲೆಯಲ್ಲಿರು 
ವುದು ಇದಕ್ಕೆ ಕಾರಣವಲ್ಲ. ಅಸ್ಪಶ್ಯರ ಸಂಖ್ಯೆ ಸ್ವಲ್ಪವೇ ಇದ್ದರೂ ಈ 
ವಿಪತ್ತು ಒದಗುವುದು. ಆರ್ಸ್ನಿಕ್‌ ಎಂಬ ತೀವ್ರವಾದ ವಿಷವನ್ನು 
ಹಾಲಿನಲ್ಲಿ ಜಿರೆಸಿದರೆ--ಆ ಹಾಲು ಸ್ವಲ್ಪವೇ ಇರಲಿ ಹೆಚ್ಚೇ ಇರಲಿ-ಅದೆಲ್ಲ 
ವನ್ನೂ ಚೆಲ್ಲಬೇಕಾಗುವುದು. ನಾವೆಲ್ಲರೂ ಒಬ್ಬನೇ ಆದ ಭಗವಂತನ 
ಮಕ್ಕಳೆಂದು ನಂಬುವುದಾದರೆ, ಆ ಭಗವಂತನು ಸತ್ಯ ಮತ್ತು ನ್ಯಾಯದ 
ಸ್ವರೂಪನಾದರೆ, ಅವನ ಮಕ್ಕಳಾದ ನಮ್ಮಲ್ಲಿ ಅಸ್ಪಶ್ಯತೆಗೆ ಅವಕಾಶ 
ಹೇಗೆ ಇದ್ದೀತು? ಸತ್ಯ ಮತ್ತು ನ್ಯಾಯಗಳ ಸ್ವರೂಪಿಯಾದ ಭಗವಂತನು 
ತನ್ನ ಮಕ್ಕಳಲ್ಲ ಮೇಲು ಕೀಳೆಂಬ ವ್ಯತ್ಯಾಸಗಳನ್ನು ಸೃಷ್ಟಿಸುವುದು 
ಸಾಧ್ಯವಿಲ್ಲ. ಆದ್ದರಿಂದ ಜಾತಿಮತಗಳೆಂಬ ಭೇದವಿಲ್ಲದೆ ನೀವೆಲ್ಲರೂ ಈ 
ಉದ್ಯಮದಲ್ಲಿ ನೆರವಾಗಬೇಕೆಂದೂ, ನೀವು ಇದರ ಯಶಸ್ಸಿಗೆ ಪ್ರಾರ್ಥಿಸ 
ಬೇಕೆಂದೂ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಹೀಗೆ ಮಾಡಿದರೆ ನಾವು 
ಶಾಂತಿ ಸಾಹಾರ್ದಗಳಿಂದ ಬಾಳಬಹುದು. 

ಭಿನ್ನ ಭಿನ್ನ ಧರ್ಮಾವಲಂಬಿಗಳಲ್ಲ ಸೌಹಾರ್ದವಿರಬೇಕೆಂದು ನಾನು 
ಬಯಸುವುದಾದರೆ, ಸನಾತನಿಗಳೆಂದು ಅನಿಸಿಕೊಳ್ಳು ವವರಲ್ಲಿ ಮತ್ತು 
ಸುಧಾರಕರ ಮಧ್ಯೆ ವೈಮನಸ್ಯವಿರಬೇಕೆಂದು ನಾನು ಬಯಸಲು ಸಾಧ್ಯವಿಲ್ಲ. 
ಸನಾತನಿಗಳ ವಿಷಯದಲ್ಲಿ ನನಗೆ ಯಾವ ವಿಧವಾದ ದುರ್ಭಾವನೆಯಿರಲೂ 
ಸಾಧ್ಯವಿಲ್ಲ. ಅವರು ತಮ್ಮ ವಿಷಯದಳ್ಳಿ ಸುಧಾರಕರು ಯಾವ ಸಹಿಷ್ಣುತೆ 
ಯನ್ನು ತಾಳಬೇಕೆಂದು ಬಯಸುವರೋ ಅದೇ ಸಹಿಷ್ಣುತೆಯನ್ನು 
ಸುಧಾರಕರ ವಿಷಯದಲ್ಲಿ ಅವರೂ ತಾಳಬೇಕೆಂದು ನಾನು ಕೇಳಿಕೊಳ್ಳು 
ತ್ತೇನೆ... ಇತರ ಮತೀಯರ ಧರ್ಮನುಷ್ಕಾನದ ವಿಷಯದಲ್ಲಿ ಅವರು 
ಸಹಿಷ್ಣು ತೆಯನ್ನು ತಾಳಿದ ಮೇಲೆ ಸುಧಾರಕರ ಸಿದ್ಧಾಂತ--ಆಚರಣೆಗಳ 
ಬಗೆಗೂ ಏಕೆ ತಾಳಬಾರದು? ಅಸ್ಪೃಶ್ಯತೆ ಹಿಂದೂ ಧರ್ಮದ ಮುಖ್ಯಾಂಶ 


೩೨ ಗಾಂಧೀ ಗ್ರಂಥಮಾಲೆ 


ಗಳಲ್ಲೊಂದೆಂಬ ನಂಬಿಕೆ ಸನಾತನಿಗಳಿಗಿರುವವರೆಗೂ ಈ ಉದ್ಯಮದಲ್ಲಿ 
ಅವರ ಸಹಕಾರ ಅಪೇಕ್ಷಿಸತಕಧಲ್ಲ. ನಾನೂ ಮತ್ತು ಇತರ ಸುಧಾರಕರೂ 
ಅಸ್ಪೃಶ್ಯತೆ ಒಂದು ಕಳಂಕವೆಂದು ದೃಢವಾಗಿ ನಂಬಿದ್ದೇವೆ. ಅದು 
ಕಳಂಕವೇ ಆದರೆ, ಸುಧಾರಕರೂ ಸಹ ತಾಳ್ಮೆಯಿಂದಲೂ ಸೌಜನ್ಯ 
ದಿಂದಲೂ ತಮ್ಮ ಕಾರ್ಯವನ್ನು ಮಾಡುತ್ತ ಹೋದರೆ ಸನಾತನಿಗಳ 
ಹೃದಯವು ಕರಗುವುದು. ಈ ಮಹಾ ಉದ್ಯ ಮದಲ್ಲಿ ಬಲಾತ್ಕಾರಕ್ಕಾಗಲಿ, 
ಹಿಂಸೆಗಾಗಲಿ ಸ್ಥಾಸಿವಿಲ್ಲ. ನಮ್ಮ ಹಿಂದೂ ಧರ್ಮದ ಶಾಸ್ತ್ರಗಳನ್ನು ನಾನು 
ಶ್ರದ್ಧೆ ಯಿಂದ ನನ್ನ ಶಕ್ತಿಗೆ ಸಾಧ್ಯವಾದಷ್ಟು ಅಧ್ಯಯನ ಮಾಡಿದ್ದೇನೆ; 
ವಿದ್ಯಾಂಸರೊಂದಿಗೆ ವಿಚಾರ ಮಾಡಿದ್ದೇನೆ. ಎಲ್ಲಕ್ಕೂ ಹೆಚ್ಚಾಗಿ ಶ್ರದ್ಧಾ 
ಪೂರ್ವಕವಾಗಿ ನನ್ನಲಿ ರೂಪುಗೊಂಡಿರುವ ನಂಬಿಕೆಯನ್ನು ಸನಾತನಿಗಳ 
ಮುಂದಿಡುತ್ತೇನೆ. ಇದರಿಂದ ನಿಜವಾಗಿಯೂ ಆಂತರಿಕ ಕಲಹಗಳು 
ಉದ್ಭವಿಸಲು ಕಾರಣವೇ ಇಲ್ಲ! ಈ ಉದ್ಯಮವನ್ನು ವಿರೋಧಿಸುವ 
ಅನೇಕರು ಇದರ ಇಂಗಿತವನ್ನು ಅರಿಯಲು ಶ್ರಮವಹಿಸಲಿಲ್ಲವೆಂಬುದನ್ನು 
ನಾನು ಗಮನಿಸಿದ್ದೇನೆ. ಈಗ ನಾನು ಕೈಗೊಂಡಿರುವ ಪ್ರವಾಸದ ಉದ್ದೇಶ, 
ಸುಧಾರಕರ ನಿಲುವು ಏನೆಂಬುದನ್ನು ಜನರ ಮುಂದೆ ಸ್ಪಷ್ಟವಾಗಿ 
ನಿರೂಪಿಸುವುದೇ. ಅಸ್ಪ ಶ್ಯ ಸೇವಾ ಸಂಘದ ಉದ್ದೇಶವನ್ನೂ, ಚಟುವಟಿಕೆ 
ಗಳನ್ನೂ ಜನರು ತಿಳಿದುಕೊಂಡು, ಈಗಿರುವ ವಿರೋಧ ಕ್ರಮೇಣ 
ಮಾಯವಾಗುವುದೆಂಬುದೇ ನನ್ನ ವಿಶ್ವಾಸವಾಗಿದೆ. ಅವರ ಸಂಶಯ 
ಗಳನ್ನು ದೂರಮಾಡಲು ನಾವು ಇಚ್ಛಿಸುತ್ತೇವೆ. ಅವರ ನಂಬಿಕೆಗಳಿಗೆ 
ವಿರುದ್ಧವಾಗಿ ಅವರು ನಡೆಯಬೇಕೆಂದು ನಾವು ಒತ್ತಾ ಯಪಡಿಸಲಿಚ್ಛಿಸು 
ವುದಿಲ್ಲ. ಬಹಳ ಸೌಜನ್ಯ ದಿಂದಲೂ, ಅವರ ಬುದ್ಧಿ ಮತ್ತು ವಿಜಾರಪರತೆಗೂ 
ಅವರ ಹೃದಯಕ್ಕೂ ಮೆಚ್ಚುವ ರೀತಿಯಲ್ಲಿ ನಮ್ಮ ಕಾರ್ಯ ಮಾಡುವುದ 
ರಿಂದಲೂ ಈ ಸುಧಾರಣೆಯ ಕಡೆ ಅವರ ಮನಸ್ಸನ್ನು ಒಲಿಸಲು ನಾವು 
ಪ್ರಯತ್ನಿಸುತ್ತೇವೆ. ಇತರರ ಮೇಲೆ ಕ್ಲೇಶಗಳನ್ನು ಹೇರುವುದರಿಂದ 
ಪ್ರೇಮ ತನ್ನ ಸ್ವರೂಪವನ್ನು ಅಭಿವ್ಯಕ್ತ ಮಾಡಲಾರದು. ಪ್ರೇಮದ 
ಮಾರ್ಗ ಆತ್ಮದಂಡನೆ, ಆತ್ಮಶುದ್ಧೀಕರಣ, ಸುಧಾರಕರು ತಮ್ಮ ನಿತ್ಯ 
ಜೀವನದಲ್ಲಿ ಹೆಚ್ಚುಹೆಚ್ಚಾಗಿ ತ್ಯಾಗ, ಪರಿಶುದ್ಧತೆ, ಕಷ್ಟಸಹಿಷ್ಣುತೆ-- 


ಭಾಷಣಗಳು ಮತ್ತು ಹೇಳಿಕೆಗಳು ೩೩ 


ಪು ಗುಣಗಳುಳ್ಳ ವರಾದರೆ, ಅಸ್ಪ ಶೈತೆ ಹಿಂದೂ ಧರ್ಮದ ಒಂದು ವಿವಾದ 
ಅಂಶವೆಂದು ನಂಬಿ ಅದರಲ್ಲಿ ಪೂರ್ಣ ವಿಶ್ವಾಸವನ್ನಿಟ್ಟಿ ರುವ ಸನಾತನಿಗಳ 
ಹೃದಯವನ್ನು ಖಂಡಿತವಾಗಿ ಕರಗಿಸಬಲ್ಲರು. 

ಅಸ್ಪೃಶ್ಯರು ತಮ್ಮಲ್ಲಿರುವ ದೋಷಗಳ ಪ್ರಯುಕ್ತ ಹೀಗಾಗಿರುವು 
ದೆಂದು ಹೇಳುತ್ತಾರೆ. ಆದರೆ ಸ್ಪೃಶ್ಯರು ಉತ್ತಮರಾಗಿರುವರೆ ? ಅವರು 
ಪಾಪರಹಿತರೆ? ಅಸ್ಪೃಶ್ಯತೆಯನ್ನು ಸಮರ್ಥನೆ ಮಾಡುವ ಕೆಲ ಜನರು 
ಅಸ್ಪೃಶ್ಯರು ಯಾವಾಗಲೂ ಅಸ್ಪ ಶ್ಯರಾಗಿಯೇ ಉಳಿಯುವರೆಂದೂ ಅವರ 
ನಡತೆ ಎಷ್ಟೇ ಶುದ್ಧ ವಾದರೂ, ಅವರಲ್ಲಿ ಜನ್ಮತಃ ಬಂದಿರುವ ದೋಷ 
ನಿವಾರಣೆಯಾಗಲಾರದೆಂದೂ ಸಹ ವಾದ ಹುಡುಕುತ್ತಾರೆ. ಅವರು 
ಎಂದಿಗೂ ಸಮಾಜದಿಂದ ಭ್ರಷ್ಟ ರಾಗಿಯೇ ಉಳಿಯಬೇಕೆಂಬುದೇ ಇವರ 
ವಾದ.ಆದರೆ ನಿಜಾಂಶವೇನೆಂದರೆ ಅಸ್ಪ) ಶ್ಯರಲ್ಲಿ ನಾವು ಕಾಣುವ ದೋಷ 
ಗಳೂ ನ್ಯೂನತೆಗಳೂ, ನಮ್ಮ ನ್ಯೂನತೆಗಳ ಹಾಗೂ ಪಾಪಗಳ ಪ್ರತಿಬಿಂಬ. 
ನಾವು ಈ ಅಸಹಾಯರ ಮೇಲೆ ಎಸಗಿರುವ ದೌರ್ಜನ್ಯದ ನೇರವಾದ ಫಲ 
ವಿದು. ಅಸ್ಪೃಶ್ಯತೆಯನ್ನು ಬುಡ ಸಮೇತ ನಿರ್ಮೂಲ ಮಾಡುವುದು, 
ನಮ್ಮ ಜೀವನವನ್ನು ಹೆಚ್ಚುಹೆಚ್ಚಾಗಿ ಪರಿಶುದ್ಧ ಮಾಡುವುದು ಇವೇ ಈ 
ಅಸ್ಪಶ್ಯರ ಉದ್ಧಾರಕ್ಕೆ ನಿಜವಾದ ಮಾರ್ಗ. ಆದ್ದರಿಂದ ಈ ಉದ್ಯಮಕ್ಕೆ 
ದ್ರವ್ಯ ಸಹಾಯಕ್ಕಿಂತಲೂ ಶುದ್ಧವಾದ ನಡತೆ ಆವಶ್ಯಕ. ಈ ದೋಷ 
ವನ್ನು ದೂರಮಾಡಿ ನಮ್ಮ ಆತ್ಮಶುದ್ಧಿ ಯನ್ನು ಸಾಧಿಸಿಕೊಳ್ಳು ವೆವೆಂಬ 
ದೃಢ ಸಂಕಲ್ಪಕ್ಕೆ ಈ ಧನ ಸಹಾಯ ಒಂದು ಸಂಕೇತವಾಗಿರಬೇಕು. 

ಸಹ ಭೋಜನವೂ ಈ ಸುಧಾರಣೆಯ ಒಂದು ಅಂಗವೆಹೇಗೆ? 
ಎಂಬ ಪ್ರಶ್ನೆಯನ್ನು ಆಗಾಗ್ಗ ಕೇಳುತ್ತಾರೆ. ನನ್ನ ವೈಯಕ್ತಿಕ ಅಭಿ 
ಪ್ರಾಯವೇನೆಂಬುದನ್ನು ಎಲ್ಲರೂ ಬಲ್ಲರು. ನನ್ನ ಎಳೆಯ ವಯಸ್ಸಿ 
ನಿಂದಲೂ ನಾನು ಎಲ್ಲರೊಂದಿಗೂ ಸಹ ಭೋಜನ ಮಾಡಿದ್ದೇನೆ. ಆದರೆ 
ಶುಚಿತ್ವ ನಿಯಮಗಳ ಪಾಲನೆಯಾಗಬೇಕು. ಅಷ್ಟೇ ನಾನು ಬಯಸಿದ್ದು. 
ಈ ಪ್ರಸ್ತುತ ಉದ್ಯಮದಲ್ಲಿ ಸಹ ಭೋಜನದ ಮಾತಿಲ್ಲ. ಸಹ ಭೋಜ 
ನಾದಿ ವಿಷಯಗಳನ್ನು ತಮ್ಮ ಮಟ್ಟಿಗೆ ವ್ಯಕ್ತಿಗಳೇ ನಿರ್ಧರಿಸಿಕೊಳ್ಳಬೇಕು. 
ಅಸ್ಪೃಶ್ಯ ಸೇವಾಸಂಘ ಕೈಗೊಂಡಿರುವ ಉದ್ಯಮ ಎಲ್ಲ ಬಗೆಯ ಅಸ್ಪ ಶ್ಯ 
ತಿ 


೩೪ ಗಾಂಧೀ ಗ್ರಂಥಮಾಲೆ 


ತೆಯ ನಿವಾರಣೆ--ಅಷ್ಟೇ--ಕೇವಲ ಅಸ್ಪಶ್ಯರಿಗೆ ಅನ್ವಯಿಸುವಂತಹ 
ವಿಶಿಷ್ಟವಾದ ಅಂಶಗಳ ನಿವಾರಣೆ. ಇತರ ಹಿಂದೂಗಳಿಗಿರುವ ಸಾರ್ವ 
ಜನಿಕ ಹಕ್ಕುಬಾಧ್ಯತೆಗಳಿಗೂ ಅನುಕೂಲಗಳಿಗೂ ಅವರೂ ಬಾಧ್ಯರಾಗ 
ಬೇಕು, ಅಂದರೆ ಭಾವಿಗಳು, ಶಾಲೆಗಳು, ರಸ್ತೆಗಳು, ದೇವಸ್ಥಾನಗಳು 
ಮುಂತಾದ ಸಾರ್ವಜನಿಕ ಸಂಸ್ಥೆ ಗಳಿಗೆ ಅವರಿಗೂ ಪ್ರವೇಶ ದೊರೆಯಬೇಕು. 

ಅಸ್ಪೃಶ್ಯತಾ ನಿವಾರಣಾ ಮಸೂದೆಗಳ ಬಗೆಗೆ ಬಂದಿರುವ ಆಕ್ಷೇಪಣೆ 
ಗಳ ವಿಚಾರದಲ್ಲಿ ಒಂದು ಮಾತು. ಧಾರ್ಮಿಕ ವಿಷಯಗಳಲ್ಲ ಸರಕಾರದ 
ಹಸ್ತಕ್ಷೇಪವಾಗುತ್ತಿ ದೆಯೆಂದು ಸನಾತನಿಗಳ ವಾದ. ಹಸ್ತ ಕ್ಷೇಪವೆಂದರೆ 
ಅಕ್ರಮವಾದ ರೀತಿಯ ವರ್ತನೆ ಎಂಬುದು ಅವರ ಅರ್ಥವೆಂದು ನಾನು 
ಭಾವಿಸುತ್ತೇನೆ. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಕಾನೂನಿನ ಮೂಲಕ 
ಸರಕಾರ ಪ್ರವೇಶಮಾಡಬೇಕೆಂದು ಕೋರಲಾಗಿದೆ. ಇದು ಅನಿವಾರ್ಯ ವೆಂದೂ 
ಭಾವಿಸಲಾಗಿದೆ. ಇದಕ್ಕೆ ನಿದರ್ಶನಗಳನ್ನು ನಾನು ಕೊಡಬಲ್ಲೆ. ಹೊರಗಿನ 
ಒತ್ತಾಯದಿಂದ ಮುಕ್ತವಾಗಿರುವುದನ್ನು ಆಶಿಸಲಾಗಿದೆ. ಧಾರ್ಮಿಕ ವಿಷಯ 
ಗಳಲ್ಲಿ ಒತ್ತಾ ಯವಿರಬಾರದೆಂದು ಸನಾತನಿಗಳಿಗಿಂತಲೂ ನಾನು ಹೆಚ್ಚಾಗಿ 
' ಅಪೇಕ್ಷಿಸುವವನು. ಈ ಮಸೂದೆಗಳಾದರೊ ಯಾರ ಒತ್ತಾಯವನ್ನಾಗಲಿ 
ಅನುಚಿತವಾದ ಹಸ್ತ ಕ್ಷೇಪವನ್ನಾಗಲಿ ಮಾಡುವಂತಹವಲ್ಲ. ಇಲ್ಲಿ ಸರಕಾರ 
ಪ್ರವೇಶಿಸುತ್ತಿ ರುವುದು ಎಲ್ಲರ ಹಿತದೃಷ್ಟಿಯಿಂದ; ಅನಿವಾರ್ಯವಾಗಿರು 
ವುದರಿಂದ. ಹರಿಜನರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ದೊರೆಯಲೇ 
ಬೇಕೆಂದು ಸರಕಾರ ಒತ್ತಾ ಯಪಡಿಸಿದ ಪಕ್ಷಕ್ಕೆ ಅದು ನಿಸ್ಸಂದೇಹ 
ವಾಗಿಯೂ ಅಕ್ರಮವಾದೀತು. ಆದರೆ ದೇವಸ್ಥಾನಗಳಿಗೆ ಹೋಗುವ 
ಅಥವಾ ಧರ್ಮದರ್ಶಿಗಳ ನಿರ್ದಿಷ್ಟವಾದ ಬಹು ಸಂಖ್ಯಾತರ ಅಭಿಪ್ಲಾ $೪) ಯದ 
ಮೇರೆಗೆ ದೇವಸ್ಥಾನಗಳಿಗೆ ಐಚ್ಛಿಕ ಪ್ರ ವೇಶ ಸಮಂಜಸವೆಂದು ಕಾನೂನಿನ 
ಪ್ರಕಾರ ವಿಧಿಸುವುದು ಅಕ್ರ ಮವಾಗಲಾರದು. ಈ ಬಗೆಯ ಕಾನೂನಿಲ್ಲ 
ದಿದ್ದರೆ, ಪರಿಣಾಮದಲ್ಲಿ ಒತ್ತಾಯವೇ ಸಂಭವಿಸೀತು. ದೇವಸ್ಥಾನಗಳ 
ಪ್ರವೇಶದ ಈ ಮಸೂದೆ ಬಹು ಸಂಖ್ಯಾತರ ಆಚರಣೆಗೆ ಕಾನೂನಿನ 
ಮನ್ನಣೆಯನ್ನೊದಗಿಸುತ್ತದೆ, ಅಷ್ಟೆ. ಮತ್ತೊಂದು ಮಸೂದೆ ಈ 
ಮೊದಲೇ ತರಬೇಕಾಗಿತ್ತು. ಅದು ಅಸ್ಪೃಶ್ಯತೆಯನ್ನು ಪೂರ್ತಿಯಾಗಿ 


ಭಾಷಣಗಳು ಮತ್ತು ಹೇಳಿಕೆಗಳು ೩೫ 


ತೊಡೆದುಹಾಕುವುದಿಲ್ಲ. ಲೌಕಿಕ ವ್ಯವಹಾರಗಳಲ್ಲಿ ಅಸ್ಪೃಶ್ಯತೆಯಿಂದ 
' ಆಗುವ ಪರಿಣಾಮಗಳನ್ನು ನಿವಾರಿಸುವ ಪ್ರಯತ್ನ ಅದರಲ್ಲಿದೆ. ಈ 
ಬಗೆಯ ಪರಿಣಾಮಗಳಾಗುವಂತೆ ಬಿಡುವುದು ನಿರಾತಂಕವಾದ ಧರ್ಮಾನು 
ಷ್ಮಾನಕ್ಕೆ ಒಂದು ಅಸಹನೀಯವಾದ ಅಡಚಣೆಯನ್ನು ಒಡ್ಡಿದಂತಾಗು 
ವುದು. ಧರ್ಮಾನುಷ್ಕಾನಕ್ಕೆ ಸಂಬಂಧಿಸಿದ ಕರ್ತವ್ಯಗಳಿಗೆ ಕಾನೂನಿನ 
ಮೂಲಕ ಸರಕಾರ ಮನ್ನಣೆಕೊಡುವುದಾದರೆ ಅದು ಅಕ್ರಮವಾದ 
ಹಸ್ತ ಕ್ಷೇಪವಾಗುವುದೆಂಬುದನ್ನು ಯಾರೂ ನಿರಕಾರಿಸುವಂತಿಲ್ಲ. ಇಚ್ಛಾ 
ಪೂರ್ವಕವಾದ ಸ್ಪೃಶ್ಯರೂ ಅಸ್ಪೃಶ್ಯರೂ--ಇಬ್ಬರ ಅಸ್ಪೃಶ್ಯತಾ ಸಂಪ್ರ 
ದಾಯವು ನಡೆಯುತ್ತಲಿದೆ. ಅಸ್ಪೃಶ್ಯರು ಇದಕ್ಕೆ ಮನ್ನಣೆಯನ್ನು 
ಕೊಡಲೇಬೇಕೆಂದು ಸರಕಾರ ಕಾನೂನು ಮಾಡಿದ್ದೇ ಆದರೆ, ಇದು 
ಧಾರ್ಮಿಕ ವಿಚಾರದಲ್ಲಿ ಸರಕಾರದ ಅಕ್ರಮ ಪ ಕ್ರ ವೇಶವೇ ಆದೀತು. ಆದ್ರ 
ರಿಂದ ಈ ಮಸೂದೆಯ ಉದ್ದೇಶವಾದರೂ ಇಷ್ಟೆ : ಲೌಕಿಕ ವ್ಯವಹಾರ 
ಗಳಲ್ಲಿ ಅಸ್ಪೃಶ್ಯತೆಗೆ ಅದು ಮನ್ನಣೆ ಕೊಡುವುದಿಲ್ಲ. ಹಾಗೂ ಧಾರ್ಮಿಕ 
ದೃಷ್ಟಿಯಿಂದ ಮಾಡುವ ಆಚರಣೆಗೂ ಅದರ ಉಲ್ಲಂಘನೆಯಿಂದಾಗುವ 
ಧಾರ್ಮಿಕ ಪರಿಣಾಮಗಳಿಗೂ ಯಾವ ಅಡ್ಡಿಯನ್ನೂ ಉಂಟುಮಾಡು 
. ವುದಿಲ್ಲ. ಆದ್ದರಿಂದ ಈ ಮಸೂದೆಯನ್ನು ಆಕ್ಷೇಬಸುವವರು, ತಮ್ಮ 
ವಾದದಲ್ಲಿ ವಿಶ್ವಾಸವುಳ್ಳವರಾದರೆ, ಈ ಮಸೂದೆಯನ್ನು ಚೆನ್ನಾಗಿ 
ವಿಮರ್ಶೆಮಾಡಿ ಅದರಲ್ಲಿ ಒತ್ತಾಯದ ಅಂಶವಿಲ್ಲವೆಂದು ಮನಗಾಣುವವ 
ರಾದರೆ, ಅವರು ತಮ್ಮ ಆಕ್ಷೇಪಣೆಗಳನ್ನು ಬೆತ್ತಟ್ಟಗಿಡಬೇಕು.೧೦ 


೩೬ ಗಾಂಧೀ ಗ್ರಂಥಮಾಲಿ 


೧೧. ಸವಿನಯ ಶಾಸನೋಲ್ಲಂಘನೆಯನ್ನು ತಮ್ಮ ಪೂರ್ತಿಗೆ 
ಸೀಮಿತಗೊಳಿಸುವ ಸಂದರ್ಭದಲ್ಲಿ ಗಾಂಧೀಯವರು 
ಪಾಟ್ನಾದಿಂದ ಕೊಟ್ಟ ಹೇಳಿಕೆ 


[ ಡಿಲ್ಲಿಯಲ್ಲಿ ನಡೆದ ಸಮ್ಮೇಳನದಲ್ಲಿ ಅಂಗೀಕರಿಸಲಾದ ತಾತ್ಸೂರ್ತಿಕ 
ನಿರ್ಣಯಗಳಿಗೆ ಗಾಂಧೀಯವರ ಬೆಂಬಲವನ್ನು ಪಡೆಯಲು, ಏಬ್ರ ಲ್‌ ನಾಲ್ಕ 
ನೆಯ ತಾರೀಖು ಡಾ. ಅನ್ಸಾರಿ, ಭುಲಾಭಾಯಿ ದೇಸಾಯಿ' ಮತ್ತು 
ಡಾ. ಬಿಧನ್‌ರಾಯ್‌ ಅವರುಗಳು ಪಾಟ್ನಾವನ್ನು ಶಲಹಿದರು, ಮುಂದೆ 
ಬರಲಿರುವ ಚುನಾವಣೆಗಳಲ್ಲಿ ಭಾಗವಹಿಸಲು ಸ್ವರಾಜ್ಯ ಪಕ್ಷವನ್ನು ಪುನಃ 
ಜೇತನಗೊಳಿಸಲು ಸಮ್ಮೇಳನದಲ್ಲಿ ನಿರ್ಣಯಿಸಲಾಗಿತ್ತು. ಡಿಲ್ಲಿಯಲ್ಲಾದ 
ನಿರ್ಣಯಗಳಿಗೆ ಸಂಬಂಧವಿಲ್ಲದೆ, ಸ್ವತಂತ್ರವಾಗಿ ಸ್ವರಾಜ್ಯಕ್ಕಾಗಿ ಶಾಸ 
ನೋಲ್ಲಂಘನದ ಕಾರ್ಯ ಕ್ರಮವನ್ನು ನಿಲ್ಲಿಸಬೇಕೆಂದು ಗಾಂಧೀಯವರು ನಿರ್ಧರಿ 
ಸಿದ್ಧರು. ಆದ್ದರಿಂದ ಶಾಸನ ಸಭೆಗಳಲ್ಲಿ ಕೆಲಸಮಾಡುವುದು ನಿರರ್ಥಕವೆಂದು 
ಅವರು ೧೯೨೦ ರಲ್ಲಿ ತಾಳಿದ ಅಭಿಪ್ರಾಯದಲ್ಲಿ ಯಾವ ಬದಲಾವಣೆ ಆಗದಿ 
ದ್ದರೂ, ಸ್ವರಾಜ್ಯ ಪಕ್ಷವನ್ನು ಮತ್ತೆ ಚೇತನಗೊಳಿಸಬೇಕೆಂಬ ನಿರ್ಣಯವನ್ನು 
ಅವರು ಸ್ವಾಗತಿಸಿದರು. ಏಪ್ರಿಲ್‌ ೭ ನೆಯ ತಾರೀಖು ಪಾಟ್ನಾದಿಂದ ಅವರು 
ಕೊಟ್ಟಿ ಹೇಳಿಕೆಯಲ್ಲಿ ಅವರು ಈ ರೀತಿ ನುಡಿದರು: | 


ಈ ಹೇಳಿಕೆಯನ್ನು ೨ ನೆಯ ತಾರೀಖು, ಈಸ್ಟರ್‌ ಸೋಮವಾರ ನನ್ನ, 
ಮೌನದ ದಿನದಲ್ಲಿ ಸಹಾರಸ ಎಂಬ ಸ್ಥಳದಿಂದ ನಾನು ಬರೆಯುತ್ತಿದ್ದೇನೆ. 
ಇದನ್ನು ರಾಜೇಂದ್ರಬಾಬು ಆವರಿಗೆ ತೋರಿಸಿದೆ. ಆಮೇಲೆ ಅಲ್ಲಿದ್ದ ಇತರ 
ಮಿತ್ರರಿಗೂ ತೋರಿಸಿದೆ, ನಾನು ಮೊದಲು ಬರೆದ ಕರಡಿನಲ್ಲಿ ಬಹಳ ಬದ 
ಲಾವಣೆಯಾಗಿದೆ. ಅದರೆ ತತ್ತ್ವತಃ ನಾನು ಸೋಮವಾರ ಬರೆದಂತೆಯೇ 
ಇದೆ. ನನ್ನ ಅಂತರಂಗವನ್ನು ಚೆನ್ನಾಗಿ ಪರೀಕ್ಷಿಸಿ, ದೇವರಲ್ಲಿ ಮೊರೆ 
ಯಿಟ್ಟುದರ ಫಲವೇ ಈ ನನ್ನ ನಿರ್ಧಾರ ಮತ್ತು ಇದರಲ್ಲಿರುವ ಪ್ರತಿ 
ಯೊಂದು ಶಬ್ದ, ಯಾವ ವ್ಯಕ್ತಿಯ ವಿಷಯದಲ್ಲಿಯಾಗಲಿ ಈ ನಿರ್ಧಾರ 
ದಳ್ಳಿ ಆರೋಪಣೆ ಇಲ್ಲ. ನನ್ನ ಶಕ್ತಿ ಸೀಮಿತವೆಂಬುದನ್ನು ಇದರಲ್ಲಿ ನಾನು 
ಒಬ್ಬ ಕೊಂಡಿದ್ದೇನೆ, ಇಷ್ಟು ವರ್ಷಗಳಾಗಿ ನಾನು ಹೊತ್ತು ಬಂದ ಜವಾ 


ಭಾಷಣಗಳು ಮತ್ತು ಹೇಳಿಕೆಗಳು ೩೭ 


ಬುದಾರಿ ಎಷ್ಟು ಗುರುತರವಾದುದೆಂಬ ನನ್ನ ಅರಿವನ್ನು ಇದರಲ್ಲಿ ವ್ಯಕ್ತ 
ಮಾಡಿದ್ದೇನೆ. 


ಸತ್ಯಾಗ್ರಹ ಆಶ್ರಮದಲ್ಲಿರುವ ಆಶ್ರಮವಾಸಿಗಳೊಂದಿಗೂ ಅವರ 
ಮಿತ್ರರೊಂದಿಗೂ ಡ್‌ ನಡೆಸಿದ ಅನೌಪ ಚಾರಿಕವೂ ಆತ್ಮೀಯವೂ ಆದ 
ಮಾತುಕತೆಗಳಿಂದ ಇದಕ್ಕೆ ಸ್ಫೂರ್ತಿ ದೊರೆಯಿತು. ವಿಶೇಷವಾಗಿ 
ಮತ್ತೊಂದು ಪ್ರೇರಣೆಯೂ ಆಯಿತು. ಅನೇಕ ವರ್ಷಗಳಿಂದ ನನಗೆ 
ಪರಿಚಯವುಳ್ಳ ಆದರಣೀಯರಾದ ಸಹೋದ್ಯೋಗಿಯೊಬ್ಬರು ನೆರೆಮನೆ 
ಯಲ್ಲಿ ತಮಗೆ ನೇಮಿಸಿದ ಕೆಲಸವನ್ನು ಮಾಡಲು ನಿರಾಕರಿಸಿ ತಮ್ಮ ಸ್ವಂತ 
ಅಧ್ಯಯನದಲ್ಲಿ ನಿರತರಾದರೆಂಬ ಅರ್ಥಪೂರ್ಣವಾದ ಸುದ್ಧಿ ನನಗೆ 
ಮುಟ್ಟಿತು. ಈ ರೀತಿಯ ನಡತೆ ಸತ್ಯಾಗ್ರಹದ ನಿಯಮಕ್ಕೆ ವಿರುದ್ಧವಾ 
ದುದು. ಈ ಮಿತ್ರರನ್ನು ನಾನು ಬಹಳ ಪ್ರೀತಿಸುತ್ತೇನೆ, ಈ ಬಗೆಯ 
ಆಚರಣೆಯಿಂದ ಅವರ ನ್ಯೂನತೆಗಿಂತಲೂ ನನ್ನಲ್ಲಿರುವ ನ್ಯೂನತೆಯನ್ನೇ 
ನಾನು ಮನಗಂಡೆ, ಅವರ ನ್ಯೂನತೆಗಳನ್ನು ನಾನು ಅರಿತೇ ಇದ್ದೆನೆಂದು 
ಅವರು ಭಾವಿಸಿದುದಾಗಿ ನನಗೆ ಹೇಳಿದರು. ನಾನು ಅಂಧನಾಗಿದ್ದೆ. ಒಬ್ಬ 
ನಾಯಕನು ಹೀಗೆ ಕಣ್ಣುಮುಚ್ಚಿರುವುದು ಅಕ್ಷಮ್ಯವಾದ ಅಪರಾಧ, ಈ 
ರೀತಿಯ ಶಾಂತ ರೀತಿಯ ಶಾಸನೋಲ್ಲಂಘನದ ಕಾರ್ಯಕ್ರಮಕ್ಕೆ ನಾನೊಬ್ಬನೇ 
ಏಕಮಾತ್ರ ಪ್ರತಿನಿಧಿಯಾಗಿರಬೇಕೆಂದು ನನಗೆ ತಟ್ಟಿತೆ ವೇದ್ಯವಾಯಿತು. 


ಹೋದ ಜುಲೈ ತಿಂಗಳು ಪೂನಾದಲ್ಲಿ ಅನೌಪಚಾರಿಕ ಸಮ್ಮೇಳನ 
ದಳ್ಳಿ ನಾವು ಸೇರಿದ್ದಾಗ ವೈಯಕ್ತಿಕ ಶಾಸನೋಲ್ಲಂಘನ ಮಾಡಲು 
ಅನೇಕರು ಸ್ವಾಗತಿಸಿದರೂ, ಸತ್ಯಾಗ್ರಹದ ಸಂದೇಶವನ್ನು ಜೀವಂತವಾಗಿ 
ಉಳಿಸಲು ಒಬ್ಬ ವ್ಯಕ್ತಿ ಇದ್ದರೂ ಸಾಕೆಂದು ನಾನು ಹೇಳಿದ್ದನು. ಈ 
ವಿಷಯವನ್ನು ನನ್ನ ಅಂತರಂಗದಲ್ಲಿ ಕೂಲಂಕಷವಾಗಿ ವಿಮರ್ಶಿಸಿ, 
ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಉದ್ಯಮ ಪೂರ್ಣ ಸ್ವರಾಜ್ಯಪ್ರಾಬ್ತಗೆ 
ಸಹಾಯಕವಾಗಬೇಕಾದರೆ ಬೇರೆ ಯಾರೂ ಅಲ್ಲದೆ ನಾನೊಬ್ಬನೇ ಈ 
ಶಾಸನೋಲ್ಲಂಘನದ ಜವಾಬುದಾರಿಯನ್ನು ಸದ್ಯಕ್ಕೆ ವಹಿಸಬೇಕೆಂಬ 
ನಿರ್ಧಾರಕ್ಕೆ ಬಂದಿರುವೆನು. 


೩೮ ಗಾಂಧೀಗ್ರ ಂಥಮೂಲಿ 


ಸತ್ಯಾಗ್ರಹದ ಪೂರ್ಣ ಸಂದೇಶ ನಮ್ಮ ಜನ NBS ಇನ್ನೂ 
ಮುಟ್ಟಲ್ಲವೆಂದು ನನಗನಿಸುತ್ತ ದೆ. ಏಕೆಂದರೆ ಅದನ್ನು ಪ್ರಚಾರಮಾಡು 
ವುದರಲ್ಲಿ ಅದರ ಶುದ್ಧ ಸ್ವರೂಪ ಕೆಟ್ಟು ಹೋಗಿದೆ. ಆಧ್ಯಾತ್ಮಿಕ 
ಸಲಕರಣೆಗಳನ್ನೂ ಸಾಧನಗಳನ್ನೂ, ಈ ಅಧ್ಯಾತ್ಮಿಕ ಭೂಮಿಕೆಯಿಲ್ಲದ 
ಮಾರ್ಗಗಳಲ್ಲಿ ಪ್ರಯೋಗಿಸಿ ಕಲಿಸಲೆತ್ನಿ ಸುವುದರಿಂದ ತಮ್ಮ ಶಕ್ತಿಯನ್ನು 
ಕಳೆದುಕೊಳ್ಳುತ್ತ "ವೆಂಬ ಅಂಶ ಸ್ಪಷ್ಠಗೊಂಡಿದೆ. ಆಧ್ಯಾತ್ಮಿಕ ಉಪದೇಶ 
ಗಳು ತಮ್ಮ ಸ್ವಂತ ಶಕ್ತಿ ಯಿಂದಲೇ ಪ್ರಚಾರಗೊಳ್ಳುತ್ತ ವೆ. ಈ "ಹರಿಜನ 
ಪ್ರವಾಸದಲ್ಲಿ' ನಾನು ಕಂಡ ಜನ ಸಾಮಾನ್ಯರ ಪ್ರತಿಕ್ರಿಯೆ ನನ್ನ 
ಅಭಿಪ್ರಾ ಯಕ್ಕೆ ಬಹಳ ಬಲವತ್ತ ರವಾದ ನಿದರ್ಶನವನ್ನು "ಒದಗಿಸಿದೆ. 
ಜನಸ್ತೋಮ ತಾನಾಗಿಯೇ ಈ ಉದ್ಯಮಕ್ಕೆ ಅದ್ಭುತವಾದ ' ಸ್ವಾಗತ 
ನೀಡಿದೆ. ಕಾರ್ಯಕರ್ತರಿಗೇ ಇದು ಅಚ ರಿಯನ್ನುಂಟುಮಾಡಿತು. ಜನರು 
ಸಾಗು ನೆರೆದರು. ಅಮಿತ ಉತ್ಸಾಹವನ್ನು ತೋರಿಸಿದರು. 
ಇಷ್ಟು ಜನರನ್ನು ನಮ್ಮ ಕಾರ್ಯ ಕರ್ತರು ಎಂದೂ ಸಂದರ್ಶಿಸಿರಲಿಲ್ಲ. 
ಸತ್ಯಾಗ್ರಹ ಕೇವಲ ಆಧ್ಯಾತ್ಮಿಕ ಶಸ್ತ್ರ. ಅದನ್ನು ಲೌಕಿಕವೆಂದು 
ಕಾಣುವ ಉದ್ದೇಶಗಳಿಗಾಗಿ ಉಪಯೋಗಿಸಬಹುದು : ಅದನ್ನು ಪ್ರಯೋ 
ಗಿಸುವ ನಾಯಕನಿಗೆ ಅದೊಂದು ಆಧ್ಯಾತಿ ಟಕ ಸಾಧನೆಯೆಂಬ "ಅರಿವು 
ಇದ್ದ ಪಕ್ಷಕ್ಕೆ ಮಾತ್ರ ಅದರ ಅರಿವಿಲ್ಲದ ಸ್ತ್ರೀಪುರುಷರ ಮೂಲಕವೂ 
ಈ ಪ್ರಯೋಗವನ್ನು ನಡೆಸಬಹುದು. ಎಲ್ಲರಿಗೂ ವೈದ್ಯಕೀಯ ಶಸ್ತ್ರ 
ಗಳನ್ನು ಪಯೋಗಿಸಲು ಬರುವುದಿಲ್ಲ. ಆದರೆ ಒಬ್ಬ ತಜ್ಞನು ಅವರ 
ಹಿಂದೆ ನಿಂತಿದ್ದ ಪಕ್ಷಕ್ಕೆ ಅನೇಕರು ಈ ಶಸ್ತ್ರಗಳನ್ನು ಉಪಯೋಗಿಸಬಲ್ಲರು. 
ನಾನಿನ್ನೂ ತಯಾರಿ ಪಡೆಯುತ್ತಿ ರುವ ಸತ್ಯಾಗ್ರಹ ತಜ್ಮನೆಂದು ಹೇಳಿ 
ಕೊಳ್ಳಬಲ್ಲೆ. ವೈದ್ಯ ಶಾಸ್ತ್ರವನ್ನು ಪೂರ್ಣವಾಗಿ ಅರಿತ ಶಸ್ತ್ರಚಿಕಿತ್ಸಾ 
ನಿಪುಣನಿಗಿಂತಲೂ “ನಾನು ಹೆಚ್ಚು ಜಾಗರೂಕನಾಗಿರಬೇಕಾದುದು ಅವಶ್ಯ 
ವಾಗಿದೆ. ನಾನು ಇನ್ನೂ ಭೂ ವಿನಮ್ರ ಅನ್ವೇಷಕ. ಮುಂದಿರುವ 
ಹೆಜ್ಜೆ ಮಾತ್ರ ಗೋಚರಿಸುತ್ತದೆ: ಇದಕ್ಕೂ ಹೆಚ್ಚಾಗಿ ಅಭ್ಯಾಸಿ ಕಾಣ 
ಲಾರನು. ಸತ್ಯಾಗ್ರ ಹ ಶಾಸ್ತ್ರದ ಮರ್ಮವೇ "ಅಂತಹುದು. 
ಆಶ್ರಮ ನಿವಾಸಿಗಳೊಂದಿಗೆ ನಾನು ನಡೆಸಿದ ಮಾತುಕತೆಗಳಿಂದ 


ಭಾಷಣಗಳು ಮತ್ತು ಹೇಳಿಕೆಗಳು ೩೯ 


ಪ್ರೇರಿತವಾದ ಮನಸ್ಸಿನ ಶೋಧನೆಯ ಪರಿಣಾಮವಾಗಿ ನಾನು ಮಾಡಿರುವ 
ನಿರ್ಧಾರವೇನೆಂದರೆ ಸ್ವರಾಜ್ಯ ಪ್ರಾಪ್ತಿಗೆ ಶಾಸನೋಲ್ಲಂಘನೆ ಮಾಡುವ 
ಉದ್ಯಮವನ್ನು ಕಾಂಗ್ರೆಸ್ಸಿಗರು ಸದ್ಯಕ್ಕೆ ಕೈಬಿಡಬೇಕೆಂದು ನಿರ್ದಿಷ್ಟವಾದ 
ಅನ್ಯಾಯಗಳಿಗಾಗಿ ಮಾಡುವ ಮಾತು ಬೇರೆ. ಈ ವಿಷಯವನ್ನು ಅವರು 
ನನಗೇ ಬಿಡಬೇಕು. ನಾನು ಜೀವಂತವಾಗಿರುವವರಿಗೂ, ಅದನ್ನು, 
ಇತರರು ಕೈಗೊಳ್ಳುವ ಪಕ್ಷಕ್ಕೆ ಅದು ನನ್ನ ಮೇಲ್ವಿಚಾರಣೆಯಲ್ಲಿಯೇ 
ಆಗಬೇಕು. ಸತ್ಯಾಗ್ರಹ ಶಸ್ತ್ರವನ್ನು ನನಗಿಂತಲೂ ಚೆನ್ನಾಗಿ ಅರಿತವರೂ, 
ಜನರ ವಿಶ್ವಾಸಕ್ಕೆ ಪಾತ್ರರೂ ಆದ ಯಾರಾದರೂ ಹೇಳಿಕೊಂಡರೆ ಅದು 
ಬೇರೆ ಮಾತು. ಸತ್ಯಾಗ್ರಹ ಕರ್ತನೂ, ಪ್ರವರ್ತಕನೂ ನಾನಾಗಿರುವುದ 
ರಿಂದ ಈ ಅಭಿಪ್ರಾಯವನ್ನು ವ್ಯಕ್ತ ಮಾಡುತ್ತಿದ್ದೇನೆ. ನನ್ನ ಸಲಹೆಯಂತೆ 
ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶಾಂತಿಯುತ ಶಾಸನೋಲ್ಲಂಘನ 
ವನ್ನು ಈವರೆಗೂ ಆಚರಿಸಿದವರು ಇನ್ನು ಮುಂದೆ ದಯಮಾಡಿ ಆಚರಿಸ 
ಬಾರದು. ಸ್ವಾತಂತ್ರ್ಯಕ್ಕಾಗಿ ಭಾರತ ದೇಶವು ಹೂಡಿರುವ ಈ ಶಾಂತಿ 
ಸಮರದ ಹಿತದೃಷ್ಟಿಯಿಂದ ಇದೇ ಉತ್ತಮ ಮಾರ್ಗವೆಂದು ನನ್ನ ಖಚಿತ 
ವಾದ ಅಭಿಮತ. 

ಮಾನವಕೋಟಿಯ ಅಭ್ಯುದಯಕ್ಕೆ ಬಳಸಬಲ್ಲ ಸತ್ಯಾಗ್ರಹವೆಂಬ 
ಈ ಅತ್ಯುತ್ತಮ ಆಯುಧದ ವಿಷಯದಲ್ಲ ನಾನು ಅತೀವ ಶ್ರದ್ಧೆಯುಳ್ಳವ 
ನಾಗಿದ್ದೇನೆ. ಹಿಂಸೆ ಹಾಗೂ ಯುದ್ಧದ ಬದಲು ಪೂರ್ಜವಾಗಿ ಬಳಸ 
ಬಹುದಾದ ಆಯುಧವಿದೆಂದು ಹೇಳಲಾಗಿದೆ. ಆದಕಾರಣ ಹಿಂಸಾಕೃತ್ಯ 
ಗಳನ್ನೆಸಗಿ ಸರಕಾರವನ್ನು ಪಲ್ಪಟ ಮಾಡಬೇಕೆಂದು ಬಯಸುವವರ. 
ಮನಸ್ಸನ್ನೂ ಬದಲಾಯಿಸುವ ಶಕ್ತಿ ಇದರಲ್ಲಿದೆ. ಈ ಹಿಂಸಾವಾದಿಗಳನ್ನು 
ನಿರ್ಮೂಲ ಮಾಡಲು ಇಡೀ ಜನಾಂಗವನ್ನೆಲ್ಲ ನಿರ್ವೀರ್ಯರನ್ನಾಗಿ ಮಾಡಲೆಳ 
ಸುವ ಆಳರಸರ ಮನಸ್ಸನ್ನೂ ಬದಲಾಯಿಸುವ ಶಕ್ತಿ ಇದರಲ್ಲಿದೆ. ಆದರೆ 
ಅಸಂಪೂರ್ಣವಾಗಿಯೇ ಅಸಡ್ಡೆ ಯಿಂದಲೂ ಅನೇಕರು ನಡೆಸಿರುವ ಶಾಸ 
ನೋಲ್ಲಂಘನೆ ಅದರ ಪರಿಣಾಮಗಳು ಎಷ್ಟೇ ಅದ್ಭುತವಾಗಿದ್ದರೂ, 
ಈ ಕಈರ್ವರ--ಹಿಂಸಾವಾದಿಗಳ ಹಾಗೂ ಆಳರಸರ ಮನಸ್ಸನ್ನು ಮುಟ್ಟ 
ಲಿಲ್ಲ, ಇದರ ನಿಜವಾದ ಶಕ್ತಿಯನ್ನು ಪರೀಕ್ಷಿಸಬೇಕಾದರೆ, ಸತ್ಯಾಗ್ರಹ 


೪೦ ಗಾಂಧೀ ಗ್ರಂಥಮಾಲೆ 


ಒಂದು ಸಮಯದಲ್ಲಿ ಯೋಗ್ಯತೆಯುಳ್ಳ ಒಬ್ಬರೇ ಆಚರಿಸುವಂತಿರಬೇಕು. 
ಈ ಪ್ರಯೋಗ ಎಂದೂ ನಡೆದಿಲ್ಲ. ಅದನ್ನು ಈಗ ಮಾಡಲು ಸಾಧ್ಯ 
ವಾದೀತು. 

ಸತ್ಯಾಗ್ರ ಹವೆಂದರೆ ಕೇವಲ ಶಾಂತಿಯುತವಾದ ಶಾಸನೋಲ್ಲಂಘುನೆ 
ಎಂಬ ತಪ್ಪು ತಿಳಿವಳಿಕೆಯ ವಿಚಾರದಲ್ಲಿ ನಾನು ಎಚ್ಛರಿಕೆಯನ್ನು ಕೊಡ 
ಬೇಕು. ಸತ್ಯಾಗ್ರಹವೆಂದರೆ ಕಠೋರವಾದ ಎಡೆಬಿಡದ ಸತ್ಯಾನ್ವೇಷಣೆ. 
ಈ ಬಗೆಯ ಅನ್ವೇಷಣೆಯಿಂದ ಅನ್ವೇಷಕನಿಗೆ ಲಭಿಸಿದ ಶಕ್ತಿಯನ್ನು 
ಪ್ರಯೋಗಿಸಬೇಕಾದರೆ ಅದು ಪೂರ್ಣ ಅಹಿಂಸಾ ಮಾರ್ಗದಿಂದ ಮಾತ್ರ 
ಸಾಧ್ಯ. 

ಹೀಗೆ ಮಾಡುವುದಾದರೆ ಅನೇಕ ಶಾಸನೋಲ್ಲಂಘಕರು ಸುಮ್ಮನೆ 
ಇರಬೇಕಾಗುತ್ತದೆ. ಅವರಾವ ಕಾರ್ಯವನ್ನು ಮಾಡಬೇಕು? ಕರೆ ಬಂದಾಗ 
ಅದಕ್ಕೆ ಓ ಕೊಡಲು ಅವರು ಸಿದ್ಧ ರಾಗಿರಬೇಕಾದರೆ ಆತ್ಮತ್ಯಾಗ ಮತ್ತು 
ಸ್ವೇಚೈಯಿಂದಲೇ ಬಡತನವನ್ನು ವರಿಸುವುದರಲ್ಲಿರುವ ಕಲೆಯನ್ನೂ 
ಸೌಂದರ್ಯವನ್ನೂ ಅವರು ಕಲಿಯುವವರಾಗಬೇಕು. ಖಾದೀ ಪ್ರಚಾರ, 
ತಾವೂ ನೂಲುವುದು ನೇಯುವುದು, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ 
ತಮ್ಮ ನಿರ್ದುಷ್ಠವಾದ ನಡವಳಿಕೆಯಿಂದ ಎಲ್ಲ ಕೋಮಿನ ಜನರಲ್ಲಿಯೂ 
ಪರಸ್ಪರ ಸೌಹಾರ್ದವನ್ನು ವೃದ್ಧಿ ಮಾಡುವುದು, ತಮ್ಮ ಸ್ವಂತ ಆಚರಣೆ 
ಯಲ್ಲಿ ಅಸ್ಪ ಶ್ಯತಾಭಾವನೆ ಯಾವ ರೀತಿಯಲ್ಲಾಗಲಿ ರೂಪದಲ್ಲಾಗಲಿ 
ಇಲ್ಲದಂತೆ ಮಾಡುವುದು: ಮಾದಕದ್ರವ್ಯ ಸೇವನೆಯನ್ನು ನಿಷೇಧಿಸುವಂತೆ 
ಪ್ರತ್ಯಕ್ಷವಾಗಿ ಇದಕ್ಕೆ ಕಟ್ಟುಬಿದ್ದಿರುವ ವ್ಯಕ್ತಿಗಳೊಂದಿಗೆ ಬೆರೆತು ಅವರ 
ದುಷ್ಕ ಚಾಳಿಯಿಂದ ಅವರನ್ನು ತಬಖ್ಬಸುವುದು, ಸಾಮಾನ್ಯವಾಗಿ ತಮ್ಮ 
ಶೀಲವನ್ನು ಪರಿಶುದ್ಧ ವನ್ನಾಗಿಡಲು ಸತತ ಪ್ರಯತ್ನ--ಈ ಮೂಲಕ 
ರಾಷ್ಟ್ರನಿರ್ಮಾಣ ಕಾರ್ಯಗಳಲ್ಲಿ ಅವರು ತೊಡಗಬೇಕು. ಬಡ ಜನರ ಜೀವನ 
ದರ್ಜೆಗೆ ತಕ್ಕಂತೆ ತಮ್ಮ ಬಾಳನ್ನು ನಡೆಸಲು ಈ ಸೇವಾಕಾರ್ಯಗಳು ನೆರ 
ವಾಗುತ್ತವೆ. ಈ ಬಡತನದ ಜೀವನವನ್ನು ನಡೆಸಲು ಯಾರಿಗೆ ಆಗುವು 
ದಿಲ್ಲವೊ ಅಂಥವರು ಹೆಚ್ಚು ಸಂಪಾದನೆಯನ್ನು ಒದಗಿಸುವ ರಾಷ್ಟ್ರದ ಏಳಿ 
ಗೆಗೆ ಸಹಾಯವಾಗುವ ಅಷ್ಟು ವ್ಯವಸ್ಥಿತಗೊಳ್ಳದ ಸಣ್ಣ ಕೈಗಾರಿಕೆಗಳನ್ನು 


ಭಾಷಣಗಳು ಮತ್ತು ಹೇಳಿಕೆಗಳು ೪೧ 


ಪ್ರಾರಂಭಿಸಿ ಕೆಲಸ ಮಾಡಬಹುದು, ಈ ಒಂದು ಮಾತು ಸ್ಪಷ್ಟವಿರಲಿ : 
ಕಾನೂನಿಗೂ, ನಿಯಮಗಳಿಗೂ ಬದ್ಧರಾಗಿ, ಅವುಗಳನ್ನು ಅರಿತು, ಅವು 
ಗಳ ಪಾಲನೆ ವಿಧೇಯತೆಯಿಂದ ತಾವಾಗಿ ಮಾಡುವ ಕರ್ತವ್ಯನಿಷ್ಠೆ ಯಾರ 
ಅರುವುದೊ ಅಂಥವರೇ ಶಾಸನೋಲ್ಲಂಘಕ್ಕೆ ಅಧಿಕಾರ ಕಃ 


೧೨. ಕಾಂಗ್ರೆಸ ನಿಂದ ವಿವ ತ್ರಿ ಹೇಳಿಕೆ 


[ ಗಾಂಧೀಯವರ ಚಟುವಟಕೆಗಳೂ, ಹೇಳಿಕೆಗಳೂ, ಅವರು ಪೂರ್ತಿ 
ಯಾಗಿ ಕಾಂಗ್ರೆಸ್ಸಿನಿಂದ ನಿವೃತ್ತಿಯಾಗುವರೆಂಬ ವದಂತಿಯನ್ನು ಹುಟ್ಟಸಿ 
ದುವು. ಇದನ್ನು ಅವರು ಸ್ಮಿರೀಕರಿಸಿ, ವರ್ಧಾಗಂಜಿನಿಂದ, ೧೯೩೮ ಸೆಪ್ಶಂಬರ್‌ 
೧೭ ನೆಯ ತಾರೀಖು ಬಂದು ದೀರ್ಥವಾದ ಹೇಳಿಕೆಯನ್ಸಿತ್ತು ತಮ್ಮ 
ನಿವೃತ್ತಿಗೆ ಕಾರಣಗಳನ್ನು ಈ ರೀತಿ ತಿಳಿಸಿದರು: | 


ನಾನು ಭೌತಿಕ ದೃಷ್ಟಿಯಲ್ಲಿ ಕಾಂಗ್ರೆಸ್ಸಿನಿಂದ ನಿವೃತ್ತ ನಾಗುವ ವಿಚಾರ 
ಮಾಡುತ್ತಿ ರುವೆನೆಂದು ಹುಟ್ಟಿರುವ ವಾರ್ತೆ ನಿಜವಾದುದು. ಆದರೆ ಕಾರ್ಯ 
ಹಾರೀ ಸಮಿತಿಯ (Working Commitee) ಮತ್ತು ಪಾರ್ಲಿಮೆಂಟರಿ 
ಬೋರ್ಡಿನ ಸಭೆಗಾಗಿ ಕಳೆದ ವಾರ ವರ್ಧಾಕ್ಕ ಬಂದ ಮಿತ್ರರು ಮಾಡಿದ 
ಸಲಹೆಗಳ ಮೇರೆಗೆ, ನಾನು ಕಾಂಗ್ರೆಸ್ಸನ್ನು ಬಿಡುವುದೇ ಆದರೆ, ಮುಂದಿನ 
ಕಾಂಗ್ರೆಸ್‌ ಆಧಿವೇಶನದ ಅನಂತರ ಹಾಗೆ ಮಾಡಬೇಕೆಂದು ಒಬ್ಬದೆನು. 
ಪಂಡಿತ್‌ ಗೋವಿಂದ ವಲ್ಲಭಪಂತರೂ ರಹ ಅಹಮದ್‌ ಕಿದ್ಧಾಯಿ ಅವರೂ 
ಒಂದು ಮಧ್ಯಮಾರ್ಗವನ್ನು ಸೂಚಿಸಿದರು : ಕಾಂಗ್ರೆಸ್ಸಿನಲ್ಲೇ ಉಳಿದು 
ಕೊಂಡು, ಸಂಸ್ಥೆಯ ಆಡಳಿತದಲ್ಲಿ ಯಾವ ಕಾರ್ಯ ಭಾರವನ್ನೂ ವಹಿಸದೆ 
ಇರುವುದು. ಆದರ ಸರದಾರ್‌ ವಲ್ಲಭಭಾಯಿ ಪಟೇಲ್‌ ಮತ್ತು ಮೌಲಾನಾ 
ಅಬುಲ್‌ ಕಲಾಂ ಆಜಾದರು ಈ ಮಾರ್ಗವನ್ನು ತೀವ್ರವಾಗಿ ನಿರಾಕರಿಸಿದರು, 
ಕಾಂಗ್ರೆಸ್ಸಿನಿಂದ ನಾನು ನಿವೃತ್ತನಾಗುವ ಸಮಯ ಬಂದಿದೆಯೆಂಬ ನನ್ನ 
ಅಭಿಪ್ರಾಯವನ್ನು ಸರದಾರ್‌ ವಲ್ಲಭಭಾಯಿ ಪಟೀಲರು ಒಬ್ಬದರು: ಆದರೆ 
ಅನೇಕರು ಇದಕ್ಕೆ ಒಪ್ಪಲಿಲ್ಲ, ಪೂರ್ವಾಪರ ಎಲ್ಲ ವಿಚಾರಗಳನ್ನೂ ಗಣನೆಗೆ 


೪೨ ಗಾಂಧೀಗ್ರ ಂಥೆಮಾಲೆ 


ತೆಗೆದುಕೊಂಡು ಅಕ್ಟೋಬರ್‌ನಲ್ಲಿ ನಡೆಯುವ ಆಧಿವೇಶನದ ನಂತರ ಈ 
ಅಂತಿಮ ಕಾರ್ಯವನ್ನು ಮಾಡಬೇಕೆಂಬ ಸುರಕ್ಷಿತವೂ ವಿವೇಕಯುಕ್ತವೂ 
ಆದ ನಿರ್ಧಾರಕ್ಕೆ ಬಂದಿದ್ದೇನೆ. ಕಾಂಗ್ರೆಸ್ಸಿನಲ್ಲರುವ ಅನೇಕ ಬುದ್ಧಿ ವಂ 
ತರು ನನ್ನ ವಿಧಾನದಿಂದಲೂ ಅಭಿಪ್ರಾಯಗಳಿಂದಲೂ ಅವುಗಳಿಂದ 
ಪ್ರೇರಿತವಾದ ಕಾರ್ಯಕ್ರ ಮ ಗಳಿಂದಲೂ ಜೇಸರಗೊಂಡಿರುವರೆಂದೂ, 
ಕಾಂಗ್ರೆಸ್ಸಿನ ಸಹಜವಾದ ವಿಕಾಸಕ್ಕೆ ನಾನು ಸಹಾಯಕನಾಗಿಲ್ಬದೆ ಅಡ್ಡಿ 
ಯಾಗಿದ್ದೇನೆಂದೂ, ಕಾಂಗ್ರೆಸ್‌ ಸಂಸ್ಥೆ ಉತ್ತಮ ಪ್ರಜಾಶಕ್ತಿ, ಪ್ರತಿನಿಧಿತ್ವ 
ದಿಂದ ಕೂಡಿದ ಸಂಸ್ಥೆಯಾಗಿರದೆ ನನ್ನ ವ್ಯಕ್ತಿತ್ವದ ಪ್ರಭಾವಕ್ಕೆ ಬಹಳ 
ಒಳಗಾಗಿದೆಯೆಂದೂ, ಅದರಲ್ಲಿ ಸ್ವತಂತ್ರ ವಿಚಾರಕ್ಕೆ ಅವಕಾಶವಿಲ್ಲದಂತೆ 
ಆಗಿದೆಯೆಂದೂ--ಈ ಬಗೆಯ ವಿಚಾರಗಳು ನನ್ನಲ್ಲಿ ಮೂಡಿದ್ದುವು--ನನ್ನ 
ಈ ಭಾವನೆಗಳು ನಿಜವೇ ಎಂದು ಪರೀಕ್ಷಿಸಲು ನನ್ನ ನಿವೃತ್ತಿ ಯನ್ನು 
ಮುಂದೂಡಬೇಕೆಂದು .ಒತ್ತಾ ಯಮಾಡಿದುದರ ಫಲವಾಗಿ ನನಗೆ ಅವ 
ಕಾಶ ದೊರೆಯುವಂತೆ ಆದುದರಿಂದ ಅದು ನನ್ನನ್ನು ಆಕರ್ಹಿಸಿತು. 

ನನ್ನ ಈ ಭಾವನೆ ನಿಜವೇ ಇಲ್ಲವೆ ಎನ್ನುವುದನ್ನು ಪರೀಕ್ಷಿಸಬೇಕಾ 
ದರೆ ನನಗೆ ಇಂತಹ ಭಾವನೆ ಉಂಟಾದುದಕ್ಕೆ ಕಾರಣಗಳನ್ನೂ ಆ ಆಧಾ 
ರದ ಮೇಲೆ ನನ್ನ ಸಲಹೆಗಳನ್ನೂ ಸಾರ್ವಜನಿಕರ ಮುಂದಿಡಬೇಕು, ನನ್ನ 
ಸಲಹೆಗಳ ಬಗೆಗೆ ಕಾಂಗ್ರೆಸ್ಸಿಗರು ತಮ್ಮ ಮತವನ್ನು ಕೊಟ್ಟು ತಮ್ಮ ಅಭಿ 
ಮತವನ್ನು ಸ್ಪಷ್ಟಪಡಿಸಬಹುದು. 

ನನ್ನಿಂದ ಸಾಧ್ಯವಾದಷ್ಟು ಸಂಕ್ಷೇಪವಾಗಿ ಇದನ್ನು ನಿಮ್ಮ ಮುಂದೆ 
ಇಡಲು ಪ್ರಯತ್ನಿಸುತ್ತೇನೆ. ಅನೇಕ ಕಾಂಗ್ರೆಸ್ಸಿಗರಿಗೂ ನನಗೂ ಮಧ್ಯೆ 
ಮೂಲಭೂತವಾದ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಿವೆ. ಮತ್ತು 
ಈ ಅಂತರ ಹೆಚ್ಚುತ್ತಿದೆಯೆಂದು ನನಗೆ ತೋರಿದೆ. ನನ್ನ ವಿಷಯದಲ್ಲಿ 
ಅನುಪಮವಾದ ನಿಷ್ಕೆ ಅಡ್ಡ ಬಾರದಿದ್ದರೆ, ಅನೇಕ ಮೇಧಾವಿಗಳಾದ 
ಕಾಂಗ್ರೆಸ್ಸಿಗರು ನಾನು ಹಿಡಿಯುತ್ತಿರುವ ದಾರಿಗೆ ನೇರವಾಗಿ ವಿರೋಧವಾದ 
ದಾರಿಯನ್ನು ಸಂತೋಷದಿಂದಲೂ ಉತ್ಸಾಹದಿಂದಲೂ ಹಿಡಿಯುತ್ತಿದ್ದ 
ರೆಂದು ತೋರುತ್ತದೆ. ನಾನು ಕಾಂಗ್ರೆಸ್ಸಿಗರ ಮುಂದೆ ಮಂಡಿಸಿದ ಸಲಹೆ 
ಗಳನ್ನು ಅವರು ಎಷ್ಟೇ ಆಕ್ಷೇಹಿಸಿದರೂ ನನ್ನ ಬಗೆಗೆ ಅನ್ಯಾದೃಶ ನಿಷ್ಠೆ 


ಭಾಷಣಗಳು ಮತ್ತು ಹೇಳಿಕೆಗಳು ೪೩ 


ಯನ್ನೂ ಶ್ರದ್ಧೆಯನ್ನೂ ತೋರಿದ್ದಾರೆ. ಯಾವ ನಾಯಕನೂ ಇದ 
ಕ್ಕಿಂತಲೂ ಹೆಚ್ಚಾಗಿ ಬಯಸಲು ಸಾಧ್ಯವಿಲ್ಲ. ಈ ಬಗೆಯ ನಿಷ್ಠೆ ಮತ್ತು 
ಶ್ರದ್ಧೆಗಳನ್ನು ನಾನು ಮುಂದೆಯೂ ನಿರೀಕ್ಷಿಸುತ್ತ ಹೋಗುವುದೆಂದರೆ 
ಅವರ ಮೇಲೆ ದೊಡ್ಡ ಭಾರ ಹೇರುವಂತಾಗುವುದು. ಅವರು ತೋರಿಸುವ 
ಭಕ್ತಿಯ ಕಾರಣದಿಂದ ಅವರಿಗೂ ನನಗೂ ಇರುವ ಭನ್ನಾಭಿಪ್ರಾಯಗಳ 
ಕಡೆಗೆ ನಾನು ಕಣ್ಣುಮುಚ್ಚಿಕೊಂಡು ಇರಬಾರದು. ಬುದ್ಧಿ ಮಂಕರಾದ 
ಕಾಂಗ್ರೆಸ್ಸಿಗರಿಗೂ ನನಗೂ ಇರುವ ಭಿನ್ನಾಭಿಪ್ರಾಯಗಳು ಮೂಲಭೂತ 
ವಾದುವು. 

ಅವುಗಳನ್ನು ಈಗ ನಾನು ಪ್ರಸ್ತಾಪಿಸುತ್ತೇನೆ. ಚರಖಾಕ್ಕೂ 
ಖಾದೀಗೂ ನಾನು ಅಗ್ರಸ್ಥಾನವನ್ನು ಕೊಡುತ್ತೇನೆ. ಬುದ್ದಿ ವಂತರಾದ 
ಕಾಂಗ್ರೆಸ್ಸಿಗರು ನೂಲುವುದನ್ನು ತೀರ ಬಿಟ್ಟಿ ರುವರೆಂದೇ ಹೇಳಬೇಕು. 
ಅವರಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ನಂಬಿಕೆ ಇಲ್ಲ. ಆದರೆ ನನ್ನ ಮಟ್ಟಿಗೆ 
ಹೇಳುವುದಾದರೆ, ಈಗಿನ ನಾಲ್ಕಾಣೆ ಚಂದಾ ಹಣಕ್ಕೆ ಬದಲಾಗಿ, ಅವರನ್ನು 
ಒಲಿಸಬಲ್ಲವನಾದರೆ, ನಿತ್ಯ ಸ್ವಂತವಾಗಿ ನೂಲುವುದನ್ನು ವಿಧಿಸಲು ನಾನು 
ಬಯಸುವೆನು. ಕಾಂಗ್ರೆಸ್ಸಿನ ಸಂವಿಧಾನದಲ್ಲಿ ಈ ಖಾದಿಯ ಬಗೆಗಿರುವ 
ನಿಬಂಧನೆ ಮೊದಲಿಂದಲೂ ಜಾರಿಯಲ್ಲಿಲ್ಲ. ಹೀಗಾಗಿರುವುದಕ್ಕೆ, ಈ 
ಮಿಥ್ಯಾ ವ್ಯವಹಾರಕ್ಕೆ ನಾನೇ ಜವಾಬುದಾರನೆಂದು ಅನೇಕರು ನನಗೆ ನೆನಪು 
ಕೊಡದೆ ಇಲ್ಲ. ಈ ನಿಬಂಧನೆ, ಕಾಂಗ್ರೆಸ್ಸಿಗರಿಗೆ ಇದರಲ್ಲಿ ದೃಢವಾದ 
ನಂಬಿಕೆ ಇದ್ದದ್ದರಿಂದ ಅಂಗೀಕಾರವಾದದ್ದಲ್ಲ; ಕೇವಲ ವೈಯಕ್ತಿ ಕವಾಗಿ 
ನನ್ನ ವಿಷಯದಲ್ಲಿ ನಿಷ್ಠೆ ಇದ್ದದ್ದರಿಂದ ಆಯಿತು. ಇದನ್ನು ನಾನು 
ಮನಗಂಡಿರಬೇಕಾಗಿತ್ತು. ಈ ವಾದದಲ್ಲಿ ಪ್ರಬಲವಾದ ಸತ್ತ್ವೃವಿದೆ 
ಯೆಂದು ನಾನು ಒಪ್ಪ ಕೊಳ್ಳಬೇಕು. ಆದರೆ ನನ್ನ ಅಭಿಮತ ದಿನೇ ದಿನೇ 
ಈ ರೀತಿಯಲ್ಲಿ ದೃಢಗೊಳ್ಳುತ್ತಿದೆ: ಭಾರತವು ದುಡಿಯುವ ಕೋಟ್ಯಂತರ 
ಮಂದಿಯ ಹಿತರಕ್ಷಣೆಗಾಗಿ ಪೂರ್ಣ ಸ್ವರಾಜ್ಯವನ್ನು ಗಳಿಸಬೇಕಾದರೆ, 
ಇದು ಶುದ್ಧ ಅಹಿಂಸಾಮಾರ್ಗದಿಂದ ಸಿದ್ಧಿ ಸಬೇಕಾದರೆ, ಚರಖವೂ 
ಖಾದಿಯೂ, ಅರ್ಧ ನಿರುದ್ಯೋಗಿಗಳಿಗೆ ಎಷ್ಟು ಸ್ವಾಭಾವಿಕವಾಗಬೇಕೊ 
ಅಪೈೇ ಅಲ್ಪಸಂಖ್ಯಾತರಾದ ಸುಶಿಕ್ಟಿತರಿಗೂ ಆಗಬೇಕು. ಈ ನಿರುದ್ಯೋಗಿ 


೪೪ ಗಾಂಧೀ ಗ್ರಂಥಮಾಲೆ 


ಗಳು ಅರೆಹೊಟ್ಟೆ ತಿಂದು ಬದುಕುತ್ತಿದ್ದಾರೆ. ದೇವರು ಕೊಬ್ಬಿರುವ 
ಕೈಗಳನ್ನು ಅವರು ಉಪಯೋಗಿಸದೆ ದನಗಳಂತೆ ಆಗಿದ್ದಾರೆ. ಮಾನವ 
ಗೌರವ ಮತ್ತು ಸಮಾನತೆಗೆ ಚರಖಾ ಒಂದು ಅತ್ಯುತ್ತಮ ಪ್ರತೀಕ. 
ಆದು ವ್ಯವಸಾಯಕ್ಕೆ ಬಾಳಿನ ಸಬಿಯಂತಿದೆ. ರಾಷ್ಟ್ರದ ಎರಡನೆ ಶ್ವಾಸ 
ಕೋಶವದು. ನಮ್ಮ ಒಂದೇ ಶ್ವಾಸಕೋಶ ಕೆಲಸ ಮಾಡುತ್ತಿದೆ. ಆದ್ದ 
ರಿಂದ ನಾವು ಸಾಯುತ್ತಿದ್ರೇವೆ. ಹೀಗಿದ್ದರೂ ರಾಷ್ಟ್ರಾದ್ಯಂತಕ್ಕೂ ಚರಖಾ 
ಎಷ್ಟು ಶಕ್ತಿ ದಾಯಕವೆಂಬ ವಿಷಯದಳ್ಳಿ ಕೆಲವೇ ಕಾಂಗ್ರೆಸ್ಸಿಗರಿಗೆ ನಿಜ 
ವಾದ ಶ್ರದ್ಧೆ ಇದೆ. ಕಾಂಗ್ರೆಸ್ಸಿನ ನಿಯಮಾವಳಿಯಿಂದ ಈ ಖಾದೀ 
ನಿಬಂಧನೆಯನ್ನು ತೆಗೆದು ಹಾಕಿದರೆ ಕಾಂಗ್ರೆಸ್ಸು ಯಾವ ಕೋಟ್ಯಂತರ 
ಜನಸಾಮಾನ್ಯರ ಪ್ರತಿನಿಧಿಯಾಗಿರಲು ಅರಸಿತೊ ಆ ಜನಸಾಮಾನ್ಯರಿಗೂ 
ಅದಕ್ಕೂ ಇರುವ ಸಜೀವ ಸಂಬಂಧವನ್ನು ಕಡಿದುಹಾಕಿದಂತಾಗುವುದು. 
ಆದರೆ ಈ ನಿಬಂಧನೆ ಇರುವ ಪಕ್ಷಕ್ಕೆ ಅದನ್ನು ಚಾಚೂ ತಪ್ಪದೆ ಪಾಲಿಸ 
ಬೇಕು. ಆದರೆ ಕಾಂಗ್ರೆಸ್ಸಿಗರಛಿ ಬಹುಸಂಖ್ಯಾತರಿಗೆ ಇದರಲ್ಲಿ ಜೀವಂತ 
ಶ್ರದ್ಧೆ ಇಲ್ಲದಿದ್ದರೆ ಇದು ಸಾಧ್ಯವಿಲ್ಲ. 

ಇನ್ನು ಪಾರ್ಲಿಮೆಂಟರಿ ಬೋರ್ಡಿನ ವಿಷಯ ನಾನು ಅಸಹಕಾರ 
ಆಂದೋಲನದ ಕರ್ತನಾಗಿದ್ದರೂ ದೇಶದ ಈಗಿನ ಪರಿಸ್ಥಿತಿಯಲ್ಲಿ, ಶಾಸನ 
ಗಳ ಶಾಂತಿಯುತ ಪ್ರತಿಭಟನೆಯ ಕಾರ್ಯಕ್ರಮ ನಮ್ಮ ಮುಂದಿಲ್ಲದಿರು 
ವಾಗ, ಈಗ ಕಾಂಗ್ರೆಸ್‌ ಕೈಗೊಳ್ಳಬೇಕಾದ ಯಾವ ಕಾರ್ಯಕ್ರಮದಲ್ಲೇ 
ಆಗಲಿ ಕಾಂಗ್ರೆಸ್ಸಿಗೆ ಸೇರಿದಂತೆಯೇ ಒಂದು ಪಾರ್ಲಿಮೆಂಟರಿ ಪಕ್ಷ 
ಅವಶ್ಯವಾದ ಭಾಗವೆಂದು ನನ್ನ ಖಚಿತವಾದ ಅಭಿಮತ. ಈ ವಿಷಯದಲ್ಲಿ 
ತೀವ್ರವಾದ ಬನ್ನಾಭಿಪ್ರಾಯಗಳಿವೆ. ಪಾಲ್ನಾದಳ್ಳಿ ನಡೆದ ಅಖಿಲ ಭಾರತ 
ಕಾಂಗ್ರೆಸ್‌ ಕಮಿಟಿಯಲ್ಲಿ ಈ ವಿಷಯವನ್ನು ಮಂಡಿಸುವಾಗ ನಾನು 
ಬಲವತ್ತ ರವಾದ ರೀತಿಯಲ್ಲ ಒತ್ತಾ ಯಪಡಿಸಿದುದು, ನಮ್ಮ ಅನೇಕ 
ಉತ್ತಮ ಸಹೋದ್ಯೋಗಿಗಳಿಗೆ ಬೇದವನ್ನುಂಟುಮಾಡಿತು : ಆದರೆ ತಮ್ಮ 
ಅಭಿಮತಕ್ಕ ನುಸಾರವಾಗಿ ನಡೆದುಕೊಳ್ಳಲು ಅವರು ಹಿಂದು ಮುಂದು 
ನೋಡಿದರು. ಒಂದು ಸಂಸ್ಥೆ ಆರೋಗ್ಯವಾಗಿ ಬೆಳೆಯಲು ನಮ್ಮ ಅಭಿ 
ಪ್ರಾಯಗಳನ್ನು ಬದಿಗಿಟ್ಟು ನಮಗಿಂತಲೂ ವಿವೇಕಿಗಳೂ ಅನುಭವಿಗಳೂ 


ಭಾಷಣಗಳು ಮತ್ತು ಹೇಳಿಕೆಗಳು ೪೫ 


ಎಂದು ನಾವೆಣಿಸುವವರ ಅಭಿಪ್ರಾಯಗಳಿಗೆ ತಲೆಬಾಗುವುದು ಒಳ್ಳೆ ಯದೇ, 
ಆಶಿಸತಕ್ಕದ್ದೇ: ಆದರೆ ಇದಕ್ಕೂ ಒಂದು ಮಿತಿ ಇದೆ. ದಿನವೂ ಇದು 
ನಡೆಯುತ್ತ ಹೋಗಬೇಕೆಂದರೆ ಇದೊಂದು ಭಯಂಕರವಾದ ದಬ್ಭಾಳಿ 
ಕೆಯೇ ಆದೀತು. ನಾನು ಈ ರೀತಿಯ ದುಷ್ಪರಿಣಾಮವನ್ನು ಇಚ್ಛಿ ಸದಿದ್ದರೂ, 
ನನ್ನ ಅನುಭವದಲ್ಲಿ ಈ ಪರಿಣಾಮ ಆಗಿದೆಯೆಂಬ ವಿಷಾದಾಂತವನ್ನು 
ನನ್ನಿಂದಲೂ ಸಾರ್ವಜನಿಕರಿಂದಲೂ ಮುಚ್ಚಿಡಲು ಸಾಧ್ಯವಿಲ್ಲ. ಅನೇಕ 
ಕಾಂಗ್ರೆಸ್ಸಿಗರು ನನ್ನನ್ನು ಪ್ರತಿಭಟಸುವ ಪ್ರಯತ್ನವನ್ನು ನಿರಾಶೆಯಿಂದ 
ಕೈಬಿಟ್ಟಿದ್ದಾರೆ. ಪ್ರಜಾಸತ್ತೆಯ ಮನೋಧರ್ಮವನ್ನು ಹುಟ್ಬುಗುಣವಾಗಿ 
ಪಡೆದಿರುವ ನನಗೆ ಇದೊಂದು ಬಹಳ ಅಪಮಾನವೆನಿಸುವ ಮನವರಿಕೆ 
ಯಾಗಿದೆ. ಮಾನವಕುಲದ ದರಿದ್ರತಮರೊಂದಿಗೆ ತಾದಾತ್ಮ್ಯವನ್ನು 
ಹೊಂದಲು ನಾನು ಪ್ರಯತ್ನಿಸಿದ್ದೇನೆ: ಅವರಿಗಿಂತಲೂ ಉನ್ನತ ಜೀವನ 
ಮಲ್ಟಿ ವನ್ನು ಬಯಸಬಾರದೆಂದು ಉತ್ಕಟ ಆಕಾಂಕ್ಷೆ ನನ್ನಲ್ಲಿದೆ: ನನ್ನಿಂದ 
ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಪೂರ್ವಕ ಇದನ್ನು ಸಾಧಿಸುತ್ತ ಬಂದಿ 
ದ್ವೇನೆ: ಆದಕಾರಣ ಈ ಮಾತನ್ನು ಹೇಳಲು. ನನಗಧಿಕಾರವಿದೆಯೆಂದು 
ನಾನೆಣಿಸುತ್ತೇನೆ, 

ಸಮಾಜವಾದಿ (50ci೩list) ಗುಂಪೊಂದು ರೂಪುಗೊಂಡಿದೆ. 
ಅದನ್ನು ನಾನು ಸ್ವಾಗತಿಸಿದ್ದೇನೆ. ಅವರಲ್ಲಿ ಅನೇಕರು ನಮ್ಮ ಗೌರವಕ್ಕೆ 
ಪಾತ್ರರಾದ ತ್ಯಾಗಶೀಲರಾದ ಸಹೋದ್ಯೋಗಿಗಳು. ಹೀಗಿದ್ದರೂ ಅವರು 
ಹೊರಡಿಸಿರುವ ಹೊತ್ತಗೆಯಲ್ಲಿ ಅವರು ಪ್ರಕಟಿಸಿರುವ ಕಾರ್ಯಕ್ರಮದ 
ವಿಷಯದಲ್ಳಿ ನನಗೆ ಮೂಲಭೂತವಾದ ಮತಭೇದವಿದೆ. ಆದರೆ ಅವರ 
ಪ್ರಕಟನೆಗಳ ಮೂಲಕ ಅವರ ವಿಚಾರಗಳ ಪ್ರಚಾರವನ್ನು ಅದುಮಿಡಲು 
ನೈತಿಕ ಬಲದಿಂದ ನಾನು ಹೀಗೆ ಮಾಡಬಹುದಾದರೂ ನಾನು ಅದನ್ನು 
ಬಯಸುವುದಿಲ್ಲ. ಈ ಅಭಿಪ್ರಾಯಗಳು ಎಷ್ಟೇ ನನಗೆ ರುಚಿಸದಿದ್ದರೂ, 
ಅವುಗಳನ್ನು ನಿರಾತಂಕವಾಗಿ ವ್ಯಕ್ತ ಪಡಿಸಲು ನಾನು ಅಡ್ಡಿ ಮಾಡಲಾರೆ. 
ಕಾಂಗ್ರೆಸ್ಸಿನಲ್ಲಿ ಅವರದು ಮೇಲುಗೈ ಆದರೆ, ಇದೂ ಸಂಭವನೀಯವೇ, 
ನಾನು ಕಾಂಗ್ರೆಸ್ಸಿನಲ್ಲಿ ಉಳಿಯಲು ಸಾಧ್ಯವಿಲ್ಲ. ಏಕೆಂದರೆ ನಾನು 
ವಿರೋಧ ಪಕ್ಷದಳ್ಳಿರುವುದೆಂದರೆ ಅದು ನನ್ನ ವಿಚಾರಕ್ಕೆ ಮೀರಿದ ವಿಷಯ. 


೪೬ ಗಾಂಧೀ ಗ್ರಂಥಮಾಲೆ 


ನನ್ನ ದೀರ್ಫವಾದ ಸಾರ್ವಜನಿಕ ಜೀವನದಲ್ಲಿ ಅನೇಕ ಸಂಸ್ಥೆ ಗಳೊಂದಿಗೆ 
ಆತ್ಮೀಯತೆಯನ್ನು ತಾಳಿದ್ದೇನೆ; ಎಂದೂ ವಿರೋಧ ಪಕ್ಷದಲ್ಲಿರಲಿಲ್ಲ. 


ಮತ್ತು ದೇಶೀಯ ಸಂಸ್ಥಾನಗಳ ವಿಷಯದಲ್ಲಿ ನಾನು ಮಾಡಿರುವ 
ಸಲಹೆಗೆ ತೀರ ಭಿನ್ನವಾಗಿ ಕೆಲವರು ಬೇರೊಂದು ಧೋರಣೆಯನ್ನನುಸರಿಸ 
ಬೇಕೆಂದು ವಾದಿಸುತ್ತಿರುವರು. ನಾನು ಈ ವಿಷಯವನ್ನು ದೀರ್ಫ್ಥಕಾಲ 
ಪರ್ಯಾಲೋಚಿಸಿದ್ದೇನೆ: ಆದರೆ ನನ್ನ ಅಭಿಪ್ರಾಯವನ್ನು ಬದಲಾಯಿಸಲು 
ನನಗೆ ಸಾಧ್ಯವಾಗಿಲ್ಲ. 


ಅಸ್ಪೃಶ್ಯತೆಯ ವಿಜಾರದಲ್ಲಿಯೂ ಬಹು ಸಂಖ್ಯಾತರಲ್ಲದಿದ್ದರೂ 
ಅನೇಕರ ವಿಧಾನಕ್ಕೂ ನನ್ನ ವಿಧಾನಕ್ಕೂ ಪ್ಲಾ ಪ್ರಾಯಶಃ ಭೇದವಿದೆ. ನನ 
ಗಾದರೂ ಇದೊಂದು ಗಹನವಾದ ಧಾರ್ಮಿಕ ಹಾಗೂ ನೈತಿಕ ಪ್ರಶ್ನೆ. 
ಅನೇಕರು ನಮ್ಮ ಶಾಸನೋಲ್ಲಂಘನ ಹೋರಾಟದ ಮಧ್ಯೆ ಈ ಪ್ರಶೈಯನ್ನು 
__ನಾನು ಮಾಡಿದ ರೀತಿಯಲ್ಲಿ ಸಮಯದಲ್ಲಿ ತಂದೊಡ್ಡಿ ರುವುದು 
ದೊಡ್ಡ ಆಚಾತುರ್ಯವಾಯಿತೆಂದು ಅಭಿಪ್ರಾಯಪಡುತ್ತಾರೆ. ಈ ರೀತಿ 
ನಾನು ಮಾಡದೆ ಇದ್ದಿದ್ದರೆ ನಾನು ಪ್ರಾಮಾಣಿಕವಾಗಿ ವರ್ತಿ ಸುತ್ತಿ ರಲಿಲ್ಲವೆಂದೇ 
ನನಗನಿಸುತ್ತದೆ. 


ಕೊನೆಯದಾಗಿ ಅಹಿಂಸೆಯ ವಿಷಯ. ಈ ಹದಿನಾಲ್ಕು ವರ್ಷ 
ಗಳಿಂದ ಅದರ ಪ್ರಯೋಗದ ಪ್ರಯತ್ನ ನಡೆದಿದ್ದರೂ, ಕಾಂಗ್ರೆಸ್ಸಿಗರಲ್ಲಿ 
ಬಹು ಸಂಖ್ಯಾತರಿಗೆ ಅದೊಂದು ವ್ಯಾವಹಾರಿಕ ತಂತ್ರ ಮಾತ್ರ. ನನ 
ಗಾದರೊ ಆದು ಮೂಲಭೂತವಾದ ನಂಬಿಕೆ. ಕಾಂಗ್ರೆಸ್ಸಿಗರು ಹೀಗೆ 
ಭಾವಿಸದೆ ಇರುವುದು ಅವರ ತಪ್ಪಲ್ಲ. ನಾನು ಪ್ರತಿಪಾದಿಸುವ ರೀತಿಯಲ್ಲ 
ನಿಸ್ಸಂದೇಹವಾಗಿ ದೋಷವಿರಬೇಕು. ಅದಕ್ಕೂ ಹೆಚ್ಚಾಗಿ ಅದರ ಆಚರಣೆ 
ಯಲ್ಲಿ ದೋಷವಿರಬೇಕು. ಈ ಕಾರಣಗಳಿಂದ ಅಹಿಂಸೆಗೆ ಯಶಸ್ಸು 
ದೊರೆಯದಂತಾಗಿದೆ. ನನ್ನ ಪ್ರತಿಪಾದನೆಯಲ್ಲಾಗಲಿ, ಅದರ ಆಚರಣೆ 
ಯಲ್ಲಾಗಲಿ ಏನು ದೋಷವಿದೆಯೋ ಅದು ನನಗೆ ಗೋಜಚರವಾಗಲಿಲ್ಲ. 
ಆದರೆ ಕಾಂಗ್ರೆಸ್ಸಿಗರ ಜೀವನದಲ್ಲಿ ಅದು ಹಾಸು ಹೊಕ್ಕಾಗಿಲ್ಲವೆಂದರೆ, 
ನಾನು ಈ ಬಗೆಯ ಅನುಮಾನವನ್ನೇ ತಾಳಬೇಕಾಗಿದೆ. 


ಭಾಷಣಗಳು ಮತ್ತು ಹೇಳಿಕೆಗಳು ೪೭ 


ಅಹಿಂಸೆಯ ವಿಷಯದಲ್ಲಿ ಈ ಸಂದಿಗೃತೆ ಇರಬೇಕಾದರೆ, ಸರಕಾರಿ 
ಕಾನೂನುಗಳ ಶಾಂತಿಯುತವಾದ ಪ್ರತಿಭಟನೆಯಲ್ಲಿ ಇನ್ನೂ ಹೆಚ್ಚು 
ಸಂದಿಗ್ಧತೆ ಇರಬೇಕು. ನಾನು ಇಪ್ಪತ್ತೇಳು ವರ್ಷಗಳಿಂದ ಈ ತತ್ತ್ವದ 
ಅಧ್ಯಯನವನ್ನೂ ಪ್ರಯೋಗವನ್ನೂ ಮಾಡುತ್ತಿದ್ದರೂ ಅದರ ಪೂರ್ಣ 
ಸ್ವರೂಪವನ್ನು ನಾನು ಅರಿತವನೆಂದು ಹೇಳುವಂತಿಲ್ಲ. ಈ ವಿಷಯದಲ್ಲಿ 
ಸಂಶೋಧನಾ ಕ್ಷೇತ್ರ ಸೀಮಿತವಾಗಿರಲೇ ಬೇಕಾಗುತ್ತದೆಏಕೆಂದರೆ ಒಬ್ಬ 
ಮನುಷ್ಯನ ಜೀವಮಾನದಲ್ಲಿ ಈ ಬಗೆಯ ಪ್ರತಿಭಟಿನೆಗೆ ಅವಕಾಶಗಳು 
ಹೆಚ್ಚಾಗಿ ಇರಬಾರದು. ಯಾರು ಸ್ವಪ್ರೇರಣೆಯಿಂದ ಅಧಿಕಾರಕ್ಕೆ ವಿಧೇಯ 
ರಾಗಿರುವವರೋ--ಆ ಅಧಿಕಾರ ತಂದೆತಾಯಿಗಳದಿರಬಹುದು, ಅಧ್ಯಾ 
ಪಕರದಿರಬಹುದು, ಇತರ ಹಿರಿಯರದಿರಬಹುದು--ಧಾರ್ಮಿಕ ಅಧಿಕಾರ 
ವಾಗಿರಬಹುದು, ಲೌಕಿಕ .ಅಧಿಕಾರವಾಗಿರಬಹುದು---ಅವರು ಇಂತಹ 
ಪ್ರತಿಭಟನೆಯನ್ನು ಮಾಡಲು ಅರ್ಹರು. ಎಷ್ಟೇ ಅಸಂಪೂರ್ಣನಾದರೂ 
ನಮ್ಮಲ್ಲಿ ನಾನೊಬ್ಬನೇ ಇದರಲ್ಲಿ ತಜ್ಞನಾಗಿರುವುದರಿಂದ, ಇನ್ನು ಸ್ವಲ್ಪ 
ಕಾಲ ಪರ್ಯಂತ ಈ ಪ್ರಯೋಗವನ್ನು ನಾನೊಬ್ಬನೇ ಮಾಡಬೇಕೆಂಬ 
ನಿರ್ಧಾರಕ್ಕೆ ಬಂದಿದ್ದೇನೆ. ಇದಕ್ಕೆ ಅಚ್ಛರಿಗೊಳ್ಳಲು ಅವಶ್ಯಕತೆಯಿಲ್ಲ. 
ಈ ಪ್ರಯೋಗದಲ್ಲಿ ಆಗಬಹುದಾದ ದೋಷಗಳನ್ನೂ ಅಚಾತುರ್ಯಗಳನ್ನೂ 
ಆದಷ್ಟು ಕಡಿಮೆಮಾಡುವುದು ಅವಶ್ಯವಾಗಿರುವುದರಿಂದಲೂ, ಮತ್ತು 
ಇದರಲ್ಲಿ ನಮಗೆ ಈಗ ಗೋಚರವಾಗದಿರುವ ಗುಪ್ತವಾದ ಶಕ್ತಿ ವಿಶೇಷ 
ಗಳನ್ನು ಕಂಡುಕೊಳ್ಳುವುದಕ್ಕೂ ಹೀಗೆ ಮಾಡಬೇಕಾಯಿತು. ಕಾಂಗ್ರೆಸ್ಸಿ 
ಗರ ದೋಷಗಳ ಮಾತು ಇದರಲ್ಲಿ ಹುಟ್ಟುವುದಿಲ್ಲವೆಂದು ಮತ್ತೆ ಹೇಳ 
ಬೇಕು. ಇತ್ತೀಚಿಗೆ ಈ ವಿಷಯದ ಬಗೆಗೆ ನಾವು ಮಾಡಿದ ನಿರ್ಣಯಗ 
ಳೆಲ್ಲಾ, ಕಾಂಗ್ರೆಸ್ಸಿಗರ ವಿಚಾರಪೂರೃಕ ಸಮ್ಮತಿಯನ್ನು ಪಡೆಯುವುದರಲ್ಲಿ 
ನಾನನುಭವಿಸಿದ ಕಷ್ಟ ಕ್ರಮೇಣ ಹೆಚ್ಚುತ್ತಲಿದೆ : ಆದರೆ ಅವರು ಉದಾರ 
ಭಾವದಿಂದ ನನಗೆ ಅವರ ಅಭಿಮತವನ್ನು ಕೊಟ್ಟಿದ್ದಾರೆ. 

ಆದರೆ ಅವರು ಮಠವನ್ನು ಕೊಟ್ಟಾಗ, ಈ ನಿರ್ಣಯಗಳಲಳ್ಳಿ ಅವರಿಗೆ 
ಬುದ್ಧಿ ಪೂರ್ವಕವಾದ ನಂಬಿಕೆ ಇಲ್ಲದ್ದರಿಂದ ಅವರು ಮನೋವ್ಯಥೆಗೆ ಒಳ 
ಗಾಗಿರಬೇಕು, ಇದರ ನೆನಪು ಅವರಿಗೆ ಉಂಟಾದ ವ್ಯಥೆಗಿಂತಲೂ ನನಗೆ 


೪೮ ಗಾಂಧೀ ಗ್ರಂಥಮಾಲೆ 


ಹೆಚ್ಚಿನ ಮನೋವ್ಯಥೆಯನ್ನುಂಟುಮಾಡಿದೆ, ಅವರೂ ನಾನೂ ಈ ವ್ಯಥೆ 
ಯಿಂದ ಮುಕ್ತರಾಗಬೇಕು: ಹೀಗೆ ಮುಕ್ತರಾದರೇನೇ ನಮ್ಮ ಶಕ್ತಿಯನ್ನು 
ವರ್ಧಿಸಿಕೊಂಡು ನಾವಿಬ್ಬರೂ ನಂಬುವ ಗುರಿಯನ್ನು ಮುಟ್ಟಲು ಸಾಧ್ಯ. 
ಆದ್ದರಿಂದ ಇದಕ್ಕೆ ಸಂಬಂಧಿಸಿದವರೆಲ್ಲರೂ ತಮ್ಮ ತಮ್ಮ ಖಚಿತವಾದ ಅಭಿ 
ಪ್ರಾಯಕ್ಕನುಸಾರವಾಗಿ ಸ್ವಾತಂತ್ರ್ಯದಿಂದಲೂ ಧ್ರ ರ್ಯದಿಂದಲೂ ವರ್ತಿಸು 
ವುದು ಅವಶ್ಯಕ. 

ನಾನು ಪಾಟ್ನಾದಿಂದ ಶಾಂತಿಯುತ ಪ್ರತಿಭಟನೆಯನ್ನು ಸದ್ಯಕ್ಕೆ 
ನಿಲ್ಲಿಸಬೇಕೆಂದು ಸಲಹೆಮಾಡಿ ಕೊಟ್ಟಿ ಹೇಳಿಕೆಯಲ್ಲಿ, ಈ ಉದ್ಯಮವು 
ತಿಳಿದ ಹಾಗೆ ಎರಡು ಫಲಗಳನ್ನು ಕೊಡಲು ಅಸಮರ್ಥವಾಯಿತೆಂದು 
ತೋರಿಸಿದ್ದೇನೆ. ನಮ್ಮಲ್ಲಿ ಪೂರ್ತಿಯಾಗಿ ಅಹಿಂಸಾಭಾವ ಇದ್ವಿದ್ದರೆ, ಅದು 
ತನ್ನಷ್ಟಕ್ಕೆ ತಾನೇ ವೇದ್ಯವಾಗುತ್ತಿತ್ತು; ಸರಕಾರದ ಗಮನವನ್ನು 
ತಬ್ಬಸಿಕೊಳ್ಳುತ್ತಿ ರಲಿಲ್ಲ. ಸರಕಾರ ಹೊರಡಿಸಿದ ವಿಶೇಷ ಆಜ್ಞೆಗಳು 
(Ordinances) ಖಂಡಿತವಾಗಿಯೂ ನಮ್ಮಿಂದಾದ ಅಥವಾ ಆರೋಪತ 
ವಾದ ಅತ್ಯಾಚಾರಗಳಿಂದ ಪ್ರೇರಿತವಾದವುಗಳಲ್ಲ. ಹೇಗಾದರೂ ಮಾಡಿ 
ನಮ್ಮ ಬೆನ್ನು ಮುರಿದು ನಮ್ಮ ಮನಸ್ಸೈರ್ಯವನ್ನು ಕುಂಠಿತಮಾಡಬೇಕೆಂ 
ಬುದೇ ಅವುಗಳ ಉದ್ದೇಶ, ಆದರೆ ಶಾಂತಿಯುತ ಪ್ರತಿಭಟನೆಯನ್ನು ಆಚ 
ರಿಸಿದವರೂ ನಿರ್ದೋಷಿಗಳೆಂದು ನಾವು ವಾದಿಸಿದರೆ ಅದು ತಪ್ಪಾದೀತು. 
ನಾವು ಸಂಪೂರ್ಣವಾಗಿ ಪ್ರತಿಕ್ಷಣದಲ್ಲಿಯೂ ಅಹಿಂಸಾ ಪಾಲಕರಾಗಿ ಇಲ್ಬ 
ದ್ದರೆ ಅದು ಸ್ವಯಂ ಪ್ರಕಾಶವಾಗುತ್ತಿತ್ತು. ಹಿಂಸಾವಾದಿಗಳು ತಮ್ಮ 
ಮಾರ್ಗದಲ್ಲಿ ಎಷ್ಟು ಶ್ರದ್ಧೆಯುಳ್ಳವರಾಗಿದ್ದರೊ ಅಷ್ಟೇ ಅಹಿಂಸಾಮಾರ್ಗ 
ದಲ್ಲಿ ನಾವು ಶ್ರದ್ಧೆ ಯುಳ್ಳವರಾಗಿದ್ರೇವೆಂದು ತೋರಿಸಲು ಉದ್ಯುಕ್ತರಾಗ 
ಲಿಲ್ಲ. ಇದಕ್ಕೆ ಬದಲಾಗಿ ಹಿಂಸೆಯ ಬಗೆಗೆ ಅವರಲ್ಳಿರುವಷ್ಟೇ ನಂಬಿಕೆ 
ಯನ್ನು ನಮ್ಮ ಹೃದಯದಲ್ಲಿ ತಾಳಿರುವೆವೆಂದು ಅವರು ಭಾವಿಸುವಂತೆ 
ನಮ್ಮಲ್ಲಿ ಅನೇಕರು ಮಾಡಿದ್ದೇವೆ. ಆದರೆ ಹಿಂಸಾ ಕೃತ್ಯಗಳಲ್ಲಿ ನಂಬಿಕೆ 
ಯುಳ್ಳವರಾಗಲಿಲ್ಲ, ಅಷ್ಟೆ. ಹಿಂಸಾಭಾವನೆ ನಮ್ಮಿಬ್ಬರಲ್ಲಿ ಸಮಾನ ಗುಣ 
ವಾದ ಮೇಲೆ, ಹಿಂಸಾಕೃತ್ಯಗಳನ್ನು ಎಸಗುವ ಅಥವಾ ಬಿಡುವ ಧೋರಣೆ- 
ಕೇವಲ ಅಭಿಪ್ರಾಯದ ಪ್ರಶ್ನೆಯೆಂದು ಹಿಂಸಾಮಾರ್ಗದವರು ವಾದಿಸು 


ಭಾಷಣಗಳು ಮತ್ತು ಹೇಳಿಕೆಗಳು ೪೯ 


ವುದು ನ್ಯಾಯ ಸಮ್ಮತವಾಗಿಯೇ ಇದೆ. ನಮ್ಮ ದೇಶ ಅದ್ಭುತವಾದ ಧೈರ್ಯ 
ವನ್ನೂ ತ್ಯಾಗವನ್ನೂ ತೋರಿಸಿದೆಯೆಂದು ನಾನು ಮೊದಲೇ ಹೇಳಿರುವ 
ಮಾತನ್ನು ಪುನಃ ಹೇಳುವುದು ಅನಾವಶ್ಯಕ. ಆದರೆ ಇದನ್ನು ಮಾತ್ರ ಹೇಳ 
ಬಯಸುತ್ತೇನೆ : ನಮ್ಮ ಅಹಿಂಸೆ, ಕಾಯಾ, ವಾಜಾ, ಮನಸಾ, ಶುದ್ಧ 
ಮತ್ತು ಬೆರಕೆಯಿಲ್ಲದ ಅಹಿಂಸೆಯಾಗಿರಲಿಲ್ಲ. ಈಗ ಸರಕಾರಕ್ಕೂ ಹಿಂಸಾ 
ವಾದಿಗಳಿಗೂ, ನಮ್ಮ ಗುರಿಯನ್ನು ಮುಟ್ಟಲು ಹಾಗೂ ವ್ಯಾಪಕಾರ್ಥದಲ್ಲಿ 
ಎಲ್ಲ ಬಗೆಯ ಸ್ವಾತಂತ್ರ್ಯವನ್ನು ಪಡೆಯಲೂ ಅಹಿಂಸಾ ಮಾರ್ಗ ಶಕ್ತಿ 
ಯುತ ಸಾಧನವೆಂದು ಪ್ರಯೋಗಗಳ ಮೂಲಕ ತೋರಿಸಲು ಸಾಧನೋ 
ಪಾಯಗಳನ್ನು ಹುಡುಕುವುದು ನನ್ನ ಗುರುತರವಾದ ಕರ್ತವ್ಯವಾಗಿದೆ, 

ನನ್ನ ಜೀವನವೇ ಮುಡುಪಾಗಿರುವ ಈ ಪ್ರಯೋಗಕ್ಕೆ ನಾನು 
ಪೂರ್ಣ ನಿರ್ಲಿಪ್ತನಾಗಿರಬೇಕು ; ಕಾರ್ಯ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯ 
ವನ್ನು ಪಡೆದಿರಬೇಕು. ಸತ್ಯಾಗ್ರಹ (ಅದರಲ್ಲಿ ಕಾನೂನುಭಂಗ ಒಂದು 
ಭಾಗ ಮಾತ್ರ) ನನ್ನ ಮಟ್ಟಿಗೆ ಸರ್ವವ್ಯಾಪಿಯಾದ ಜೀವನದ ನಿಯಮ. 
ಸತ್ಯವೇ ನನ್ನ ದೇವರು, ಆತನನ್ನು ನಾನು ಅರಸುವುದು ಅಹಿಂಸಾ 
ಮಾರ್ಗದಿಂದಲ್ಲದೆ ಬೇರೆ ಮಾರ್ಗದಿಂದಲ್ಲ. ನನ್ನ ದೇಶದ ಸ್ವಾತಂತ್ರ್ಯ, 
ಇಡಿಯ ಜಗತ್ತಿನ ಸ್ವಾತಂತ್ರ್ಯ ವೂ ಸಹ, ಸತ್ಯದ ಅನ್ವೇಷಣೆಯಲ್ಲಿ 
ಖಂಡಿತವಾಗಿಯೂ ಅಡಕವಾಗಿದೆ. ಯಾವ ಕಾರಣದಿಂದಲಾಗಲಿ-ಐಹಿಕ, 
ಆಮುಸ್ಮಕ ಸಿದ್ಧಿಗಾಗಲಿ - ಈ ಅನ್ವೇಷಣವನ್ನು ಬಿಡುವುದು ನನಗೆ ಸಾಧ್ಯ 
ವಿಲ್ಲ. ಇದಕ್ಕಾಗಿಯೇ ನಾನು ರಾಜಕೀಯ ರಂಗವನ್ನು ಪ್ರವೇಶಿಸಿದ್ದು : 
ಈ ಸತ್ಯಾನ್ವೇಷಣದಲ್ಲಿ ದೇಶದ ಸ್ವಾತಂತ್ರ್ಯ ಮತ್ತು ಸತ್ಯದ ಅಂಶಗಳಾದ 
ಇನ್ನೂ ಅನೇಕ ವಿಷಯಗಳು ಅಡಕವಾಗಿದೆಯೆಂದು ನಾನು ಹೇಳುವ 
ಮಾತು 'ಸುಶಿಕ್ಷಿತರಾದ ಕಾಂಗ್ರೆಸ್ಸಿಗರ ವಿಚಾರಪರತೆಯನ್ನೂ ಹೃದಯ 
ವನ್ನೂ ಒಲಿಸದಿದ್ದ ಪಕ್ಷಕ್ಕೆ ನಾನು ಏಕಾಂಗಿಯಾಗಿ ನನ್ನ ಕಾರ್ಯವನ್ನು 
ಮಾಡುತ್ತಾ ಹೋಗಬೇಕೆಂಬುದು ಇದೆ. ಇದು ಈ ಹೊತ್ತು ನನ್ನ ದೇಶ 
ಬಾಂಧವರಿಗೆ ಸ್ಪಷ್ಟವಾಗಿಲ್ಲದಿದ್ದರೂ, ಮುಂದೆ ಎಂದಾದರು ಇಂತಹ ಅತಿ 
ಮುಖ್ಯವಾದ ಸಂದರ್ಭಗಳಲ್ಲಿ ಭಗವಂತನು ನನ್ನ ಬಾಯಿಂದ ನುಡಿಸುವ 
ಸೂಕ್ತವಾದ ಮಾತಿನ ದೆಸೆಯಿಂದಲೊ, ಸೂಕ್ತವಾದ ಕಾರ್ಯಕ್ಕೆ ನನ್ನನ್ನು 
4 


೫೦ ಗಾಂಧೀ ಗ್ರಂಥಮಾಲೆ 


ಪ್ರೇರಣೆಮಾಡುವುದರಿಂದಲೊ ನಮ್ಮ ಜನರಿಗೆ ಸ್ಪಷ್ಟವಾದೀತೆಂಬ ಭರವಸೆ 
ಯಿಂದ ನಾನು ಕಾರ್ಯ ಮಾಡುವೆನು. ಯಂತ್ರಗಳಂತೆ ಅಭಿಮತವನ್ನು 
ಕೊಡುವುದು ಅಥವಾ ಅರೆ ಮನಸ್ಸಿನಿಂದ ಒಬ್ಬಗೆಯನ್ನು ಸೂಚಿಸುವುದು, , 
ನಮ್ಮ ಈ ಉದ್ಯಮದಲ್ಲಿ ಹಾನಿಕರವಲ್ಲದಿದ್ದರೂ, ಏನೇನೂ ಸಾಲದು. 
ನಮ್ಮ ಸಾಮಾನ್ಯ ಗುರಿಯ ವಿಷಯವನ್ನು ನಾನು ಪ್ರಸ್ತಾಪಿಸಿದ್ದೇನೆ. 
ಆದರೆ “ ಪೂರ್ಣ ಸ್ವರಾಜ್ಯ” ಎಂಬ ಮಾತಿಗೆ ಎಲ್ಲ ಕಾಂಗ್ರೆಸ್ಸಿಗರೂ ಒಂದೇ 
ಅರ್ಥವನ್ನು ಕಲ್ಪಿಸುತ್ತಾರೆಯೇ ಎಂಬ ವಿಷಯದಲ್ಲಿ ನನಗೆ ಸಂಶಯ 
ವುಂಬಾಗಿದೆ. ಪೂರ್ಣ ಸ್ವರಾಜ್ಯ ಅಂದರೆ ಇಂಗ್ಲಿಷ್‌ ಭಾಷೆಯಲ್ಲಿ "ಕಂಬ್ಲೀಟ್‌ 
ಇಂಡಿಪೆಂಡನ್ಸ್‌' ಎಂಬ ಪದಕ್ಕೆ ನಾನು ಆ ಇಂಗ್ಲಿಷ್‌ ಭಾಷಾ ಶಬ್ದಗಳ 
ಸಂಪೂರ್ಣ ಇಂಗ್ಲಿಷ್‌ ಅರ್ಥವನ್ನು ಕಲ್ಪಿಸಿದ್ದೇನೆ. ಅದನ್ನೇ ನಾನು ಬಯ 
ಸುತ್ತೇನೆ, ನನ್ನ ಪೂರ್ತಿಗೆ " ಕಂಪ್ಲೀಟ್‌ ಇಂಡಿಪೆಂಡನ್ಸ್‌ ' ಗಿಂತಲೂ 
“ ಪೂರ್ಣ ಸ್ವರಾಜ್ಯ ” ವೆಂಬುದು ಅಪಾರ ಅರ್ಥಗರ್ಭಿತವಾಗಿದೆ. ಆದರೆ 
“ ಪೂರ್ಣ ಸ್ವರಾಜ್ಯ” ವೆಂಬ ಮಾತಿನ ಅರ್ಥವೂ ಸಹ ಸ್ವಯಂ ಸ್ಪಷ್ಟ 
ವಾಗಿಲ್ಲ. ಒಂದು ಶಬ್ದವಾಗಲಿ ಶಬ್ದಗುಚ್ಛವಾಗಲಿ ಎಲ್ಲರೂ ಗ್ರಹಿಸಬಲ್ಲ 


KO, 
ಅರ್ಥವನ್ನು ಕೊಡಲಾರದು. ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ "ಸ್ವರಾಜ್ಯ' 


ವ 


ಶಬ್ದಕ್ಕೆ ಅನೇಕ ವಿವರಣೆಗಳನ್ನು ನಾನು ಕೊಟ್ಟಿದ್ದೇನೆ, ಇವೆಲ್ಲವನ್ನೂ 
ಕೂಡಿಸಿದರೂ ಅದೂ ತೀರ ಅಪೂರ್ಣವೆಂದು ನನ್ನ ಭಾವನೆ. ಆದರೆ ಈ 
ವಿಚಾರವನ್ನು ಬೆಳೆಸಲು ನನಗೆ ಇಜೈಇಲ್ಲ. 

" ಸ್ವರಾಜ್ಯ' ಶಬ್ದಕ್ಕೆ ಸಮರ್ಪಕವಾದ ವಿವರಣೆಯನ್ನು ಕೊಡು 
ವುದು ಅಸಾಧ್ಯವಲ್ಲದಿದ್ದರೂ ಬಹಳ ಕಷ್ಟ ವೆಂಬ ವಿಜಾರದಿಂದ ಹೊರಡುವ 
ಒಂದು ವಿಷಯವೇನೆಂದರೆ ಅನೇಕ ಕಾಂಗ್ರೆಸ್ಸಿಗರಿಗೂ ನನಗೂ ಇರುವ 
ದೊಡ್ಡ ಮತಭೇದಗಳಲ್ಲಿ ಇದೂ ಒಂದು ಮುಖ್ಯವಾಗಿದೆ. ಸಾಧನೆಗಳೂ 
ಸಿದ್ಧಿಯೂ ಒಂದೇ ಆದ್ದರಿಂದ ಸಾಧನೆಗಳು ವಿವಿಧವಾದರೆ, ಪರಸ್ಪರ 
ವಿರುದ್ಧವಾದರೆ, ಅಂತಿಮ ಸಿದ್ಧಿ ಯಲಿ ವ್ಯತ್ಯಾಸವಾಗಬೇಕು ಅಥವಾ 
ವಿಪರೀತವೇ ಆಗಬೇಕು. ಈ ಮಾತನ್ನು ನಾನು ೧೯೦೯ರಿಂದ ಹೇಳುತ್ತ 
ಬಂದಿದ್ದೇನೆ, ಸಾಧನೆಗಳು ಯಾವಾಗಲೂ ನಮ್ಮ ಸ್ವಾಧೀನ ಅಂತಿಮ ಸಿಧದ್ರಿ 
ಹಾಗಲ್ಲ. ಆದರೆ ನಾವೆಲ್ಲರೂ ಒಂದೇ ಅರ್ಥವುಳ್ಳ ಒಂದೇ ಬಗೆಯ ಸಾಧನೆ 


ಭಾಷಣಗಳು ಮತ್ತು ಹೇಳಿಕೆಗಳು ೫೧ 


ಗಳನ್ನು ಕೈಗೊಂಡರೆ, ಅಂತಿಮ ಗುರಿ ಅದರ ಲಕ್ಷಣ--ಇದನ್ನು ಕುರಿತು 
ಚಿಂತಿಸಬೇಕಾಗಿಲ್ಲ. ಇದು ನನಗೆ ಸ್ವಯಂವೇದ್ಯ ಸತ್ಯವಾಗಿದೆ. ಆದರೆ 
ಅನೇಕ ಕಾಂಗ್ರೆಸ್ಸಿಗರು ಈ ಮಾತನ್ನು ಒಪ್ಪುವುದಿಲ್ಲವೆಂದು ಹೇಳಲೇ 
ಬೇಕು. ಅಂತಿಮ ಸಿದ್ಧಿ ಉತ್ಪಷ್ಟವಾದರೆ ಸಾಧನೆಗಳು ಎಂತಹದಾದರೂ 
ಆಗಬಹುದೆಂದು ಅವರ ನಂಬಿಕೆ. 

ಈ ಮತಭೇದಗಳ ಒಟ್ಟು ಮೊತ್ತವೇ ಈಗಿನ ಕಾಂಗ್ರೆಸ್‌ ಕಾರ್ಯ 
ಕ್ರಮವನ್ನು ಸತ್ತೃಹೀನವನ್ನಾಗಿ ಮಾಡಿದೆ. ಏಕೆಂದರೆ ಕಾಂಗ್ರೆಸ್ಸಿಗರು 
ಅದಕ್ಕೆ ಮಾತುಗಳಲ್ಲ ಒಬ್ಬಗೆಯನ್ನಿತ್ತರೂ ಕಾರ್ಯತಃ ಅದರ ಅನುಷ್ಠಾನ 
ಮಾಡಲಿಲ್ಲ. ಹೀಗಿದ್ದರೂ ಈಗಿನ ಕಾಂಗ್ರೆಸ್‌ ಕಾರ್ಯಕ್ರಮವನ್ನು ಬಿಟ್ಟರೆ 
ಬೇರೇನನ್ನೂ ದೇಶಕ್ಕೆ ನಾನು ಸೂಜಿಸಲಾರೆ: ಈ ಕಾರ್ಯಕ್ರಮ ಈ ರೀತಿ 
ಇದೆ, ಅಸ್ಪಶ್ಯತಾ ನಿವಾರಣೆ, ಹಿಂದೂ-ಮುಸ್ಲಿಮರ ಐಕ್ಯ, ಮದ್ಯ 
ಪಾನ ನಿಷೇಧ, ಕೈಯಿಂದ ನೂಲುವುದು, ಖಾದಿ, ಪೂರ್ಣ ಸ್ವದೇಶೀ 
ಇವುಗಳ ಮೂಲಕ ನಮ್ಮ ಗ್ರಾಮ ಕೈಗಾರಿಕೆಗಳ ಪುನರುಜ್ಮೀವನ, ಏಳು 
ಲಕ್ಷ ಹಳ್ಳಿಗಳ ಪುನರ್ವ್ಯವಸ್ಥೆ, ಈ ಕಾರ್ಯಕ್ರಮ ಒಬ್ಬನ ದೇಶಭಕ್ತಿಗೆ 
ಪೂರ್ಣ ತೃಪ್ತಿಯನ್ನು ಒದಗಿಸಬಲ್ಲದು. ನನ್ನ ಮಟ್ಟಿಗೆ ಹೇಳುವು 
ದಾದರೆ, ಭಾರತದ ಒಂದು ಹಳ್ಳಿ ಯಳ್ಲಿ--ಅದರಲ್ಲಿಯೂ ನನ್ನ ಅಪೇಕ್ಷೆ 
ಗಡಿನಾಡಿನ ಹಳ್ಳಿಯ ಜೀವನದಲ್ಲಿ ಮುಳುಗಿರಲು ನನ್ನ ಹಂಬಲವಿದೆ. 
ಖುದಾಯಿ--ಖಿದ್‌ಮತ್‌ಗಾರರು ಗಡಿನಾಡಿನಲ್ಲಿ ಅಬ್ದುಲ್‌ ಗಫಾರ್‌ಖಾನ್‌ 
ಅವರು ವ್ಯವಸ್ಥೆ ಗೊಳಿಸಿದ ಸ್ವಯಂಸೇವಕರ ದಳ ನಿಜವಾಗಿಯೂ ಕಾಯಾ 
ವಾಚಾ, ಮನಸಾ, ಅಹಿಂಸೆಯನ್ನು ಸಾಧಿಸಿದ ಪಕ್ಷಕ್ಕೆ, ಅವರು ಹಿಂದೂ-- 
ಮುಸ್ಲಿಂ ಐಕ್ಯಕ್ಕೆ ನಿಜವಾದ ಪ್ರೇಮಿಗಳಾದರೆ, ಖಂಡಿತವಾಗಿಯೂ ಅವರ 
ಮೂಲಕ ನಮಗೆ ಅತ್ಯವಶ್ಯಕವಾದ ಎರಡು ವಿಷಯಗಳನ್ನು ಸಾಧಿಸಿ 
ದಂತಾಗುವುದು. ಆಫ್‌ಘನರಿಂದ ಭೀತಿ ಎಂದು ಕರೆಯಲಾಗಿರುವ 
ನಮ್ಮನ್ನು ಹೆದರಿಸುತ್ತಿರುವ ದೊಡ್ಡ ಅಪಾಯದ ಪರಿಸ್ಥಿತಿ ಕೊನೆಗಾಣು 
ವುದು. ಆದ್ದರಿಂದ ಈ ಗಡಿನಾಡಿನ ಸ್ವಯಂಸೇವಕರು ಅಹಿಂಸಾ ತತ್ತ 
ವನ್ನು ನಿಜವಾಗಿ ಮೈಗೂಡಿಸಿಕೊಂಡಿದ್ದಾರೆಯೇ, ತಮ್ಮ ಹೃದಯಾಂತ 
ರಾಳದಿಂದ ಹಿಂದೂ-ಮುಸಲ್ಮಾನ್‌ ಮುಂತಾದವರ ಐಕ್ಯದಲ್ಲ ಶ್ರದ್ಧೆ 


೫೨ ಗಾಂಧೀ ಗ್ರಂಥಮಾಲೆ 


ಯುಳ್ಳವರಾಗಿದ್ದಾರೆಯೇ ಎಂದು ಸ್ವತಃ ಪರೀಕ್ಷಿಸಲು ನಾನು ಕಾತರೆ 
ನಾಗಿದ್ದೇನೆ. ಅಷ್ಟೇ ಅಲ್ಲದೆ ನಾನೇ ಅವರಿಗೆ ಚರಖಾದ--ಹಾಗೂ ಈ 
ಬಗೆಯ ಸಂದೇಶಗಳನ್ನು ಮುಟ್ಟಸಬೇಕೆಂದು ಆಶೆಯುಳ್ಳವನಾಗಿದ್ದೇನೆ. 
ನಾನು ಕಾಂಗ್ರೆಸ್ಸಿನಲ್ಲಿರಲಿ ಹೊರಗಿರಲಿ ಕಾಂಗ್ರೆಸ್ಸಿಗೆ ನನ್ನ ನಮ್ರವಾದ 
ಸೇವೆಯನ್ನು ಸಲ್ಲಿಸಲು ಬಯಸುತ್ತೇನೆ. 

ಕೊನೆಯ ಮಾತಾಗಿ ನಮ್ಮ ಕಾರ್ಯಕರ್ತರಲ್ಲಿ ದಿನೇ ದಿನೇ ಹೆಚ್ಚು 
ತ್ತಿರುವ ಭ್ರಷ್ಟಾಚಾರದ ಪ್ರಸ್ತಾಪವನ್ನು ಉಳಿಸಿಕೊಂಡಿದ್ದೇನೆ. ಈ 
ವಿಷಯವನ್ನು ಕುರಿತು ಈಗಾಗಲೇ ಸಾಕಷ್ಟು ಬಹಿರಂಗವಾಗಿ ಮಾತಾಡಿ 
ದ್ದೇನೆ. ನಾನೇ ಈ ಬಗೆಗೆ ಏನೇ ಹೇಳಿದ್ದರೂ, ನನ್ನ ಎಣಿಕೆಯಲ್ಲಿ ಈಗಲೂ 
ಕಾಂಗ್ರೆಸ್ಸಿನಷ್ಟು. ಬಲಿಷ್ಠವಾದ ದೇಶವನ್ನು ಪ್ರತಿನಿಧಿಸುವ ಸಂಸ್ಥೆ 
ಬೇರೊಂದಿಲ್ಲ. ಅದರ ಹಿಂದೆ ಅವಿಚ್ಛಿನ್ನವಾದ ಉತ್ತಮ ಸೇವೆ ಮತ್ತು 
ತ್ಯಾಗಗಳಿಂದ ಶೋಭಿಸುವ ಇತಿಹಾಸವಿದೆ. ಆರಂಭದೆಸೆಯಿಂದಲೂ ಅದು 
ಚಂಡಮಾರುತಗಳಂತಹ ಕಷ್ಟಗಳನ್ನು ಎದುರಿಸಿ ಗೆದ್ದು ಮುಂದೆ ಸಾಗಿದೆ. 
ಈ ಕೀರ್ತಿ ಬೇರೆ ಯಾವ ಸಂಸ್ಥೆಗೂ ಇಲ್ಲ. ಅದರ ಕರೆಗೆ ಓಗೊಟ್ಟು 
ಅನೇಕರು ಅಪಾರ ತ್ಯಾಗವನ್ನು ಮಾಡಿದ್ದಾರೆ. ಯಾವ ದೇಶಕ್ಕೇ ಆಗಲಿ 
ಈ ತ್ಯಾಗ ಹೆಮ್ಮೆಯನ್ನು ಂಟುಮಾಡುವಂತಹುದು. ನಿರ್ದೋಷ ಚಾರಿತ್ರ್ಯ 
ವುಳ್ಳ ದೀಕ್ಬಾಬದ್ಧರಾದ ಸ್ತ್ರೀಪುರುಷರು--ಬೇರೆ ಯಾವ ಸಂಸ್ಥೆಯಲ್ಲಿಲ್ಲ 
ದಷ್ಟು ಸಂಖ್ಯೆಯಲ್ಲಿ ಇದರಲ್ಲಿದ್ದಾರೆ. ಇಂತಹ ಸಂಸ್ಥೆಯನ್ನು ನಾನು 
ಬಿಡಬೇಕಾದರೆ, ನನಗೆ ಬಹಳ ವ್ಯಾಕುಲವಿಲ್ಲದೆ ಸಾಧ್ಯವಿಲ್ಲ. ಹಾಗೆ 
ಬಿಡಲೇ ಬೇಕಾದರೆ, ಹೊರಗಿದ್ದು ಅದರ ಸೇವೆಯನ್ನು--ಅಂದರೆ ದೇಶದ 
ಸೇವೆಯನ್ನು--ಒಳಗಿದ್ದು ಮಾಡಿದ್ದ ಕ್ಕಿಂತಲೂ ಉತ್ತಮ ರೀತಿಯಳ್ಳಿ 
ಮಾಡಬಹುದೆಂದು ನನಗೆ ಚೆನ್ನಾಗಿ ಮನದಟ್ಟಾಗಿರುವುದರಿಂದಲೇ ಹಾಗೆ 
ಮಾಡುವೆನು. 

ನಾನು ಈವರೆಗೂ ಮಾಡಿದ ವಿಚಾರಗಳು ಕಾಂಗ್ರೆಸ್ಸಿಗರಿಗೆ ಒಬ್ಬಗೆ 
ಯಾಗಿವೆ ಎಂದು ಪರೀಕ್ಷಿಸಲು, ವಿಷಯ ನಿರ್ದಾಯಕ ಸಮಿತಿಯ ಮುಂದೆ 
ಈ ವಿಚಾರಗಳನ್ನು ಸಮರ್ಥಿಸುವ ಕೆಲವು ನಿರ್ಣಯಗಳನ್ನು ಮಂಡಿಸ 
ಬೇಕೆಂದಿದ್ದೇನೆ. ನಾನು ಸೂಚಿಸಬೇಕೆಂದಿರುವ ತಿದ್ದುಪಡಿಗಳಲ್ಲ ಮೊದಲನೆ 


ಭಾಷಣಗಳು ಮತ್ತು ಹೇಳಿಕೆಗಳು ೫೩ 


ಯದು, ಕಾಂಗ್ರೆಸ್‌ ಸಂವಿಧಾನದಳ್ಳಿರುವ ನ್ಯಾಯಬದ್ಧ (legitimate) 
ಮತ್ತು “ ಶಾಂತಿಯುತ” (pl) ಎಂಬ ಪದಗಳಿಗೆ ಬದಲಾಗಿ 
| ಸತ್ಯ ” (truthful) ಮತ್ತು ಅಹಿಂಸೆ(ಗಂಗ violent) ಯಿಂದ ಕೂಡಿದ 
ಎಂಬುದನ್ನಿ ಟ್ಟು ಕೊಳ್ಳಬೇಕೆಂದು ತಿಳಿಸುತ್ತದೆ. ನಾನು ಈ ಶಬ್ದಗಳನ್ನು 
ಅತ್ಯಂತ ಖಯಜುಸ್ವಭಾವದಿಂದಲೇ “ ನ್ಯಾಯಬದ್ಧವಾದ ಮತ್ತು ಶಾಂತಿ 
ಯುತವಾದ” (legitimate and peaceful) ಎಂಬುದಕ್ಕೆ ಬದಲಾಗಿ 
ಉಪಯೋಗಿಸಿದಾಗ ಸಭೆಯಲ್ಲಿ ಅದಕ್ಕೆ ವಿರುದ್ಧವಾಗಿ ಗುಳ್ಳಬ್ಬಿಸಿದರು. 
ಕಾಂಗ್ರೆಸ್ಸಿಗರು ಸತ್ಯ ಮತ್ತು ಅಹಿಂಸಾತ್ಮಕ ಕೂಡಿದ ಮಾರ್ಗದಲ್ಲಿ ನಮ್ಮ 
ಗುರಿಯನ್ನು ಮುಟ್ಟುವುದು ಅವಶ್ಯವೆಂದು ನಿಜವಾಗಿಯೂ ನಂಬಿದರೆ 
ದ್ವಂದ್ವಾರ್ಥವಿಲ್ಲದಿರುವ ಈ ವಿಶೇಷಣಗಳನ್ನು ನಾವು ನಮ್ಮ ನಿಯಮಾವಳಿ 
ಯಲ್ಲಿ ಸೇರಿಸಲು ಯಾವ ಅಡ್ಡಿ ಯೂ ಇರಬಾರದು. 

ಎರಡನೆಯ ತಿದ್ದುಪಡಿ ಈಗಿರುವ ನಾಲ್ಕಾಣೆ ಚಂದಾಕ್ಕೆ ಬದಲಾಗಿ, 
ಪ್ರತಿಯೊಬ್ಬ ಕಾಂಗ್ರೆಸ್‌ ಸದಸ್ಯನೂ, ಕಾಂಗ್ರೆಸ್‌ ಕಛೇರಿಗೆ ತಾನೇ ನೂತ 
ಒಳ್ಳೆ ಹುರಿಯುಳ್ಳ ಸಮನಾದ ೧೫ ನಂಬರಿಗೆ ಕಡಮೆಯಿಲ್ಲದ ೨೦೦೦ 
ಸುತ್ತು (ಒಂದು ಸುತ್ತಿಗೆ ನಾಲ್ಕು ಅಡಿ ಆಗುವುದು) ದಾರವನ್ನು ಕೊಡು 
ವುದು. ಈ ತಿದ್ದುಪಡಿಗೆ ಪೂರ್ವಾಪರ ವಾದಗಳನ್ನು ನಿಮ್ಮ ಮುಂದಿಡು 
ವುದು ಅನವಶ್ಯ. ನಾವು ನಿಜವಾಗಿಯೂ ಬಹಳ ಕಡಮೆ ವರಮಾನಕ್ಕೆ 
ದುಡಿಯುವ ಕಾರ್ಮಿಕರನ್ನು ಪ್ರತಿನಿಧಿಸುವ ಪ್ರಜಾಸತ್ತೆ ಯುಳ್ಳ ಸಂಸ್ಥೆ 
ಯವರಾಗಬೇಕಾದರೆ ಚಂದಾರೂಪದಲ್ಲಿ ಈ ಬಗೆಯ ಸುಲಭ ರೂಪವಾದ 
ದುಡಿಮೆಯನ್ನು ವಿಧಿಸುವುದಕ್ಕಿಂತಲೂ ಉತ್ತಮ ಮಾರ್ಗವಿಲ್ಲ. ಕೈ 
ಯಿಂದ ನೂಲುವುದು ಅತ್ಯಲ್ಪ ವರಮಾನದಾಯಕವೂ ಆದರೆ ಅತ್ಯಂತ 
ಗೌರವಯುತವೂ ಆದ ದುಡಿಮೆ ಎಂದು ಎಲ್ಲರೂ ಒಬ್ಬಕೊಳ್ಳಲೇ ಬೇಕು. 
ದೇಶಕ್ಕಾಗಿ ಪ್ರತಿನಿತ್ಯ ಅರ್ಧ ಗಂಟಿಯ ದುಡಿಮೆಯನ್ನು ಸಳ್ಳಿಸಲಿಚ್ಛಿಸು 
ವವರಿಗೆಲ್ಲ ಅವಕಾಶವನ್ನೊದಗಿಸುವ ಎಲ್ಲಾ ಪ್ರಾಪ್ತ ವಯಸ್ಕರಿಗೂ 
ಮತದಾನದ ಅಧಿಕಾರವನ್ನು ಕೊಡುವ ಏರ್ಪಾಡಿಗೆ ಇದು ಬಹಳ ಮಟ್ಟಿಗೆ 
ಹೋಲುತ್ತದೆ. ಈ ದುಡಿಮೆಯಿಂದ ಬರುವ ವರಮಾನವು ಎಷ್ಟೇ ಅಲ್ಪ 
ವಾದರೂ, ದುಡಿಮೆ ಗೌರಯುತವಾದುದೆಂಬ ಭಾವನೆಯಿಂದ ಸುಶಿಕ್ಷಿತರೂ, 


೫೪ ಗಾಂಧೀ ಗ್ರಂಥಮಾಲಿ 


ಶ್ರೀಮಂತರೂ ಇದನ್ನು ಅನುಸರಿಸಬೇಕೆಂದು ನಾವು ನಿರೀಕ್ಷಿಸುವುದು: 
ಹೆಜ್ಕಾದೀತೆ ? ವಿದ್ಯೆಯಂತೆ ದುಡಿಮೆಯೂ ಸ್ವಯಂ ಫಲದಾಯಕ 
ಬೀರೆ ಪ್ರತಿಫಲ ಅದಕ್ಕೆ ಬೇಕಾಗಿಲ್ಲ. ನಾವು ಸಾಮಾನ್ಯ ಜನರ ನಿಜವಾದ 
ಸೇವಕರಾದರೆ ಅವರಿಗಾಗಿ ನೂಲಿನ ಕೆಲಸವನ್ನು ಮಾಡಲು ನಮಗೆ ಹೆಮ್ಮೆ 
' ಯಾದೀತು. ಅನೇಕ ವೇದಿಕೆಗಳಿಂದ ದಿವಂಗತ ಮೌಲಾನಾ ಮಹಮದ್‌ 
ಅಲೀ ಅವರು ಆಗಾಗ್ಗೆ ಹೇಳುತ್ತಿದ್ದ ಮಾತು ನನಗೆ ನೆನಪಾಗುತ್ತದೆ. 
ಖಡ್ಗವು ಪಾಶವೀ ಶಕ್ತಿಗೂ ಬಲಕ್ಕೂ ಪ್ರತೀಕವಾಗಿರುವಂತೆ, ಚರಖವೂ 
ತಕಲಿಯೂ ಅಹಿಂಸೆಗೂ ನಮ್ರ ತಿಗೂ ಸೇವಾಬುದ್ದಿ ಗೂ ಪ್ರತೀಕವೆಂದು 
ಅವರು ಹೇಳುತ್ತಿದ್ದರು. ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿ ಅದಕ್ಕೆ ಸ್ಥಾನ 
ಕೊಟ್ಟಿ ಮೇಲೆ, ಪ್ರತಿಯೊಂದು ಮನೆಯಲ್ಲಿಯೂ ಅದು ತಿರುಗುತ್ತಿ ರಜೇ 
ಕೆಂದು ನಿಜವಾದ ನಿ ಅರ್ಥ ವೆಂದು ಭಾವಿಸಲಾಗಿತ್ತು. ಕಾಂಗ್ರೆಸ್ಸಿಗರಿಗೆ 
ರಾಟಿಯಲ್ಲಿ ನಂಬಿಕೆ ಇಲ್ಲದಿದ್ದರೆ ಅದನ್ನು ಧ್ವಜದಿಂದ ತೆಗೆದುಹಾಕಬೇಕು : 

ನಮ್ಮ ನಿಯಮಾವಳಿಯಿಂದ ಖಾದಿಯನ್ನು ತೆಗೆದುಹಾಕಬೇಕು. ಖಾದೀ 
ನಿಯಮವನ್ನು ಪಾಲಿಸುವುದರಲ್ಲ ನಾಚಿಕೆಯಿಲ್ಲದೆ ಮೋಸ ಮಾಡುತ್ತಿರು 
ವುದು ಅಸಹನೀಯವಾದ ವಿಷಯ. 

ನಾನು ಮಂಡಿಸಬೇಕೆಂಬ ಮೂರನೆಯ ತಿದ್ದುಪಡಿ ಕಾಂಗ್ರೆಸ್ಸಿನ 
ಚುನಾವಣೆಯಲ್ಲಿ ಯಾರ ಹೆಸರು ಚುನಾವಣೆಗೆ ಪೂರ್ವದಲ್ಲಿ ನಿರಂತರವಾಗಿ 
ಆರು ತಿಂಗಳು ಕಾಂಗ್ರೆಸ್‌ ಪಟ್ಟಿಯಲ್ಲಿ ದಾಖಲೆ ಇಲ್ಲವೊ ಈ ಅವಧಿಯಲ್ಲಿ 
ಸತತವಾಗಿ ಖಾದೀಧಾರಿಗಳಾಗಿರಲಿಲ್ಲವೊ ಅಂಥವರಿಗೆ ಮತದಾನ ಮಾಡುವ 
ಅಧಿಕಾರವಿರಬಾರದೆಂದು, ಈ ಖಾದೀ ನಿಯಮವನ್ನು ಜಾರಿಗೆ ತರು 
ವುದರಲ್ಲಿ ಒಂದು ದೊಡ್ಡ ತೊಡಕುಂಟಾಗಿದೆ. ಒಬ್ಬ ಮತದಾರನು 
ನಿಯಮಾವಳಿಗನುಸಾರವಾಗಿ ಕೇವಲ ಖಾದೀಧಾರಿಯಾಗಿದ್ದನೇ ಇಲ್ಲವೇ 
ಎಂಬ ಪ್ರಶ್ನೆಯನ್ನು ನಿರ್ಧರಿಸಲು, ಕಮಿಟಗಳ ಅಧ್ಯಕ್ಷರಿಗೆ ಅಧಿಕಾರವನ್ನು 
ಎಹಿಸಿ- ಕಾಂಗ್ರೆ ಸ್ಸಿನ ಅಧ್ಯಕ್ಷರಿಗೆ ಪುನರ್ವಿಮರ್ಶೆ ಮಾಡುವ ಅಧಿಕಾರ 
ವನ್ನು ಹೆಚ್ಚು ಏರ್ಪಾಡು ಮಾಡುವುದರಿಂದ ಈ ತೊಡಕನ್ನು ಸುಲಭವಾಗಿ 
ಪರಿಹರಿಸಬಹುದು. ಮತದಾನಮಾಡುವ ಸಮಯದಳ್ಳಿ ಯಾರು ಪೂರ್ಣ 
. ಖಾದೀಧಾರಿಯಾಗಿಲ್ಲವೊ ಅಂಥವರು ಸತತ ಖಾದೀಧಾರಿಗಳೆಂದು ಪರಿಗಣಿಸ 


ಭಾಷಣಗಳು ಮತ್ತು ಹೇಳಿಕೆಗಳು ೫೫ 


ಲಾಗದು. ಆದರೆ ಯಾವ ನಿಯಮವೇ ಆಗಲಿ--ಬಹು ಜನರು ತಮ್ಮ 
ಸ್ವಂತ ಇಚ್ಛೆಯಿಂದ ಅದರ ಅನುಷ್ಕಾನ ಮಾಡದಿದ್ದರೆ ಆ ನಿಯಮ ಎಷ್ಟೇ 

ನದಲ. ಖಚಿತವಾದ ಪದಪ್ಪ ಯೋಗದಿಂದ ರಚನೆ 
ಯಾಗಿದ್ದ ರೂ ತೃಪ್ತಿಕರವಾಗಿ ಫಲಪ್ಪ ದವಾಗಲಾರದು. 

೬೦೦೦ ಪ್ರ ತಿನಿಧಿಗಳೇ ಇದ್ದರೂ, ಕಾಂಗ್ರೆಸ್‌ ಸ ಸಂಸ್ಥೆ ಸುಲಭವಾಗಿ 
ನಿರ್ವಾಹ ಗಾನದ (unwieldy) ಅತಿ ದೊಡ್ಡ ಆಕಾರವನ್ನು ತಾಳಿದೆ 
ಎಂದು ನಮ್ಮ ಅನುಭವಕ್ಕೆ ಬಂದಿದೆ. ವಸ್ತು ತಃ ಕಾಂಗ್ರೆಸ್‌ ಅಧಿವೇಶನಕ್ಕೆ 
ಪ್ರತಿನಿಧಿಗಳು ಪೂರ್ಡ ಸಂಖ್ಯೆಯಲ್ಲಿ ಬಂದಿರುವುದಿಲ್ಲ ಕಾಂಗ್ರೆಸ್‌ ಪುಸ್ತಕ 
ಗಳಲ್ಲಿ ಪ್ರತಿನಿಧಿಗಳ ಹೆಸರುಗಳ ದಾಖಲೆ ಎಲ್ಲಿಯೂ ಇಲ್ಲದಿರುವುದರಿಂದ, 
ಬರುವವರೆಲ್ಲರೂ ಸರಿಯಾದ ಪ್ರತಿನಿಧಿಗಳೆಂದು ಹೇಳಲು ಸಾಧ್ಯವಿಲ್ಲ. 
ಆದ್ದರಿಂದ ಪ್ರತಿನಿಧಿಗಳ ಸಂಖೆ ಯನ್ನು ಒಂದು ಸಾವಿರ ಮತದಾರರಿಗೆ 
ಒಬ್ಬ ಪ್ರತಿನಿಧಿಯಂತೆ, ಒಂದು ಸಾವಿರಕ್ಕೆ ಇಳಿಸಲು ಒಂದು ತಿದ್ದುಪಡಿ 
ಯನ್ನು ತರಲಿಚ್ಛಿಸುವೆನು. ಆಗ ಪ್ರತಿನಿಧಿಗಳೆಲ್ಲರೂ ಪೂರ್ಣ ಸಂಖ್ಯೆ 
ಯಲ್ಲ ಬಂದರೆ, ಸಂಖ್ಯಾ ಬಲ ಕಡಿಮೆಯಾದರೂ ಗುಣ ಬಲ ಹೆಚ್ಚುವುದು. 
ಅಧಿವೇಶನವು ಹೊರ ನೋಟಕ್ಕೆ ವೈಭವದಿಂದಲೂ ಆಕರ್ಷಣೆಯಿಂದಲೂ 
ಕೂಡಿರಲು, ಅಲ್ಳಿ ನೆರೆಯುವ ಪ್ರೇಕ್ಷಕರಿಗಾಗಿ ಏರ್ಪಾಡುಗಳನ್ನು ಮಾಡ 
ಬಹುದು; ಆದರೆ ಸ್ವಾಗತ ಸಮಿತಿಗೆ ದೊಡ್ಡ ಸಂಖ್ಯೆಯಲ್ಲಿ ಬರುವ 
ಪ್ರತಿನಿಧಿಗಳಿಗೆ ವಸತಿಯ ವ್ಯವಸ್ಥೆ ಯನ್ನು ಮಾಡುವ ಚಿಂತೆ ತಪ್ಪು ವುದು. 
ಒಂದು ವಿಷಯವನ್ನು ನಾವು ಗಮನದಲ್ಲಿಡಬೇಕು. ಕಾಂಗ್ರೆಸ್ಸಿನ ವಾರ್ಷಿಕ 
ಅಧಿವೇಶನಗಳಿಗೆ ಅಪಾರ ಸಂಖ್ಯೆಯಳ್ಳಿ ಪ್ರತಿನಿಧಿಗಳೂ ಪ್ರೇಕ್ಷಕರೂ ಬರು 

'ತ್ರಿದ್ದಾರೆಂದು ಅದರ ಪ್ರತಿಷ್ಠೆ ಹೆಚ್ಚಿಲ್ಲ; ಆದರೆ ಈ ಪ ಶ್ರತಿಷ್ಕೆಗೆ ಕಾರಣ 
ಕಾಂಗ್ರೆಸ್‌ ಪ್ರಜಾಸತ್ತೆ ಯ ಸಂಸ್ಥೆಯೆಂದು: ಇದೇ ಅದರ ಪ್ರಭಾವಕ್ಕೂ 
ಕಾರಣ, ದಿನೇ ದಿನೇ ಹೆಚ್ಚಾಗುತ್ತ ಹೋಗುವ ಅದರ ಸೇವೆಯಿಂದಲೇ 
ಈ ಪ್ರ.ಶಿಷ್ಠೆ ದೊರೆತಿದೆ. ಪಾಶ್ಠಾತ್ಯ ದೇಶಗಳಲ್ಲಿ ಪ್ರಜಾಸತ್ತಾತ್ಮಕ ವಿಧಾನ 
ಒಂದು ಪರೀಕ್ಷೆಗೆ ಗುರಿಯಾಗಿದೆ. ಅಲ್ಲ ಪ್ರಾಯಶಃ ಅದು ಯಶಸ್ಸನ್ನು 
ಕಳೆದುಕೊಂಡಿರುವ ಪಕ್ಷಕ್ಕೆ ಇದನ್ನು ನಿಜವಾದ ಶಾಸ್ತ್ರೀಯ ರೀತಿಯಲ್ಲ 
ಬೆಳೆಸಿ, ಅದರ ಆಧಾರ ಸುಭದ್ರವಾಗಿದೆ ಎಂದು ಪ್ರತ್ಯಕ್ಷ ಪ್ರಯೋಗದಿಂದ 


೫೬ ಗಾಂಧೀ ಗ್ರಂಥಮಾಲೆ 


ವರ್ತನೆ ನಿಸ್ಸಂದೇಹವಾಗಿ ಈಗ ನಮ್ಮಲ್ಯ ಕಾಣುತ್ತಿವೆ; ಇವು ಪ್ರಜಾ 
ಸತ್ತೆಯ ಅನಿವಾರ್ಯ ಪರಿಣಾಮಗಳಲ್ಲ. ಹಾಗೂ ಬೃಹದಾಕಾರ, ಪ್ರಜಾ 
ಸತ್ತೆಯ ಲಕ್ಷಣವೂ ಅಲ್ಲ. ಕೆಲವೇ ಜನರು ಅದರ ಸತ್ತ್ವವನ್ನು ಗ್ರಹಿಸಿ 
ಯಾರನ್ನು ಅವರು ಪ್ರತಿನಿಧಿಸುವರೊ ಅವರ ಆಶೆ ಆಕಾಂಕ್ಷೆಗಳನ್ನು 
ಪ್ರತಿನಿಧಿಸುವುದು ನಿಜವಾದ ಪ್ರಜಾಸತ್ತೆಯ ತತ್ತ್ವಕ್ಕೆ ಅಸಂಗತವಲ್ಲ. 
ಬಲಾತ್ಕಾರವಾದ ವಿಧಾನಗಳಿಂದ ಪ್ರಜಾಸತ್ತೆ ಯನ್ನು ವಿಕಾಸಗೊಳಿಸ 
ಲಾಗದೆಂದು ನನ್ನ ಮತ. ಪ್ರಜಾಸತ್ತೆಯ ಬುದ್ಧಿಯನ್ನು ಹೊರಗಿನಿಂದ 
ತಂದು ಹೇರುವುದು ಸಾಧ್ಯವಿಲ್ಲ. ಒಳಗಿನಿಂದಲೇ ಅದು ಬೆಳೆಯಬೇಕು. 

ನಮ್ಮ ನಿಯಾಮವಳಿಗಳಿಗೆ ನಾನು ಸೂಜಿಸಬೇಕೆಂದಿರುವ ತಿದ್ದುಪಡಿ 
ಗಳಲ್ಲಿ ಮುಖ್ಯವಾದ ಕೆಲವನ್ನು ಮಾತ್ರ ನಾನು ಪ್ರಸ್ತಾ ಏಸಿದ್ದೇನೆ. ನಾನು 
ಈವರೆಗೂ ಹೇಳಿದ ವಿಷಯಗಳನ್ನು ಸ್ಪಷ್ಟಗೊಳಿಸುವ ಇತರ ನಿರ್ಣಯ 
ಗಳೂ ಇರುವವು. ಈ ಹೇಳಿಕೆಯಲ್ಲಿ ಅವುಗಳನ್ನೂ ಪ್ರಸ್ತಾ ಏಸಿ ಇದನ್ನು 
ಮತ್ತಷ್ಟು ದೀರ್ಫ್ಥವಾಗಿ ಮಾಡುವ ಆವಶ್ಯಕತೆ ಇಲ್ಲ. 

ನನ್ನ ಭಯವೇನೆಂದರೆ ಕಾಂಗ್ರೆಸ್‌ ಅಧಿವೇಶನಕ್ಕೆ ದೊಡ್ಡ ಸಂಖ್ಯೆ 
ಯಲ್ಲಿ ಬರುವ ಕಾಂಗ್ರೆಸ್ಸಿಗರಿಗೆ ನಾನು ಸೂಚಿಸುವ ತಿದ್ಮುಪಡಿಗಳೂ ಸಹ 
ರುಚಿಸಲಾರವು. ನಮ್ಮ ಗುರಿಯನ್ನು ಆದಷ್ಟು ಬೇಗ ನಾವು ಸಾಧಿಸಲು 
ನಾನು ಸೂಚಿಸುವ ತಿದ್ದುಪಡಿಗಳೂ, ನಿರ್ದಯಗಳೂ ಬಹಳ ಮುಖ್ಯವೆಂದು 
ಎಣಿಸುತ್ತೇನೆ. ಯಾವ ಖಾಸಗಿ ಸಂಸ್ಥೆಯೂ ಅದು ಮಾಡುವ ನಿರ್ಣಯ 
ಗಳನ್ನೂ ಧೋರಣೆಗಳನ್ನೂ ಅದರ ಸದಸ್ಯರು ಮನಃಪೂರ್ವಕವಾಗಿ 
ಆಚರಣೆಗೆ ತರದ ಹೊರತು ಜಯಗಳಿಸಲಾರದು. ಯಾವ ನಾಯಕನೇ 
ಆಗಲಿ ಅವನು ಕೊಂಡೊಯ್ಯುವ ದಾರಿಯಲ್ಲಿ ನಿಷ್ಠೆ ಯಿಂದಲೂ, ಪೂರ್ಣ 
ಮನಸ್ಸಿನಿಂದಲೂ, ತಿಳುವಳಿಕೆಯಿಂದಲೂ ಇತರರು ಹಿಂಬಾಲಿಸಿದ 
ಹೊರತು ತನ್ನ ನಾಯಕತ್ವವನ್ನು ಸಾರ್ಥಕಗೊಳಿಸಿಕೊಳ್ಳಲಾರನು. ಸತ್ಯದ 
ಬಲವಲ್ಲದೆ ಬೇರೆ ಯಾವ ಸಾಧನಸಂಪತ್ತಿ ಗಳೂ. ಇಲ್ಲದ ನಾಯಕನಿಗೆ 
ಇದು ಪೂರ್ತಿ ನಿಜವಾಗಿ ಅನ್ವಯಿಸುವ ಮಾತು. ನಾನು ಸೂಚಿಸಿರುವ 
ವಿಷಯಗಳಲ್ಲಿ ಮೂಲತತ್ತ್ಯಕ್ಕೂ ಭಂಗ ತರುವ ಅವಕಾಶವಿಲ್ಲ. ಆದ್ದರಿಂದ 


ತೋರಿಸಬಲ್ಲ ಭಾಗ್ಯ ಭಾರತಕ್ಕೆ ಮಾಸಲಾಗಿರಲಿ. ಭ್ರಷಾಚರಣೆ, ಕಪಟಿ 


— 


ಭಾಷಣಗಳು ಮತ್ತು ಹೇಳಿಕೆಗಳು ೫೭ 


ಈ ವಿಷಯಗಳನ್ನು ಕಾಂಗ್ರೆಸ್ಸಿಗರು ನಿಸ್ಭೃ ಹತೆಯಿಂದ ಪರೀಕ್ಷಿಸಲಿ;. 
ಅವುಗಳ ಗುಣಗಳ ಕಡೆ ಅವರ ಗಮನವಿರಲಿ. ನನ್ನ ವ್ಯಕ್ತಿತ್ವವನ್ನು 
ಅವರು ಮರೆಯಲಿ; ಅವರ ಸ್ವಂತ ವಿಚಾರಪರತೆಯಿಂದ ನಿರ್ಣಯವನ್ನು 
ಮಾಡಲಿ.೧೨ 


೧೩. ಗಾಂಧೀ ಸೇವಾಸಂಘದಲ್ಲಿ ಮಾಡಿದ ಭಾಷಣ 


. [೧೯೩೪ ನವೆಂಬರ್‌ ಕೊನೆಯ ವಾರದಲ್ಲಿ ಗಾಂಧೀ ಸೇವಾಸಂಘದ 
ವಾರ್ಷಿಕ ಅಧಿವೇಶನ ವರ್ಧಾದಲ್ಲಿ ನಡೆಯಿತು. ಅಲ್ಲಿ ನೆರೆದಿದ್ದ ರಚನಾತ್ಮಕ 
ಕಾರ್ಯ ಕರ್ತರನ್ನುದ್ದೇಶಿಸಿ ಗಾಂಧೀಜೀ ಈ ರೀತಿ ನುಡಿದರು :] 


ಗ್ರಾಮೋದ್ಯೋಗ ಸಂಘ ಹೇಗೆ ರೂಪ ತಾಳಿತೆಂಬ ವಿಷಯ 
ಪ್ರಾಯಶಃ ನಿಮ್ಮಳ್ಳಿ ಕೆಲವರಿಗೆ. ಗೊತ್ತಿದೆ. ಹೋದ ವರ್ಷ ನಾನು 
ಗೆ ದೀರ್ಪವಾದ ಹರಿಜನ ಪ್ರವಾಸದಲ್ಲಿ ನಾವು ಖಾದೀ ಕೆಲಸ 
ನೆ ಮಾಡುತ್ತಿ ರುವ ರೀತಿಯಿಂದ ಖಾದಿಯ ಸಾರ್ವಶ್ರಿಕ ಪ್ರಸರಣ 
ಕ್ಕಾಗಲಿ ಗ್ರಾಮಗಳ ಪುನರುಜ್ಮೀವನಕ್ಕಾ ಗಲಿ ಸಾಕಷ್ಟು ಸಹಕಾರಿಯಾಗು 
ತ್ರಿ ಅವೆಂದೇ ನನಗೆ ಸ್ಪಷ್ಟವಾಗಿ ಮನವರಿಕೆ ಆಯಿತು. ಇದು ಕೆಲವೇ 
ಜನರಿಗೆ ಸಂಬಂಧಿಸಿದ್ದಾಗಿತ್ತು.  ಖಾದಿಯನ್ನೇ ಧರಿಸುವವರೂ ಸಹ 
ಬೇರೇನನ್ನೂ ಮಾಡಬೇಕಾಗಿಲ್ಲವೆಂದೂ, ಇತರ ಪದಾರ್ಥಗಳನ್ನು ಉಪ 
ಯೋಗಿಸುವುದರಳ್ಳಿ ಅವು ಎಲ್ಲಿಯೇ ಉತ್ಪತ್ತಿ ಯಾಗಿರಲಿ ಅದರ ಯೋಚನೆ 
ಬೇಡವೆಂದೂ ಅವರೆಣಿಸಿದಂತೆ ನನಗೆ ತೋರಿತು. ಅಂದರೆ ಖಾದಿ ಒಂದು 
ನಿರ್ಜೀವ ಪ್ರತೀಕವಾಗಿ ಉಳಿದಂತಾಯಿತು. ಈ ಪರಿಸ್ಥಿತಿ ಮುಂದು 
ವರಿದರೆ ಖಾದಿಯೂ ಕೃಶವಾಗಿ ಮಾಯವಾಗುವುದೆಂದು ನನಗನಿಸಿತು. 
ಏಕಾಗ್ರತೆಯಿಂದಲೂ ತೀವ್ರ ತೆಯಿಂದಲೂ ಖಾದಿಯ ಕೆಲಸ ಮಾಡಿದರೆ 
ಅದರಿಂದ ಜಯವಿಲ್ಲವೆಂಬ ಅರ್ಥವಲ್ಲ. ಆದರೆ ಈ ಏಕಾಗ್ರ ತೆಯಾಗಲಿ 
ತೀವ್ರ ತೆಯಾಗಲಿ ಇರಲಿಲ್ಲ. ಎಲ್ಲರೂ ತಮ್ಮ ಬಿಡುವು ಕಾಲವೆಲ್ಲವನ್ನೂ 
ಚರಬಾಕ್ಕೂ ತಕಲಿಗೂ ವಿನಿಯೋಗಿಸುತ್ತಿ ರಲಿಲ್ಲ; ಪೂರ್ಣವಾಗಿ ಖಾದಿ 


೫೮ ಗಾಂಧೀ ಗ್ರಂಥಮಾಲಿ 


ಯನ್ನೇ ಉಪಯೋಗಿಸುತ್ತಿರಲಿಲ್ಲ-ನೂಲುವವರ ಸಂಖ್ಯೆಗಿಂತಲೂ ಇವರ 
ಸಂಖ್ಯೆ ಹೆಚ್ಚಾಗಿತ್ತು. ಇತರರು ಕೆಲಸವಿಲ್ಲದೆ ಸುಮ್ಮನಿದ್ದರು. ಅನೇಕರು 
ಬೇಕಾದಷ್ಟು ಬಿಡುವನ್ನು ಬಲಾತ್ಕಾರವಾಗಿ ಪಡೆದು ಯಾವ ಕೆಲಸವನ್ನೂ 
ಮಾಡದೆ ಇದ್ದರು. ಈ ಪರಿಸ್ಥಿತಿಯಿಂದ ನಮ್ಮ ನಾಶವೇ ಉಂಟಾದೀ 
ತೆಂದು ನನಗೆ ತೋರಿತು. ನನಗೆ ನಾನೇ ಹೀಗೆಂದುಕೊಂಡೆ : “ ಈ ಜನರು 
ಸ್ವರಾಜ್ಯವನ್ನು ಪಡೆಯಲು ಶಕ್ತರಲ್ಲ. ಏಕೆಂದರೆ ತಾವಾಗಿಯೋ 
ಬಲಾತ್ಕಾ ರದಿಂದಲೊ ಹೀಗೆ ಸೋಮಾರಿಗಳಾಗಿರುವವರು, ಸ್ವದೇಶೀಯರ 
ಮತ್ತು ಪರದೇಶೀಯರ ಶೋಷಣೆಗೆ ನಿರಂತರ ತುತ್ತಾಗುವರು. ಈ 
ಶೋಷಣೆ ಮಾಡುವವರು ಹೊರಗಿಂದ ಬಂದವರಾಗಲಿ ನಮ್ಮ ನಗರಗಳಿಂದ 
ಬಂದವರೇ ಆಗಲಿ, ಇವರ ಪರಿಸ್ಥಿತಿ ಹೀಗೆಯೇ ಉಳಿಯುವುದು. ಇವರಿಗೆ 
ಸ್ವರಾಜ್ಯ ದೊರೆಯಲಾರದು.” ಆದ್ದರಿಂದ ನಾನು ಮುಂದುವರಿಸಿ 
ಹೀಗೆಂದುಕೊಂಡೆ: " ಈ ಜನರು ಬೇರೇನನ್ನಾದರೂ ಮಾಡಬೇಕೆಂದು 
ಹೇಳೋಣ; ಅವರಿಗೆ ಖಾದಿಯಲ್ಲ ಆಸಕ್ತಿ ಇಲ್ಲದಿದ್ದರೆ, ಅವರ ಪೂರ್ವಿಕರು 
ಮಾಡುತ್ತಿದ್ದ ಈಗ ಕಣ್ಮರೆಯಾಗಿರುವ -- ಯಾವ ಕೆಲಸವನ್ನಾದರೂ 
ಅವರು ಮಾಡಲಿ.” ನಗರ ನಿವಾಸಿಗಳು ನಿತ್ಯ ಉಪಯೋಗಿಸುವ ಅನೇಕ 
ಪದಾರ್ಥಗಳನ್ನು ಹಳ್ಳಿಯವರು ಒದಗಿಸುತ್ತಿ ಧ್ವರು--ಹಳ್ಳಿ ಯವರ ಮೇಲೆ 
ಈ ಅವಲಂಬನೆ ಇತ್ತು. ಈಗಲಾದರೊ ಹಳ್ಳಿಯವರೇ ತಮಗೆ ಬೇಕಾದ 
ಪದಾರ್ಥಗಳನ್ನು ನಗರಗಳಿಂದ ತರಿಸಿಕೊಳ್ಳುತ್ತಾರೆ. ಹಳ್ಳಿಯವರು 
ತಮಗಿರುವ ವಿರಾಮ ಕಾಲವನ್ನೆಲ್ಲ ಯಾವುದಾದರೂ ಉಪಯುಕ್ತ 
ಪದಾರ್ಥಗಳನ್ನು ಮಾಡಲು ನಿಶ್ಚಯಿಸಿದ ಕೂಡಲೆ ಮತ್ತು ನಾಗರಿಕರೂ 
ಈ ಹಳ್ಳಿಯಲ್ಲಿ ತಯಾರಾಗುವ ಪದಾರ್ಥಗಳನ್ನು ಪಯೋಗಿಸುವ ನಿಶ್ಚಯ 
ಮಾಡಿದ ಕೂಡಲೆ ಹಳ್ಳಿಗಳಿಗೂ ನಗರಗಳಿಗೂ ಈಗ ಕಡಿದು ಬಿದ್ದಿರುವ 
ಸಂಬಂಧ ಮತ್ತೆ ಜೋಡಿಸಿದಂತಾಗುವುದು. ಯಾವ ಯಾವ ಗ್ರಾಮ 
ಕೈಗಾರಿಕೆಗಳು ನಿಂತು ಹೋಗಿವೆ ಅಥವಾ ಕ್ಷೀಣವಾಗಿವೆ- -ಇವುಗಳನ್ನು 
ಪುನರುಜ್ಮೀವನಗೊಳಿಸಲಾದೀತೆ ಎಂಬ ವಿಷಯವನ್ನು ನಿರ್ಧರಿಸುವುದಕ್ಕೆ 
ಪೂರ್ವದಲ್ಲ ನಾವು ಹಳ್ಳಿಗಳಲ್ಲಿಯೇ ಕುಳಿತು, ಇದರ ತನಿಖೆಯನ್ನು 
ನಡೆಯಿಸಿ, ಅಂಕಿ ಅಂಶಗಳನ್ನು ಸಂಗ್ರಹಿಸಿ, ವಿವರಗಳನ್ನು ಸರಿಯಾದ 


at 
ಭಾಷಣಗಳು ಮತ್ತು ಹೇಳಿಕೆಗಳು ೫೯ 


ಕರಿಸಿ, ಪರೀಕ್ಷಿಸಬೇಕು. ಆದರೆ ನಾನು ಅತಿ ಮುಖ್ಯವಾದ 
ಗೆಯ ಪದಾರ್ಥಗಳನ್ನು ಆರಿಸಿಕೊಂಡೆ ; ಅವು ಆಹಾರ ಪದಾರ್ಥ 
ಡಿಗೆ ತೊಡಿಗೆಯ ಪದಾರ್ಥಗಳು. ಖಾದಿಯಂತೂ ಮೊದಲೇ 
ಇತ್ತು. ಆಹಾರಪದಾರ್ಥಗಳ ವಿಷಯದಲ್ಲಿ ನಾವು ಸ್ವಯಂಪೂರ್ಹತೆಯನ್ನು 
ಬಹು ವೇಗವಾಗಿ ಕಳೆದುಕೊಳ್ಳುತ್ತಿದ್ದೆ ವು. ಕೆಲವೇ ವರ್ಷಗಳ ಹಿಂದೆ, 
ನಮ್ಮ ಅಕ್ಕಿಯನ್ನು ನಾವೇ ಕುಟ್ಟಿ ಕೊಳ್ಳುತ್ತಿದ್ದೆ ವು. ನಮ್ಮ ಹಿಟ್ಟನ್ನು 
ಬೀಸಿಕೊಳ್ಳುತ್ತಿದ್ದೆ ವು. ಸದ್ಯಕ್ಕೆ ಆರೋಗ್ಯದ ಮಾತನ್ನು ಬದಿಗಿಡೋಣ. 
ಬೀಸುವ ಯಂತ್ರಗಳೂ ಅಕ್ಕಿಯ ಗಿರಣಿಗಳೂ ಲಕ್ಷಾಂತರ ಸ್ತ್ರೀಯರನ್ನು 
ನಿರುದ್ಯೋಗಕ್ಕೆ ಅಟ್ಟಿ ಅವರಿಗಿದ್ದ ಸಂಪಾದನೆಯ ಅವಕಾಶವನ್ನು ಕಸಿದು 
ಕೊಂಡಿವೆಯೆಂಬುದು ನಿರ್ವಿವಾದದ ಮಾತು. ಬೆಲ್ಲದ ಸ್ಥಾನವನ್ನು 
'ಸಕ್ಕರೆ ವೇಗವಾಗಿ ಆಕ್ರಮಿಸುತ್ತಲಿದೆ. ಬಿಸ್ಕತ್ತು, ಮಿಠಾಯಿ, ಪೆಪ್ಪರ 
ಮೆಂಟು ಮುಂತಾದ ತಯಾರಾದ ಖಾದ್ಯವಸ್ತುಗಳನ್ನು ಹಳ್ಳಿಗಳಲ್ಲಿ 
ನಿರಾತಂಕವಾಗಿ ಆಮದುಮಾಡುತ್ತಿದ್ದಾರೆ. ಇದರ ಅರ್ಥವೇನೆಂದರೆ 
ಸ್ಪಮೇಣ ಗ್ರಾಮ ಕೈಗಾರಿಕೆಗಳೆಲ್ಲ ಹಳ್ಳಿಯವರ ಕೈಗಳಿಂದ ಜಾರಿ 
ಹೋಗುತ್ತವೆ: ಹಳ್ಳಿಯವನು ಶೋಷಣೆಗಾರರಿಗಾಗಿ ಕಚ್ಛಾ ಪದಾರ್ಥ 
ಗಳನ್ನು ಒದಗಿಸುವವನಾಗಿದ್ದಾನೆ. ನಿರಂತರವೂ ಅವನು ಕೊಡುತ್ತಲೇ 
ಇರುತ್ತಾನೆ: ಪ್ರತಿಯಾಗಿ ಅವನಿಗೆ ಯಾವುದೂ ಸಿಗುತ್ತಿಲ್ಲ. ಕಚ್ಚಾ 
ಮಾಲುಗಳಿಗೆ ಬದಲು ಸಂಪಾದಿಸುವ ಸ್ವಲ್ಪವನ್ನೂ ಸಕ್ಕರೆ ವ್ಯಾಪಾರಿಗೂ, 
ಬಟ್ಟಿ ವ್ಯಾಪಾರಿಗೂ ಅವನು ಮತ್ತೆ ಕೊಡುತ್ತಾನೆ. ಅವನು ತನ್ನ 
ಜೊತೆಗೆ ಯಾವಾಗಲೂ ಇರುವ ದನಗಳಂತೆ ಆಗಿಬಿಟ್ಟ ದಾನೆ. ಅವನ 
ಮನಸ್ಸೂ ದೇಹವೂ ಬಹು ಮಟ್ಟಿಗೆ ಹಾಗೇ ಆಗಿಬಿಟ್ಟಿವೆ. ಇದನ್ನು 
ನಾವು ಪರ್ಯಾಲೋಚಿಸಿದರೆ ಈಗಿನ ಹಳ್ಳಿಯವನು ಐವತ್ತು ವರ್ಷಗಳ 
ಹಿಂದಿದ್ದ ಹಳ್ಳಿಯವನಿಗೆ ಅರ್ಧದಷ್ಟೂ ಬುದ್ಧಿ ವಂತನಾಗಿಯಾಗಲಿ 
ಉಪಾಯಗಳನ್ನು ಹುಡುಕುವುದರಲ್ಲಿ ಪಟುವಾಗಿಯಾಗಲಿ ಇಲ್ಬ. ಈಗಿನ 
ಹಳ್ಳಿಯವನು ಬಹಳ ಕಷ್ಟ ಕಾರ್ಪಣ್ಯದ ಪರಾವಲಂಬನೆ ಮತ್ತು 
ಸೋಮಾರಿತನದಿಂದ ಕೂಡಿದ ಹೀನಸ್ಥಿತಿಗೆ ಇಳಿದಿದ್ದಾನೆ. ಐವತ್ತು 
ವರ್ಷಗಳ ಹಿಂದೆಯಾದರೊ ಹಳ್ಳಿಯವನು ತನಗೆ ಬೇಕಾದುದೆಲ್ಲವನ್ನೂ 


೬೦ ಗಾಂಧೀ ಗ್ರಂಥಮಾಲೆ 


ನೇ ಮಾಡಿಕೊಳ್ಳಲು ತನ್ನ ಬುದ್ಧಿಶಕ್ತಿಯನ್ನೂ ದೇಹಶಕ್ತಿಯನ್ನೂ 
ವಿನಿಯೋಗಿಸುತ್ತಿದ್ದನು. ಹಳ್ಳಿಯಲ್ಲಿ ಈಗಿರುವ ಕೈಕೆಲಸಗಾರರಿಗೂ 
ಸಹ; ಇತರ ಹಳ್ಳಿಯವರಿಗೆ ಆಗಿರುವ ದುಃಸ್ಥಿತಿಯೂ ನಿರುಪಾಯ 
ಸ್ಥಿತಿಯೂ ಆವರಿಸಿಕೊಂಡಿವೆ. ಹಳ್ಳಿಯ ಬಡಗಿಯ ಬಳಿ ಹೋಗಿ 
ನಿಮಗೊಂದು ಚರಖಾವನ್ನು ಮಾಡಿಕೊಡಬೇಕೆಂದು ಕೇಳಿ. ಹಳ್ಳಿಯ 
ಕಮ್ಮಾರನ ಬಳಿಗೆ ಹೋಗಿ ನಿಮಗೊಂದು ಕದಿರನ್ನು ಸಿದ್ಧ ಮಾಡುವಂತೆ. 
ಹೇಳಿ; ನಿಮಗೆ ನಿರಾಶೆಯಾಗುವುದು. ಇದು ಬಹು ಶೋಚನೀಯವಾದ 
ಪರಿಸ್ಥಿತಿ ಇದರ ನಿವಾರಣೆಗಾಗಿಯೇ ಗ್ರಾಮೋದ್ಯೋಗ ಸಂಘವನ್ನು 
ಏರ್ಪಾಡು ಮಾಡಬೇಕೆಂಬ ಕಲ್ಪನೆಯಾದದ್ದು. 

“ ಮತ್ತೆ ಹಳ್ಳಿಗಳಿಗೆ ವಾಪಸ್ಕು ಹೋಗಿ” ಎನ್ನುವ ಕೂಗು, ನಮ್ಮ 
ಪ್ರಗತಿಯನ್ನು ನಿಲಿಸಿ ನಾವು ಹಿಮ್ಮೆಟ್ಟುವಂತೆ ಆಗುವುದೆಂದು ಕಲ 
ವಿಮರ್ಯಕರ ಅಭಿಪ್ರಾಯ. ಆದರೆ ನಿಜವಾಗಿಯೂ ಹೀಗಾಗುವುದೇ? ಇದು 
ಹಳ್ಳಿಗಳಿಗೆ ವಾಪಸ್ಸು ಹೋಗೆಂದೊ ಅಥವಾ ಹಳ್ಳಿಯವರ ಸೊತ್ತನ್ನು 
ಅವರಿಗೆ ಸೇರಿಸು ಎಂದೊ? ನಗರ ನಿವಾಸಿಗಳು ಹಳ್ಳಿಗಳಿಗೆ ಹೋಗಿ ಅಲ್ಲಿ 
ನೆಲೆಸಬೇಕೆಂದು ನಾನು ಹೇಳುತ್ತಿಲ್ಲ. ಆದರೆ ಹಳ್ಳಿಯವರಿಗೆ ಸಲ್ಲಬೇಕಾ 
ದುದನ್ನು ಅವರಿಗೆ ಸಲ್ಲಿಸಬೇಕೆಂದು ಹೇಳುತ್ತಿದ್ದೇನೆ. ಹಳ್ಳಿಯವನಿಂದಲ್ಲದೆ 
ಒಂದು ಕಚ್ಚಾ ನೂಲಾದರೂ ನಗರ ನಿವಾಸಿಗೆ ಬೇರೆಲ್ಲಂದಲಾದರೂ 
ಸಿಗುವುದೆ? ಹಳ್ಳಿಯವರು ಈಗ ಅಶಕ್ತರಾಗಿದ್ದರೆ ಈ ಮಾಲನ್ನು ಅವರೇ 
ಉಪಯೋಗಿಸಿ ವಸ್ತುಗಳನ್ನು ಸಿದ್ಧಮಾಡಲು ಅವರಿಗೇಕೆ ಕಲಿಸಬಾರದು? 
ಹೀಗೆಯೇ ಹಿಂದೆ ಅವರು ಮಾಡುತ್ತಿದ್ದುದು; ಈಗಲೂ ನಮ್ಮ ಶೋಷ 
ಣೆಯ ದಾಳಿಗಳು ಅವರ ಮೇಲೆ ಇಲ್ಲದಿದ್ದರೆ ಇಂದಿಗೂ ಅವರು ಮಾಡ ' 
ಬಲ್ಲರು. 

ಆದರೆ ಈ ಬಗೆಯಲ್ಲಿ ಹಳ್ಳಿಯವನನ್ನು ತನ್ನ ಪೂರ್ವ ಸ್ಥಿತಿಯಲ್ಲಿ 
ಮತ್ತೆ ಸ್ಮಾಹಿಸುವುದು ಸುಲಭವಾದ ಕಾರ್ಯವಲ್ಲ. ಅದಕ್ಕೊಂದು 
ನಿಯಮಾವಳಿಯನ್ನು ಸಿದ್ಧಪಡಿಸಿ, ಸಂಘದ ಕೆಲಸ ಕಾರ್ಯಗಳು ಮುಂದೆ 
ಸಾಗುವಂತೆ ಶ್ರೀ ಕುಮಾರಪ್ಪನವರ ಸಹಾಯದಿಂದ ಕ್ಷಿಪ್ಪದಲ್ಲೇ ಮಾಡ 
ಬಹುದೆಂದು ಯೋಚಿಸಿದನು. ಆದರೆ ಈ ವಿಷಯದಲ್ಲ ಮುಳುಗಿದಂತೆಲ್ಲ, 


ಭಾಷಣಗಳು ಮತ್ತು ಹೇಳಿಕೆಗಳು ೬೧ 


ಅದರ ತಳವೇ ನನಗೆ ಸಿಗದಂತೆ ಅಗಿದೆ. ಒಂದು ದೃಷ್ಠಿಯಿಂದ ಖಾದೀ 
ಕೆಲಸಕ್ಕಿಂತಲೂ ಇದು ಕಪೃವಾದದ್ದು. ಖಾದೀ ಕೆಲಸದಲ್ಲಿ ಅಂತಹ 
ಸಿಕ್ಕುಗಳೇನೂ ಇಲ್ಲ. ಎಲ್ಲ ಪರದೇಶೀ ಮತ್ತು ಯಂತ್ರದಿಂದ ತಯಾರಾದ 
ವಸ್ತ್ರವನ್ನು ದೂರ ಮಾಡಬೇಕು ಅಷ್ಟೆ; ಖಾದೀ ಸುಭದ್ರವಾದ ತಳ 
ಹದಿಯಮೇಲೆ ಸ್ಥಾ ಪನೆಯಾಗುತ್ತದೆ. ಆದರೆ ಗ್ರಾ ಮೋದ್ಯೋಗಗಳೆ ಕ್ಷೇತ್ರ 
ವಿಶಾಲವಾದದ್ದು. ಗಣನೆಗೆ ತೆಗೆದುಕೊಂಡು ವ್ಯವಸ್ಥೆ ಗೊಳಿಸಬೇಕಾಗುವ 
ಕೃಗಾರಿಕೆಗಳು ಅಪಾರ ವೈವಿಧ್ಯತೆಯಿಂದ ಕೂಡಿವೆ. ಇವನ್ನು ವ್ಯವಸ್ಥೆ 
ಮಾಡಬೇಕಾದರೆ ನಮ್ಮಲ್ಲಿರುವ ಎಲ್ಲ ವ್ಯವಹಾರ ಕೌಶಲ್ಯ, ಜ್ಯಾ ನಪರಿಣತೆ, 
ವೈಜ್ಞಾನಿಕ ತರಪೇಶು-- ಇಷ್ಟೂ ವಿನಿಯೋಗವಾಗಬೇಕು. ಬಹಳ 
ಪರಿಶ್ರಮ, ಸತತ ಪ್ರಯತ್ನ ನಮ್ಮ ವ್ಯವಹಾರಿಕ ಮತ್ತು ವೈಜ್ಞಾನಿಕ 
ಜ್ಞಾ ನಶಕ್ತಿ ಗಳ ಪ ಯೋಗ ಇವುಗಳಿಲ್ಲದೆ ನಾವು ಈ ಮಹ ತ್ಕಾ ಲ್ಯ ಸಾಧನೆ 
ಯಲ್ಲಿ ಯಶಸ್ಸು" ಪಡೆಯುವಂತಿಲ್ಲ. ಈ ಸಂಬಂಧದಲ್ಲಿ ನಾನು ನಮ್ಮ 
ಪ್ರಸಿದ್ಧ ವೈದ್ಯರಿಗೂ ರಸಾಯನ ಶಾಸ್ತ್ರಜ್ಞರಿಗೂ ಒಂದು ಪ್ರಶ್ನಾವಳಿ 
ಯನ್ನು ಕಳುಹಿಸಿದೆ. ತೊಳಸಿದ ಅಕ್ಕಿ -ತೊಳಸದ ಅಕ್ಕಿ, ಬಿಲ, ಸಕ್ಕರೆ 
ಮುಂತಾದ ವಸ್ತುಗಳ ರಾಸಾಯನಿಕ ಅಂಶಗಳನ್ನು ವಿಶ್ಲೆ ೇಷಣೆ ಮಾಡಿ, 
ಅದರ ಬಗ್ಗೆಯೂ ಅವುಗಳಲ್ಲಿರುವ ಪೌಷ್ಟಿಕ ಮೌಲ್ಯದ ವಿಷಯ 
ವಾಗಿಯೂ ನನಗೆ ವಿವರಗಳನ್ನೊದಗಿಸಬೇಕೆಂದು ಕೋರಿದೆ. ಅನೇಕ 
ಮಿತ್ರರು ತತ್‌ಕ್ಷಣವೇ ಉತ್ತರ ಕೊಟ್ಟಿರು--ಇದಕ್ಕಾಗಿ ನಾನು ಕೃತಜ್ಞ ; 
ಆದರೆ ನಾನು ಕೇಳಿದ ಕೆಲವು ಅಂಶಗಳ ವಿಷಯದಲ್ಲಿ ಸಂಶೋಧನೆಯಾಗಿಲ್ಲ 
ವೆಂದು ಒಬ್ಬ ಕೊಂಡರು. ಬೆಲ್ಲದಂತಹ ಸಾಮಾನ್ಯ ವಸ್ತು ವಿನ ರಾಸಾಯನಿಕ 
ಭಾಗಗಳ ವಿಶ್ಲೇಷಣೆಯನ್ನು ಯಾವ ವಿಜ್ಞಾನಿಯೂ ಕೊಡಲಾರದವ 
ನಾಗಿದುದು ಬಹಳ ವಿಷಾದಕರವಲ್ಲವೆ? ಇದಕ್ಕೆ ಕಾರಣವೇನೆಂದರೆ ನಾವು 
ಹಳ್ಳಿಯವನ ವಿಷಯವನ್ನು ಮನಸ್ಸಿಗೆ ಹಚ್ಚಿ ಕೊಂಡಿಲ್ಲ. ಜೇನುತುಪ್ಪದ 
ವಿಷಯವನ್ನು ತೆಗೆದುಕೊಳ್ಳಿ. ಪಾಶ್ಚಾತ್ಯ ದೇಶಗಳಲ್ಲಿ ಅದನ್ನು ಸಾವಧಾನ 
ದಿಂದ ವಿಶ್ಲೇಷಣಗೊಳಿಸಿ, ಒಂದು ನಿರ್ದಿಷ್ಟ ಮಟ್ಟಿ ಕ್ಕೆ ಬಾರದಿರುವುದನ್ನು 
ಸೀಸೆಗಳಲ್ಲಿ ತುಂಬಿ ಮಾರಾಟಕ್ಕಿಡಲು ಅನುಮತಿ ಕೊಡುವುದಿಲ್ಲವೆಂದು 
ನಾನು ಕೇಳಿದ್ದೇನೆ. ಭಾರತ ದೇಶದಲ್ಲಿ ಬೇಕಾದಷ್ಟು ಉತ್ಸಷ್ಟವಾದ 


೬೨ ಗಾಂಧೀ ಗ್ರಂಥಮಾಲೆ 


ಜೀನು ತುಪ್ಪವನ್ನು ಉತ್ಪತ್ತಿ ಮಾಡಲು `ನಮಗೆ ಸಾಧನಸಂಪತ್ತಿ ಗಳಿವೆ. 
ಆದರೆ ಈ ವಿಷಯದಲ್ಲಿ ಪರಿಣತ ಜ್ಞಾನ ಸಾಕಪ್ಟಿಲ್ಲ. ಒಬ್ಬ ಮಾನ್ಯ 
ವೈದ್ಯರು ತಮ್ಮ ಆಸ್ಪತ್ರೆೇಯಲ್ಲಂತೂ "ತೊಳಸಿದ ಅಕ್ಕಿಗೆ ಪ್ರವೇಶವಿಲ್ಲ 
ನಂದೂ ಮತ್ತು ಇಲಿಗಳು ಮುಂತಾದ ಜೀವರಾಶಿಗಳ ಮೇಲೆ ಪ ಪ್ರಯೋಗ 

ನ್ನು ನಡೆಯಿಸಿ ತೊಳಸಿದ ಅಕ್ಕಿ ಹಾನಿಕರವೆಂದು ಸಿದ್ಧ ಪಡಿಸಲಾಗಿದೆ 
ನನಗೆ ಬರೆಯುತ್ತಾರೆ. ಆದರೆ ಎಲ್ಲ ವೈದ್ಯರೂ ತಮ್ಮ ಸಂಶೋಧನೆ 
ಗಳನ್ನೂ ಪ್ರಯೋಗಗಳನ್ನೂ ಪ ಸ ಬಾಡಿದ ಅಕ್ಕಿ ದಾನಿ ಬಂ 
ಎಲ್ಲರೂ ಕೂಡಿ ಏಕೆ ಘೋಷಿಸಲಿಲ್ಲ 

ನಾನೆದುರಿಸಬೇಕಾಗಿರುವ ಕಷ್ಠ ನಳನ ಒಂದೆರಡು ನಿದರ್ಶನ 
ಗಳನ್ನು ಮಾತ್ರ ಕೊಟ್ಟಿದ್ದೇನೆ. ಯಾವ ಬಗೆಯ "ಸಂಸ್ಥೆ ಯನ್ನು ಸ್ಥಾಪಸ 
ಬೇಕು? ಯಾವ ರೀತಿಯ ಸಂಶೋಧನೆಯಲ್ಲಿ ನಾವು ತೊಡಗಬೇಕು ? 
ನಮಗೆ ತಮ್ಮ ವೈಜ್ಞಾನಿಕ ಅನುಭವವನ್ನೂ ಜ್ಞಾನವನ್ನೂ ಒದಗಿಸುವು 
ದಲ್ಲದೆ ಪ ; ಯೋಗರಾಲೆಗಳಲ್ಲಿ ಘಂಟಿಗಟ್ಟಲೆ ಜಾಳಿ. ಯಾವ ಪ್ರತಿಫಲ 
ವನ್ನೂ ಅಪೇಕ್ಷಿಸದೆ, ನಾನು ಸೂಚಿಸಿರುವ ಸಂಶೋಧನೆಗಳನ್ನು ಮಾಡಬಲ್ಲ 
ಅನೇಕ ವಿಜ್ಞಾನಿಗಳೂ ರಾಸಾಯನಿಕ ಶಾಸ್ತ್ರವೇತ್ತರೂ ಆವಶ್ಯಕ. ಈ 
ಸಂಶೋಧನೆಗಳ ಫಲಗಳನ್ನು ಆಗಾಗ್ಗೆ ಪ್ರಕಟಿಸುವುದು ಮಾತ್ರ ವಲ್ಲದೆ 
ಉತ್ಪಾದನೆಯಾದ ಅನೇಕ ಪದಾರ್ಥಗಳನ್ನು. ಪರೀಕ್ಷಿಸಿ ಅವುಗಳಿಗೆ ಪ ಪ್ರಶಸ್ತಿ 
ಪತ್ರಿಕೆಗಳನ್ನು ಕೊಡಬೇಕಾಗುವುದು. ಅಷ್ಟೇ ಅಲ್ಲದೆ ಇವುಗಳನ್ನು, 
ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡುವ ಹಳ್ಳಿಯವನು ಕೇವಲ 
ಅವುಗಳನ್ನು ರಫ್ತು ಮಾಡುವುದರಿಂದಲೇ ತೃಟ pa ತನ್ನ ಫೂರ್ತಿಗೆ 
ಅವಕ್ಕೆ ಬದಲಾಗಿ ಹೊರಗಿನಿಂದ ತರಿಸಿದ ಅಗ್ಗವಾದ ವಸ್ತುಗಳನ್ನು 
ಯೋ ುತ್ತಾನೆಯೇ ಎಂಬುದನ್ನು ನಾವು ಪರೀಕ್ಷಿಸಬೇಕು. 
ಮೊದಲು ಹಳ್ಳಿಯವರು ಸ್ವಯಂಪೂರ್ಹವಾಗಿ ಅನಂತರ ನಗರನಿವಾಸಿಗಳ 
ಆವಶ್ಯಕತೆಗಳನ್ನು ಪೂರೈಸುವಂತೆ ನಾವು ನೋಡಿಕೊಳ್ಳ ಬೇಕು. 

ಇವೆಲ್ಲವೂ ಆಗುವಂತೆ ಜಿಲ್ಲಾ ಸಂಸ್ಥೆಗಳನ್ನೂ ನಾವು ವ್ಯವಸ್ಥೆ 
ಮಾಡಬೇಕು. ಒಂದು ಜಿಲ್ಲೆ ಬಹಳ ದೊಡ್ಡ ಕ್ಷೇತ್ರವೆಂದು ಕಂಡರೆ 
ಅದನ್ನು ಸಣ್ಣ ಭಾಗಗಳಾಗಿ ವಿಭಜಿಸಬೇಕಾಗಬಹುದು. ಈ ಪ್ರತಿಯೊಂದು 


ಭಾಷಣಗಳು ಮತ್ತು ಹೇಳಿಕೆಗಳು ೬೩ 


ಜಿಲ್ಲೆಗೂ, ಅಥವಾ ಭಾಗಕೂ ಇಂಥವು ೨೫೦ ಆಗಬಹುದು--ಒಬ್ಬ 
ಕಾರ್ಯಕರ್ತನಿರಬೇಕು. ಆತನು ಆ ಭಾಗದ ಸ ಸಮಾಕ್ಷೆಯನ್ನು ನಡೆಯಿಸಿ, 
ಆತನಿಗೆ ಕೇಂದ್ರ ಕಾರ್ಯಾಲಯ ವಿಧಿಸಿರುವ ಆದೇಶಾನುಸಾರ ವರದಿ 
ಯನ್ನೊ ಬ್ಬ ಸಬೇಕು. ಈ ಕಾರ್ಯ ಕರ್ತರೆಲ್ಲ ತಮ್ಮ ಕಾರ್ಯಕ್ಕೆ ಪೂರ್ಣ 
ಕಾಲ ಕೊಡುವವರೂ -- ಇದರಲ್ಲಿ ಸಂಪೂರ್ಣ ಶ್ಚ ದ್ರೆ ಯುಳ್ಳ ವರೂ 
ಆಗಬೇಕು. ತಮ್ಮ ನಿತ್ಯ ಜೀವನದಲ್ಲಿ ಆವಶ್ಯಕವಿದ್ದ ಬದಲಾವಣೆಗಳನ್ನು 
ಮಾಡಿಕೊಳ್ಳು ಗ ಈ ಕೆಲಸಕ್ಕೆ ಖಂಡಿತವಾಗಿಯೂ ಹಣದ 
ಆವಶ್ಯಕತೆ ಬ ಆದರೆ ಹಣಕ್ಕಿ ೦ತಲೂ ಹೆಚ್ಚಾಗಿ ಗಾಢವಾದ ಶ್ರ ದ್ದೆ 
ಯುಳ್ಳ ವರೂ ಮನಃಪೂರ್ತಿ ಯಾಗಿ ಚು ಜಾವಾ ಬೇಕಾಗಿದೆ. ೧೩ 


ಗ್ರಾಮೋದ್ಯೋಗಗಳ ಪ್ರಾಧಾನ್ಯತೆಯ ವಿಷಯದಲ್ಲಿ 
ma ಗಾಂಧೀಜೀ ಮಾಡಿದ ಭಾಷಣ. 


[ಏಪ್ರಿಲ್‌ ೨೩ನೇ ತಾರೀಖು ಇಂದೂರಿನಲ್ಲಿ ನೆರೆದ ಸಭೆಯನ್ನುದ್ದೇಶಿಸಿ 
ಗಾಂಧೀಜೀಯವರು ಈ ರೀತಿ ನುಡಿದರು :] 


ನಮಗೆ ಇದು ಗೊತ್ತಿಲ್ಲದೆ ಇರಬಹುದು ; ಆದರೆ ನಾವು ವೈಯಕ್ತಿಕ 
ವಾಗಿಯೂ, ಜನಾಂಗವಾ ಗಿಯೂ ನಾಶಕ್ಕೆ ಗುರಿಯಾಗುತ್ತಿ ದ್ದೇವೆ ಎಂಬುದು 
ನಿಶ್ಚಯವಾದ ಮಾತು. ಇತರರ ಮೇಲೆ ಅಂದರೆ ಸರಕಾರದ ಮೇಲೆ, 
ರಾಜ್ಯದ ಮೇಲೆ, ಜಮಾನುದಾರರ ಮೇಲೆ ಈ ಹೊಣೆಯನ್ನು ಹೊರೆಸುವು 
ದರಿಂದ ಪ್ರಯೋಜನವಿಲ್ಲ. ಅವರೇನೊ ನಮ್ಮ ದುಃಸ್ಥಿತಿಗೆ ನಿಶ್ಚಯ 
ವಾಗಿಯೂ ಕಾರಣವೇ ಹೌದು : ಆದರೆ ಇದರಲ್ಲಿ ನಮ್ಮ. ಜವಾಬುದಾರಿ 
ಏನೂ ಕಡಮೆಯಾದದ್ದಲ್ಲ. ನಮ್ಮ ಹೊಣೆಗಾರಿಕೆಯನ್ನು ಕುರಿತು 
ನಾವು ಪರ್ಯಾಲೋಚಿಸೋಣ. 

ನಮ್ಮ ಸರಾಸರಿ ಆಯುಃ ಪ್ರಮಾಣ ಶೋಚನೀಯವಾದ ರೀತಿಯಲ್ಲಿ 
ಕಡಮೆಯಾಗಿರುವುದಕ್ಕೂ, ನಾವು ಕ್ರಮೇಣ ದರಿದ್ರರಾಗುತ್ತಿರುವು 
ದಕ್ಕೂ ಕಾರಣ ನಮ್ಮ ಏಳುಲಕ್ಷ ಹಳ್ಳಿಗಳನ್ನು ನಿರ್ಲಕ್ಷಮಾಡಿರುವುದು. 


೬೪ ಗಾಂಧೀಗ್ದ ಗ್ರಂಥಮಾಲೆ 


ಅವರ ಚಿಂತೆಯೇನೊ ನಮಗುಂಟು--ಆದರೆ ಅದು ಅವರನ್ನು ಶೋಷಣೆ 
ಮಾಡುವ ಚಿಂತೆ ಮಾತ್ರವೆ. ನಾವು ಹಿಂದಿನ ಕಾಲ ದಲ್ಲಿದ್ದ ವೈ ಭವದಿಂದ 
ಕೂಡಿದ ಹಿಂದುಸ್ಥಾ ನದ ರೋಮಾಂಚಕಾರಿಯಾಹ ವರ್ಜನೆಗಳನ್ನೋದು 
ತ್ತೇವೆ, ಹಾಲು ಜೇನುತುಪ್ಪ ಹರಿಯುತ್ತಿದ್ದ ದೇಶವೆಂದು ವರ್ಣನೆಗಳಿವೆ. 
ಆದರೆ ಇಂದು ಈ ದೇಶ ಹೊಟ್ಟೆಗಿಲ್ಲದೆ ಕಂಗಾಲರಾದ We 
ಜನರಿರುವ ದೇಶವಾಗಿದೆ. ನಾವು. ಈ ಸೊಗಸಾದ ಚಪ್ಪರದಲ್ಲಿ. ಪ್ರಜ್ವಲಿ 
ಸುತ್ತಿರುವ ನೂರಾರು ವಿದ್ಯುದ್ದೀಪಗಳ ಬೆಳಕಿನಲ್ಲಿ ಕುಳಿತಿದ್ದೇವೆ. 6 
ಈ ದೀಪಗಳೆಲ್ಲವೂ ಬಡವರ ಕಷ್ಟದ ಫಲವಾಗಿ ಪ್ರಜ್ವಲಿಸುತ್ತಿ ವೆಯೆಂದು 
ನಾವು ಅರಿಯೆವು. ಅವರಿಗೆ ಸಲ್ಪಬೇಕಾದುದೇನೆನ್ನುವುದನ್ನು ನಾವು 
ಮರೆತರೆ ಈ ದೀಪಗಳನ್ನು ಉರಿಸಲು ನಮಗೆ ಅಧಿಕಾರವಿಲ್ಲ. 
ಪೌರ್ವಾತ್ಯ RT ನಾಗರಿಕತೆ -ಪಾಶ್ಕಾತ್ಯ 
ನಾಗರಿಕತೆಗೂ ಒಂದು ವ್ಯತ್ಯಾಸವಿದೆ. ಈ ವ [ತ್ಯಾ ಸವೇನೆಂಬುದನ್ನು 
ಸಾಮಾನ್ಯವಾಗಿ ಜನರು ಮನಗಾಣುವುದಿಲ್ಲ, ನಮ್ಮ ಭೂಗೋಳವೇ ಬೇರೆ, 
ನಮ್ಮ ಇತಿಹಾಸವೇ ಬೇರೆ, ನಮ್ಮ ಜೀವನದ ರೀತಿಯೇ ಬೇರೆ. ನಮ್ಮ 
ಖಂಡದಷ್ಟಿರುವ ದೇಶ--ವಿಶಾಲವೇ ಆಗಿಧರೂಭೂಮಂಡಲದಲ್ಲಿ ಅದು 
ಒಂದು ಚುಕ್ಕೆ ಮಾತ್ರ. ಚೀನಾವನ್ನು ಬಿಟ್ಟರೆ ನಮ್ಮದು ಬಹಳ ಜನ 
ಸಾಂದ್ರ ತೆಯಿಂದ ಕೂಡಿದ ದೇಶ: ಬಹಳ ಸಾಂದ್ರತೆಯಿರುವ ದೇಶದ 
ಅರ್ಥರಾಸ್ತ್ರ ವೂ ನಾಗರಿಕತೆಯೂ ಜನಸಾಂದ್ರತೆ ಬಹಳ ಕಡಮೆ ಇರುವ 
ದೇಶದ ಅರ್ಥಶಾಸ್ತ್ರ ಕ್ಕೂ ನಾಗರಿಕತೆಗೂ ಬಹಳ ಭೇದ ಉಂಟು; ಇರಲೇ 
ಬೇಕು. ಜನಸಾಂದ್ರತೆ ಇಲ್ಲದ ಅಮೆರಿಕಾ ದೇಶಕ್ಕೆ ಯಂತ್ರೊ ೀಪಕರಣಗಳ 
ಆವಶ್ಯಕತೆ ಇದ್ದೀತು. ಹಿಂದೂಸ್ಸಾ ನಕ್ಕೆ ಇದರ ಆವಶ್ಯಕತೆ ಇಲ್ಲದೆಯೇ 
ಇರಬಹುದು. ಲಕ್ಷೋಪಲಕ್ಷ ಜನ “ಲಸವಿಲ್ಲದೆ ಇರುವಾಗ, ಕಾರ್ಮಿಕರ 
ಸಂಖ್ಯೆಯನ್ನು ಕಡಮೆಮಾಡುವ ಉಪಾಯಗಳನ್ನು ಕುರಿತು ಚಿಂತಿಸು 
ವುದು ಅರ್ಥವಿಲ್ಲದ ಮಾತು. ಯಾರಾದರೂ ಕೈಯಿಂದ ಊಟಮಾಡುವ 
ಶ್ರಮವನ್ನು ತಬ್ಬಸುವ ಒಂದು ಯಂತ್ರವನ್ನು ಕಂಡು ಹಿಡಿದರೆ; ಊಟ 
ಮಾಡುವ ಸಂತೋಷವೇ ಮಾಯವಾಗಿ ಅದೊಂದು ಚಿತ್ರಹಿಂಸೆಯಾದೀತು. 
ನಮ್ಮ ಕೈಗಾರಿಕೆಗಳ ನಾಶ ಅದರ ಪರಿಣಾಮವಾಗಿ ನಮ್ಮ ನಿರುದ್ಯೋಗದ 


ಹ ಎನ್‌ ಮ 


ಭಾಷಣಗಳು ಮತ್ತು ಹೇಳಿಕೆಗಳು ೬೫ 


€ 
ಸ್ಥಾನದಲ್ಲಿ ಕೃಷಿ ಜೀವನ ನಡೆಸುವವರ ಸಂಖ್ಯೆ ನೂರಕ್ಕೆ ಎಪ್ಪತ್ತಿತ್ತೆಂದು 
ಹೇಳುತ್ತಾರೆ. ಈಗ ಅದು ತೊಂಬತ್ತಾಗಿದೆಯೆನ್ನುವರು. ಈ ತೊಂಬತ್ತು 
ಜನರೂ ಕೃಷಿಯಿಂದ ಜೀವನಮಾಡುತ್ತಾ ರೆಂದು ಅರ್ಥವಲ್ಲ; ಎಪುತ್ತು 
ಜನ ಕೃಷಿ ಜೀವನವನ್ನ ವಲಂಬಿಸುವುದಕ್ಕೆ ಬದಲಾಗಿ ಇಂದು ತೊಂಬತ್ತು 
ಜನ ಅದರ ಅವಲಂಬಿಗಳಾಗಿರುವಂತೆ ದೂಡಲ್ಪಟ್ಟಿ ದ್ದಾರೆ. ಬೇರೆ ಮಾತು 
ಗಳಲ್ಲಿ ಹೇಳುವುದಾದರೆ ಹಿಂದೆ ನೂರರಲ್ಲಿ ಇಪ್ಪತ್ತು ಜನರು ಕೈಗಾರಿಕೆ 
ಗಳಿಂದಲೂ ಸೈ ಕಸಬುಗಳಿಂದಲೂ ತಮ್ಮ ಜೀವನವನ್ನು ನಡೆಸಿಕೊಳ್ಳು 
ತ್ತಿದ್ದರು--ಇವು ಮಾಯವಾದ ಮೇಲೆ ಅವರೆಲ್ಲರೂ ವ್ಯವಸಾಯವನ್ನೇ 
' ಅವಲಂಬಿಸಬೇಕಾಗಿದೆ. ಆದ್ದರಿಂದ ತಮ್ಮ ಜೀವನಕ್ಕಾಗಿ ಇತರರ ಕಸಬನ್ನು 
ಅಪಹರಿಸುತ್ತಿ ದ್ದಾರೆ. ಕದಿಯುವ ಉದ್ದೇಶವಲ್ಲ ಆದರೆ ಹೆಚ್ಚು ಜಮೀನು 
ಇಲ್ಲದ ಕಾರಣ ಹೀಗಾಗಿದೆ. 
ನಮ್ಮ ಮೂವತ್ತೈದು ಕೋಟಿ ಜನರಿಗೆ ಆಹಾರವನ್ನು ನೀಡಲು 
ಸಾಕಷ್ಟು ಜಮೂನು ಇಲ್ಲವೆಂದಲ್ಲ. ಹಿಂದೂಸ್ಥಾನದಲ್ಲಿ ಜನಸಂಖ್ಯೆ ಅತಿ 
ಹೆಚ್ಚಾಗಿದೆಯೆಂದೂ, ಹೆಚ್ಚಿನ ಜನ ಸಾಯಬೇಕೆಂದೂ ಹೇಳುವುದು ಶುದ್ಧ 
ಅಸಂಗತವಾದ ಮಾತು. ಇರುವ ಜಮಾನೆಲ್ಲವನ್ನೂ ಉಪಯೋಗಿಸಿ ಅದ 
ರಿಂದ ಪೂರ್ತಿ ಉತ್ಪತ್ತಿ ಯಾಗುವುದಾದರೆ ನಮ್ಮ ಜನರಿಗೆಲ್ಲ ಆಹಾರವನ್ನು 
ಆದು ಒದಗಿಸಬಲ್ಲದೆಂಬುದು ನನ್ನ ದೃಢ ನಂಬಿಕೆ. ಆದರೆ ನಾವು ಕ್ರೀಯಾ 
ಶೀಲರಾಗಬೇಕು. ಒಂದು ಹುಲ್ಲುಕಡ್ಡಿ ಬೆಳೆಯುವ ಜಾಗದಲ್ಲಿ ಎರಡನ್ನು 
ಬೆಳೆಸಬೇಕು. 
ಬಡವರಾದ ಹಳ್ಳಿ ಜನರೊಂದಿಗೆ ನಾವು ಆತ್ಮೀಯತೆಯನ್ನು ತಾಳ 
ಬೇಕು. ಜಮಿಸಾನಿನಿಂದ ಹುಲುಸಾದ ಬೆಳೆಯನ್ನು ತೆಗೆಯಲು ಅವನಿಗೆ 
ಸಹಾಯ ಮಾಡಬೇಕು. ನಮಗೆ ಬೇಕಾದ ಪದಾರ್ಥಗಳನ್ನು ಅವನು 
ಬೆಳೆಯುವಂತೆ ಅವನಿಗೆ ಸಹಾಯ ಮಾಡಬೇಕು. ಅವನಂತೆ ನಾವೂ ನಮ್ಮ 
ಜೀವನವನ್ನು ನಡೆಸಬೇಕು. ವಿಮೋಚನೆಯಿಂದ ಕೂಡಿದ ಜೀವನವನ್ನೂ 
ಆಹಾರ ಸೇವನೆಯನ್ನೂ ಅವನು ಮಾಡುವಂತೆ ಅವನ ಮನಸ್ಸನ್ನು ಪರಿ 
ವರ್ತಿಸಬೇಕು; ಇವೇ ಉಪಾಯಗಳು. 
5 


' ನಿತಿ ಇವೇ ನಮ್ಮ ಬಡತನಕ್ಕೆ ಕಾರಣ. ಕೆಲವು ವರ್ಷಗಳ ಹಿಂದೆ ಹಿಂದೂ 


೬೬ ಗಾಂಧೀ ಗ್ರಂಥಮಾಲೆ 


ಈಗ ನಾವು ಯಂತ್ರದಲ್ಲಿ" ಬೀಸಿದ ಹಿಟ್ಟನ್ನು ಉಪಯೋಗಿಸುತ್ತಿ 
ದ್ವೇವೆ: ಬಡ ಹಳ್ಳಿಯವನೂ ಸಹ ತಲೆಯಮೇಲೆ ಅರ್ಧಮಣ ಧಾನ್ಯವನ್ನು 
ಹೊತ್ತು ಹತ್ತಿರವಿರುವ ಗಿರಣಿಗೆ ಹೋಗಿ ಅದನ್ನು ಹಿಟ್ಟು ಮಾಡಿ ತರು 
ತ್ತಾನೆ. ನಾವು ಹೇರಳವಾಗಿ ಆಹಾರ ಪದಾರ್ಥಗಳನ್ನು ಬೆಳೆಸಿದರೂ, 
ಹೊರಗಿನಿಂದ ಗೋಧಿಯನ್ನು ಆಮದು ಮಾಡುತ್ತಿರುವೆವೆಂದೂ ಬಹಳ 
ಸಣ್ಣದಾಗಿ ಬೀಸಿದ ಹಿಟ್ಟನ್ನು ಆಸ್ಟ್ರೇಲಿಯದಿಂದ ನಾವು ತರಿಸುತ್ತಿರುವೆ 
ವೆಂದೂ ನಿಮಗೆ ಗೊತ್ತಿದೆಯಲ್ಲವೆ? ಕೈಯಿಂದ ಬೀಸಿದ ಹಿಟ್ಟನ್ನು 
ಸೇವಿಸಲು ನಾವು ಇಚ್ಛಿಸುವುದಿಲ್ಲ; ಬಡಪಾಯಿಯಾದ ಹಳ್ಳಿಯವನೂ 
ಮೂರ್ಣನಾಗಿ ನಮ್ಮನ್ನೇ ಅನುಕರಿಸುತ್ತಾನೆ. ನಾವು ರಸವನ್ನು 
ಕಸಮಾಡುತ್ತಿದ್ದೇವೆ; ಅಮೃತವನ್ನು ವಿಷವನ್ನಾಗಿ ಮಾಡುತ್ತಿದ್ದೇವೆ. 
ಧಾನ್ಯದ ಎಲ್ಲ ಪೌಷ್ಟಿಕ ಅಂಶಗಳಿಂದ ಕೂಡಿರುವುದೇ ಸರಿಯಾದ 
ಆಹಾರ, ಗಿರಣಿಯಲ್ಲಿ ಬೀಸಿದ ಹಿಟ್ಟಿನಲ್ಲಿ ಜೀವಸತ್ತ ಇರುವುದಿಲ್ಲ. 
ಇಂತಹ ಹಿಟ್ಟನ್ನು ಅನೇಕ ದಿನಗಳಿಟ್ಟಿರೆ ಜೀವಸತ್ತ್ಯದ ಲೋಪ 
ಮಾತ್ರವೇ ಅಲ್ಲ--ಅದು ವಿಷವಾಗುವುದು. ಆದರೆ ನಿತ್ಯವೂ ಹೊಸದಾಗಿ 
ಬೇಕಾದ ಹಿಟ್ಟನ್ನು ಸಿದ್ಧ ಮಾಡಿಕೊಳ್ಳಲು ನಾವು ಶ್ರಮ ವಹಿಸಲಾರೆವು. 
ಪುಷ್ಕಿ ಇಲ್ಲದ ಪದಾರ್ಥಕ್ಕೆ ಹಣವನ್ನು ಸುರಿದು ಅದರ ಜೊತೆಗೆ ಅನಾ 
ರೋಗ್ಯವನ್ನೂ ಕೊಂಡುಕೊಳ್ಳುವೆವು. ಇದೇನೂ ಕ್ಲಿಷ್ಟವಾದ ಆರ್ಥಿಕ 
ತತ್ತೃವಲ್ಲ; ನಮ್ಮ ಕಣ್ಣೆದುರಿಗೆ ನಿತ್ಯವೂ ನಡೆಯುತ್ತಿ ರುವ ವ್ಯವಹಾರ. 
ಇದೇ ಮಾತೇ ಅಕ್ಕಿಗೂ ಬೆಲ್ಲಕ್ಕೂ ಎಣ್ಣೆಗೂ ಅನ್ವಯಿಸುತ್ತದೆ. ಅಕ್ಕಿ 
ಯನ್ನು ಗಿರಣಿಯಲ್ಲಿ ತೊಳೆದುಹಾಕಿ ಉಪಯೋಗಿಸುತ್ತೇವೆ. ಕಡಮೆ 
ಪೌಷ್ಟಿಕವಾದ ಸಕ್ಕರೆಯನ್ನು ಉಪಯೋಗಿಸುತ್ತೇವೆ. ಅದಕ್ಕೆ ಹೆಚ್ಚು ಹಣ 
ತೆರುತ್ತೇವೆ: ಹೆಚ್ಚು ಪೌಷ್ಟಿಕವಾದ ಬೆಲ್ಲವನ್ನು ಉಪಯೋಗಿಸುವುದಿಲ್ಲ. 
ಹಳ್ಳಿಯಲ್ಲಿ ಎಣ್ಣೆ ಗಾಣದವನನ್ನು ನಾಶಕ್ಕೆ ಗುರಿಪಡಿಸಿ, ಬೇರೆ ಎಣ್ಣೆಗಳನ್ನು 
ಸೇವಿಸುತ್ತೇವೆ. ಹಸುವನ್ನು ಪೂಜಿಸುತ್ತೇವೆ. ಆದರೆ ಅದನ್ನು ನಿಧಾನ 
ವಾಗಿ ಸಾಯಿಸುತ್ತಿದ್ದೇವೆ. ಜೇನುತುಪ್ಪವನ್ನು ಸೇವಿಸುತ್ತೇವೆ; ಆದರೆ 
ಜೀನು ಹುಳವನ್ನು ಸಾಯಿಸುತ್ತಿದ್ದೇವೆ. ಇದರ ಪರಿಣಾಮವೇನೆಂದರೆ 
ನನ್ನಂತಹ ಮಹಾತ್ಮನಿಗೆ ಹೊರತು ಬೇರೆ ಯಾರಿಗೂ ಜೇನುತುಪ್ಪ ಸಿಗು 


ಭಾಷಣಗಳು ಮತ್ತು ಹೇಳಿಕೆಗಳು ೬೭ 


ವುದೇ ದುರ್ಲಭವಾಗಿದೆ ; ಅಥವಾ ವೈದ್ಯರು ತಮ್ಮ ಔಷಧಿಯೊಂದಿಗೆ ಬೆರೆ 
ಸಿದರೆ ಅದು ಸಿಗಬೇಕು, ಶಾಸ್ತ್ರೀಯವಾಗಿ ಅಹಿಂಸಾತ್ಮಕ ರೀತಿಯಲ್ಲಿ ಜೇನು 
ಹುಳವನ್ನು ಸಾಕುವುದನ್ನು ಕಲಿಯಲು ನಾವು ಶ್ರಮವಹಿಸಿದ್ದೇ ಆದರೆ 
ಜೇನುತುಪ್ಪ ನಮಗೆ ಅಗ್ಗವಾಗಿ ದೊರೆಯುವುದು, ನಮ್ಮ ಮಕ್ಕಳ ಬೆಳೆ 
ವಣಿಗೆಗೆ ಅವಶ್ಯಕವಾದ ಕಾರ್ಬೋಹೈಡ್ರೇಟ್‌ ಬೆಲ್ಲವೂ ( ಶರ್ಕರಖಷ್ಟ ) 
ಅವರಿಗೆ ಸಿಗುವುದು. ನಮ್ಮ ಆಹಾರ ಪದ್ಧತಿಗಳಲ್ಲಿ ನೆರಳನ್ನು ಅರಸುತ್ತ 
ತಿರುಳನ್ನು ಕೈ ಬಿಡುತ್ತಿದ್ದೇವೆ; ತಾಮ್ರಪರ್ಣದ ಪೌಷ್ಟಿಕವಾದ ಬೆಲ್ಲವನ್ನು 
ಬಿಟ್ಟು ಎಲುಬಿನಂತೆ ಬೆಳ್ಳಗಿರುವ ಸಕ್ಕರೆಯನ್ನು ಸೇವಿಸುತ್ತೇವೆ, ತವುಡು 
ಸಹಿತ ಪುಷ್ಕಿದಾಯಕವಾದ ಕಂದು ಬಣ್ಣದ ರೊಟ್ಟಿಗೆ ಬದಲಾಗಿ ಬಿಳಿಚಿ 
ಕೊಂಡಿರುವ ರೊಟ್ಟಿಯನ್ನು ತಿನ್ನುತ್ತೇವೆ. 

ನಾವು ನಿತ್ಯ ಸ್ನಾನಮಾಡುವ ಜನರಿರುವ ಜನಾಂಗವೆಂದು ಹೇಳ 
ಲಾಗಿದೆ. ಅದೇನೊ ನಿಜವೆ. ಆದರೆ ಅದರಿಂದ ನಾವೇನು ಉತ್ತಮರಾಗಿಲ್ಲ. 
ಏಕೆಂದರೆ ಕೊಳೆಯ ನೀರಿನಲ್ಲಿ ನಾವು ಸ್ನಾನಮಾಡುತ್ತೇವೆ, ನಮ್ಮ ಕೊಳ 
ಗಳನ್ನೂ, ನದಿಗಳನ್ನೂ ಹೇಸಿಗೆಯಿಂದ ತುಂಬುತ್ತೇವೆ, ಅದೇ ನೀರನ್ನೇ 
ಕುಡಿಯಲೂ, ಮೀಯಲೂ ಉಪಯೋಗಿಸುತ್ತೇವೆ. ಸ್ವಚ್ಛತೆಯೆ, ಮತ್ತು 
ಆರೋಗ್ಯದ ಸಾಮಾನ್ಯ ನಿಯಮಗಳನ್ನು ಸುಶಿಕ್ಷಿತರಾದ ನಾವು--ಲಾಯರು 
ಗಳೂ, ಪದವೀಧರರೂ, ವೈದ್ಯರೂ ಕಲಿಯೆಲೊಲ್ಲವು. ನಾವು ವಿಸ 
ರ್ಜಿಸುವ ಮಲಗಳನ್ನು ಉಳಿತಾಯದ ದೃಷ್ಟಿಯಿಂದ ಸದ್ವಿನಿಯೋಗ 
ಮಾಡುವ ಉಪಾಯಗಳನ್ನು ನಾವು ಇನ್ನೂ ಕಲಿತಿಲ್ಲ: ಆರೋಗ್ಯದಾಯಕ 
ಪಾದ ಬಯಲು ಪ್ರದೇಶಗಳನ್ನೂ ರೋಗರುಜಿನಗಳ ಬೀಡಾಗಿ ಮಾಡಿ 
ಕೊಂಡಿದ್ದೇವೆ. 

ನಿಮ್ಮ ಆಲಸ ಮತ್ತು ತಾಮಸದ ಗುಣವನ್ನು ಕಿತ್ತೊಗೆದು ಈ 
ಸಾಮಾನ್ಯ ವಿಷಯಗಳನ್ನು ಅಭ್ಯಾಸಮಾಡಿ, ವಿಚಾರ ಪಠತೆಯ ಜೀವನ 
ವನ್ನು ನಡೆಯಿಸಿ, ಕಸವನ್ನು ಹೇಗೆ ರಸವನ್ನಾ ಮಾಡಬೇಕೆಂಬುದನ್ನು 
ಕಲಿಯಬೇಕೆಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಶತಮಾನಗಳಿಂದ 
ಬಂದಿರುವ ಈ ತಾಮಸ ಮನೋವೃತ್ತಿಯನ್ನು ನಾವು ಬಿಸುಟುಹಾಕಿದ 
ಪಕ್ಷಕ್ಕೆ ನಾನು ಪ್ರಸ್ತಾ ಏಸಿರುವ ಸಾಮಾನ್ಯ ಸತ್ಯಗಳನ್ನು ಆಚರಿಸಬಹುದು. 


೬೮ ಗಾಂಧೀಗ ಗ್ರಂಥಮಾಲೆ 


ಆದರೆ ನಾವು ದೈಹಿಕ ಶ್ರಮವನ್ನು ಮಾಡದವರಾಗಿ ನಮ್ಮ ಮೆದುಳನ್ನು 
ಕೆಡಿಸಿಕೊಂಡಿದ್ರೇವೆ : ವಿಚಾರ ಶೂನ್ಯವಾದ ಆಹಾರ ಪದ್ಮತಿಗಳಿಗೂ, 
ಜೀವನ ಕ್ರಮಕ್ಕೂ ತೃಪ್ತರಾಗಿ ಕೂತಿದ್ದೇವೆ, ನಾವು ಎಚ್ಚ ರಗೊಂಡು 
ಚೀತರಿಸಿಕೊಳ್ಳೊ ಣ: 'ನಮ್ಮ ದೇಹವನ್ನೂ ಬುದ್ಧಿ ಯನ್ನೂ ಚುರುಕನ್ನಾಗಿ 

ಮಾಡುವ ದೃಢಸಂಕಲ್ಪವನ್ನು ಮಾಡೋಣ.೧೪ 


೧೫. ಶಿಕ್ಷಕರ ಶಾಲೆಯ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾಡಿದ 
ಭಾಷಣ 


[ವರ್ಧಾಕ್ಕೆ ಬಂದಿದ್ದಾಗ ಗಾಂಧೀಯವರು ಗ್ರಾಮಸೇವಕರ ಶಿಕ್ಷಣ 
ಕ್ಕಾಗಿ ಏರ್ಪಾಡಾಗಿದ್ದ ಶಾಲೆಯ ವಿದ್ಯಾರ್ಥಿಗಳನ್ನುದ್ದೆ ಶಿಸಿ ಭಾಷಣ ಮಾಡಿ 
ದರು. ಶಾಲೆ ಹೇಗೆ ಹುಬ್ಬ ತೆಂದು ಅವರಿಗೆ ಹೇಳಿ, ಅವರು ಯಾವ ಧ್ಯೇಯ 
ವನ್ನು ಮುಂದಿಟ್ಟು ಕೊಂಡು ಕೆಲಸ ಮಾಡಬೇಕೆಂಬುದನ್ನು ವಿವರಿಸಿದರು. 
ಈ ರೀತಿ ನುಡಿದರು :] 


ಈಗ ಉದ್ಯೋಗಾಕಾಂಕ್ಷೆಯಿಂದ ಜನರು ಶಿಕ್ಷಣ ಸಂಸ್ಥೆಗಳಿಗೆ ಹೇಗೆ 
ಬರುತ್ತಾರೊ ಆ ಬಗೆಯ ಆಕಾಂಕ್ಷೆಯಿಂದ ನೀವು ಇಲ್ಲಿ ಬಂದವರಲ್ಲ. 
ಈಗಿನ ಕಾಲದಲ್ಲಿ ಮನುಷ್ಯನ ಕೆಲಸಕ್ಕೆ ರೂಪಾಯಿ ಆಣೆ ಪೈಗಳಲ್ಲ ಬೆಲೆ 
ಕಟ್ಟುತ್ತಾರೆ. ಒಬ್ಬ ಮನುಷ್ಯನ ಶಿಕ್ಷಣ ತರಪೇತು ವಾಣಿಜ್ಯದ ವಿನಿಮಯ 
ವಸ್ತು ವಾಗುತ್ತದೆ. ಆ ಅಳತೆಯ ಕೋಲನ್ನಿ ಟ್ಟು ಕೊಂಡು ನೀವು ಇಳ್ಳಿಗೆ 
ಬಂದಿದ್ದರೆ ನಿಮಗೆ ನಿರಾಶೆಯಾಗುವುದು ಖಂಡಿತ. ನಿಮ್ಮ ಶಿಕ್ಷಣ ಮುಗಿದ 
ಮೇಲೆ ಹತ್ತು ರೂಪಾಯಿ ಸಂಭಾವನೆಯ ಮೇಲೆ ನಿಮ್ಮನ್ನು ನೇಮಿಸ 
ಬಹುದು. ಅಲ್ಲಿಗೇ ಅದು ನಿಲ್ಲಬಹುದು. ಬಂದು ದೊಡ್ಡ ಕಂಪೆನಿಯ 
ಮ್ಯಾನೇಜರಿಗಾಗಲಿ, ದೊಡ್ಡ ಅಧಿಕಾರಿಗಾಗಲಿ ಕೊಡುವ ವೇಶನದೊಂದಿಗೆ 
ನೀವು ಅದನ್ನು ಹೋಲಿಸುವಂತಿಲ್ಲ. ಈಗಿರುವ ಉದ್ಯೋಗದರ್ಜೆಗಳ 
ಮೌಲ್ಯಗಳನ್ನು ನಾವು ಬದಲಾಯಿಸಬೇಕು. ವೃದ್ಧಿ ಯಾಗುತ್ತ ಹೋಗುವ 
ದೊಡ್ಡ ವೇತನಗಳನ್ನು ಕೊಡುತ್ತೇವೆಂದು ನಿಮಗೆ ನಾವು ಮಾತುಕೊಡುವ 
ಹಾಗಿಲ್ಲ. ಆ ಬಗೆಯ ಆಕಾಂಕ್ಷೆಗಳಿಂದ ನಿಮ್ಮ ಮನಸ್ಸನ್ನು ತಿರುಗಿಸುವುದೇ 


ಭಾಷಣಗಳು ಮತ್ತು ಹೇಳಿಕೆಗಳು ೬೯ 


ನಿಜವಾಗಿಯೂ ನಮ್ಮ ಇಜೈ. ನಿಮ್ಮ ಊಲಕ್ಕಾಗಿ ನೀವು ತಿಂಗಳಿಗೆ ಆರು 
ರೂಪಾಯಿಗೆ ಮಾರದಂತೆ ಖರ್ಚುಮಾಡಿಕೊಳ್ಳಬೇಕು. ನಿಮ್ಮ ಯೋಗ್ಯತೆ 
ಯನ್ನು ರೂಪಾಯಿಗಳಿಂದ ನೀವು ಅಳೆಯುವವರಲ್ಲವೆಂದು ನನ್ನ ಗ್ರಹಿಕೆ. 
ದೇಶದ ಸೇವೆಯನ್ನು ಕೇವಲ ಅಲ್ಪ ಪ್ರತಿಫಲ ಪಡೆದು ಸಂತೋಷಚಿತ್ತ 
ರಾಗಿ ಸಲ್ಲಿಸುವಿರೆಂದು ಭಾವಿಸಿದ್ದೇನೆ. ಸ್ಟಾಕ್‌ ಎಕ್‌, ನ ಛೇಂಜಿನಲ್ಲಿ (ಬಂಡವಾಳ 
ವ್ಯಾಪಾರ ಕಟ್ಟಿಯಳ್ಳಿ) ಒಬ್ಬ ಮನುಷ್ಯ ಸಾವಿರಾರು ರೂಪಾಯಿಗಳನ್ನು 
ಗಳಿಸಬಹುದು. ಆದರೆ ನಮ್ಮ ಉದ್ದೇಶ ಸಾಧನೆಗೆ ಅತನು ಶೀರ 
ನಿಷ್ಟ ಯೋಜಕನಾಗಿರಬಹುದು. ನಮ್ಮ ಈ ದೀನವಾದ ವಾತಾವರಣದಲ್ಲಿ 
ಅವನಿಗೆ ಸುಖ ಸಿಗಲಾರದು: ಆತನಿರುವ ವಾತಾವರಣದಲ್ಲಿ ನಮಗೂ 
ಸುಖ ಸಿಗಲಾರದು. ದೇಶಕ್ಕಾಗಿ ದುಡಿಯುವ ಆದರ್ಶ ಪ್ರಾಯರಾದ 
ಶ್ರಮಜೀವಿಗಳು ನಮಗೆ ಬೇಕು. ಎಂತಹ ಊಟಿ ಸಿಗುತ್ತದೆ? ಅವರ 
ಸೇವೆಯನ್ನು ಪಡೆಯುತ್ತಿರುವ ಹಳ್ಳಿಯವರು ಅವರಿಗೇನು ಅನುಕೂಲ 
ಗಳನ್ನೊದಗಿಸಲು ನಿಶ್ಶಯಿಸಿದ್ದಾ ರೆ? ಇವುಗಳ ಬಗೆಗೆ ಅವರಿಗೆ ಚಿಂತೆ 
ಇರಲಾರದು. ಅವರ ಆವಶ್ರ [ಕತೆಗಳನ್ನು ಪೂರೈ ಸಲು ಭಗವಂತನನ್ನು 
ನಂಬಿರುವರು : ಕಷ್ಟಗಳನ್ನು ಹರ್ಷಚಿತ್ತರಾಗಿ ಎದುರಿಸುವರು. ನಮ್ಮ 
ದೇಶದಲ್ಲಿರುವ ಏಳುಲಕ್ಷ ಹಳ್ಳಿಗಳ ವಿಚಾರ ಮಾಡಿದಲ್ಲಿ ಇದು ಅನಿವಾರ್ಯ. 
ಸಂಬಳ ಸಾರಿಗೆಗಳನ್ನು ಕೊಟ್ಟು ಕಾರ್ಯಕರ್ತರನ್ನು ನಾವು ನೇಮಿಸಿ 
ಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಅಂತಹವರು ವೇತನದಲ್ಲಿ ಕ್ರ ಕ್ರಮವಾದ ಬಡ್ತಿ, 
ಪ್ಪಾ ವಿಡೆಂಟ್‌ ಫಂಡ್‌ ಮತ್ತು ವಿಶ್ರಾಂತಿ ವೇತನ ಕಸವ 
ತ್ತಾರೆ. ಗ್ರಾಮಸೇವೆಯಲ್ಲ ಶ್ರ ದ ಮಿಂದ ಮಾಡಿದ ಸೇವೆಯೇ ತೃಖ್ಪ 
ಯನ್ನು ಒದಗಿಸಬೇಕು, ಬೇರೆ ಪೃತಿಫಲವಿಲ್ಲ. 

ಹಳ್ಳಿ ಯವರಿಗೂ ಇದೇ ಪ ಯ ಜೀವನವನ್ನೇ ಗುರಿಯಾಗಿಟ್ಟು 
ಹೊಳ್ಳ ಬೇಕೆ? ಈ ಪ್ರಶ್ನೆಯನ್ನು ಕೇಳಲು ನೀವು ಇಚ್ಛಿ ಸಬಹುದು. 
ಎಂದಿಗೂ ಇಲ್ಲ. ಈ ಕಷ | ಕಾರ್ಪಣ್ಯಗಳೆಲ್ಲವೂ ನಮಗೆ ಸೇವ ರಿಗೆ 

೬ ಧಣಿಗಳಾದ ಹಳ್ಳಿ 'ಯವರಿಗಲ್ಲ ಇಷ್ಟು ವರ್ಷಗಳಿಂದ ನಾವು 

ಬೆನ್ನಿನ ಮೇಲೆ ಕೂತಿದ್ದೇವೆ. ಈ ನಮ್ಮ ಧಣಿಗಳ ಸ್ಥಿತಿ ಈಗಿರು 
ವುದಕ್ಕಿಂತಲೂ ಉತ್ತ ಮಗೊಳ್ಳಲೆಂದು ನಮ್ಮ ಸ್ವಂತ ಇಚ್ಛೆ ಯಿಂದ 


೭೦ ಗಾಂಧೀ ಗ್ರಂಥಮಾಲೆ 


ಹೆಚ್ಚುಹೆಚ್ಚಾಗಿ ಬಡತನವನ್ನು ನಾವು ಅವಲಂಬಿಸಬೇಕು. ಅವರಿಗೆ 
ಈಗಿರುವ ಸಂಪಾದನೆ ಬಹಳ ಮಟ್ಟಿಗೆ ಹೆಚ್ಚಾಗುವಂತೆ ಅವರಿಗೆ ಅವಕಾಶ 
ಗಳನ್ನೊದಗಿಸಬೇಕು. ಅದೇ ಗ್ರಾಮೋದ್ಯೋಗ ಸಂಘದ ಗುರಿ. ನಾನು 
ವರ್ಣಿಸಿರುವಂತಹ ಸೇವಕರು ದಿನೇದಿನೇ ಹೆಚ್ಚುತ್ತ ಹೋಗುವ ಸಂಖ್ಯೆ 
ಯಳ್ಳಿ ಒದಗದಿದ್ದರೆ ಸಂಘ ಉತ್ತಮ ಕಾರ್ಯವನ್ನು ಸಾಧಿಸಲಾರದು. 
ಅಂತಹ ಸೇವಕರು ನೀವಾಗಬೇಕೆಂದು ಹಾರೈ ಸುವೆನು.೧೫ 


೧೬. ಬೆಂಗಳೂರಿನ ಹಿಂದೀ ಪ್ರಚಾರ ಮಂಡಲದ 


ಪದವೀದಾನ ಸಮಾರಂಭದಲ್ಲಿ ಮಾಡಿದ ಭಾಷಣ 
[ಬೆಂಗಳೂರಿನಿಂದ ತೆರಳುವ ದಿನದ ಹಿಂದಿನ ಸಂಜೆ ಹಿಂದೀ ಪ್ರಚಾರ 


ಮಂಡಲದ ಪದವೀದಾನ ಸಮಾರಂಭದಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಗಾಂಧೀ 
ಯವರು ಮಾತಾಡಿದರು. ಅವರು ಈರೀತಿ ನುಡಿದರು.] 


ಈ ಸಂದರ್ಭದಲ್ಲ ಹಿಂದೀ, ಹಿಂದೂಸ್ತಾನಿ ಭಾಷೆಯೇ ರಾಷ್ಟ್ರಭಾಷೆ 
ಯಾಗಬಲ್ಲದೆನ್ನು ವುದಕ್ಕೆ ಸ್ವಯಂವೇದ್ಯವಾದ ಕೆಲವು ಕಾರಣಗಳನ್ನು 
ನಿಮಗೆ ಹೇಳುತ್ತೇನೆ. 

ನೀವು ಕರ್ಣಾಟಕದಲ್ಲಿಯೇ ವಾಸಮಾಡಿ ಅದರ ಆಜೆ ನಿಮ್ಮ ದೃಷ್ಟಿ 
ಹೋಗದೆ ಇರುವವರಿಗೂ ಕನ್ನಡದ ಜ್ಞಾನ ನಿಮಗಿದ್ದರೆ ಸಾಕು. ಆದರೆ 
ಯಾವುದಾದರೊಂದು ನಿಮ್ಮ ಹಳ್ಳಿಯ ಕಡೆ ನೀವು ನೋಡಿದರೆ ನಿಮ್ಮ 
ದೃಷ್ಟಿ ಮತ್ತು ನಿಮ್ಮ ಕ್ಷಿತಿಜ ವಿಶಾಲವಾಗಿದೆ ಎಂದು ನೀವು ಅರಿಯುವಿರಿ; 
ಕೇವಲ ಕರ್ಣಾಟಕ ಒಂದೇ ನಿಮ್ಮ ದೃಷ್ಠಿಯಲ್ಲಿಲ್ಲ. ಇಡೀ ಭಾರತವೇ 
ಇರುವುದು. ಆದರೆ ಒಂದು ಸಾಮಾನ್ಯ ಭಾಷೆ ಇಲ್ಲದೆ ಈ ಆಸಕ್ತಿ ಬಹಳ 
ದೂರ ಹೋಗಲಾರದು. ಕನ್ನಡಿಗನು ಸಿಂಧ್‌ ಅಥವಾ ಉತ್ತರ ಪ್ರದೇಶದವ 
ನೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡು ಅದನ್ನು ಬೆಳೆಸುವುದು ಹೀಗೆ? 
ಇದಕ್ಕೆ ಇಂಗ್ಲಿಷ್‌ ಭಾಷೆಯೇ ಸಾಕೆಂದು ನಮ್ಮಲ್ಲಿ ಕೆಲವರು ಹೇಳಿರುವರು, 
ಈಗಲೂ ಹೇಳುತ್ತಿದ್ದಾರೆ. ಆದರೆ ಇದರಿಂದ ನೀವು ತೃಪ್ತಿ ಹೊಂದಲಾರಿ 


ಭಾಷಣಗಳು ಮತ್ತು ಹೇಳಿಕೆಗಳು ೭೧ 


ರೆಂದು ನನಗೆ ನಿಶ್ಚಯವಾಗಿ ತೋರುತ್ತದೆ. ನೀವೂ ನಾನೂ ಲಕ್ಷಾಂತರ 
ಜನರೂ ಅಂತರ ಪ್ರಾಂತೀಯ ಸಂಪರ್ಕಗಳನ್ನು ಬೆಳೆಸಬೇಕೆಂದು ಇಚ್ಛಿಸು 
ತ್ತೇವೆ. ಆದರೆ ಇದು ಇಂಗ್ಲಿಷಿನ ಮೂಲಕ ಅನೇಕ ತಲೆಮಾರುಗಳ 
ಅನಂತರ, ಪ್ರಾಯಶಃ ಎಂದಿಗೂ ಸಾಧ್ಯವಿಲ್ಲವೆಂಬುದು ಸ್ವಯಂ ವೇದ್ಯ 
ವಾಗಿದೆ. ಇಷ್ಟು ಜನರೂ ಇಂಗ್ಲಿಷ್‌ ಕಲಿಯಲು ಯಾವ ಕಾರಣವೂ 
ಇಲ್ಲ. ಜೀವನೋಪಾಯಕ್ಕೆ ಹೀಗೆ ಕಲಿಯಬೇಕೆಂಬ ಅಗತ್ಯವೇನೂ ಇಲ್ಲ. 
ಜೀವನೋಪಾಯಕ್ಕೆ ದೇ ಇಂಗ್ಲಿಷನ್ನು ಕಲಿಯುವವರ ಸಂಖ್ಯೆ ಹೆಚ್ಚಾ 
ದಂತೆಲ್ಲ ಈ ಉದ್ದೇಶ ಸಾಧನೆಗೆ ಆದರ ಬೆಲೆ ಕಡಮೆಯಾಗುತ್ತ ಹೋಗು 
ವುದು. ಹಿಂದೀ-ಹಿಂದೂಸ್ತಾನಿಯನ್ನು ಕಲಿಯುವುದು ಇಂಗ್ಲಿಷನ್ನು 
ಕಲಿಯುವಷ್ಟು ಕಷ್ಟವಲ್ಲ. ಇಂಗ್ಲಿಷನ್ನು ಕಲಿಯುವಷ್ಟು ಸಮಯವನ್ನು 
ಅದಕ್ಕೆ ಕೊಡಬೇಕಾದ್ದಿಲ್ಲ. ಹಿಂದೀ ಹಿಂದೂಸ್ತಾನಿ ಭಾಷೆಯನ್ನು 

ಮಾತಾಡುವ ಹಿಂದೂ- ಮುಸಲ್ಮಾನರ ಸಂಖ್ಯೆ ಇಪ್ಪತ್ತು ಕೋಟಿಗಿಂತಲೂ 
 ಮಿಗಿಲಾದುದೆಂದು ಅಂದಾಜು ಮಾಡಲಾಗಿದೆ. ಇಪ್ಪತ್ತು ಕೋಟ ತಮ್ಮ 
ಸೋದರ ಸೋದರಿಯರು ಮಾತಾಡುವ ಭಾಷೆಯನ್ನು ಕರ್ಣಾಟಕದ 
೧೧೦ ಲಕ್ಷ ಸ್ತ್ರೀ ಪುರುಷರು ಕಲಿಯಲಿಚ್ಛಿಸಲಾರರೆ ? ಇದನ್ನು ಅವರು 
ಸುಲಭವಾಗಿ ಕಲಿಯಲು ಸಾಧ್ಯವಲ್ಲವೆ? ಲೇಡಿ ರಾಮನ್‌ ಅವರು 
ಮಾಡಿದ ಹಿಂದೀ ಭಾಷಣದ ಕನ್ನಡ ಅನುವಾದವನ್ನು ನೀವೆಲ್ಲ ಕೇಳಿದಿರಿ. 
ಪ್ರೇಮ, ಪ್ರೇಮಿ, ಸಂಘ, ಅಧ್ಯಕ್ಷ, ಪದ, ಅನಂತ, ಭಕ್ತಿ, ಸ್ವಾಗತ, 
ಅಧ್ಯಕ್ಷತಾ, ಸಮ್ಮೇಳನ--ಈ ಪದಗಳೆಲ್ಲವೂ ಹಿಂದೀಯಳ್ಳಿಯೂ ಕನ್ನಡ 
ದಲ್ಲಿಯೂ ಒಂದೇ ರೂಪದಲ್ಲಿವೆ. ಈಗ ಯಾರಾದರೂ ಲೇಡಿ ರಾಮನ್‌ 
ಅವರ ಹಿಂದೀ ಭಾಷಣವನ್ನು ಇಂಗ್ಲಿಹಿಗೆ ಭಾಷಾಂತರ ಮಾಡಿದರೆ ಈ ಪದ 
ಗಳನ್ನೇ ಬಳಸಲು ಸಾಧ್ಯವಾಗುತ್ತಿತ್ತೆ ? ಎಂದಿಗೂ ಇಲ್ಲ. ಈ ಶಬ್ದಗಳ 
ಇಂಗ್ಲಿಷ್‌ ಭಾಷಾಂತರವೆಲ್ಲ ಶ್ರೋತೃಗಳಿಗೂ ಹೊಸದಾಗಿರುವುದು. ಆದ್ರ 
ರಿಂದ ನಮ್ಮ ಕನ್ನಡ ಮಿತ್ರರು ಹಿಂದೀ ಭಾಷೆ ಅವರಿಗೆ ಕಠಿಣವೆಂದು 
ಹೇಳಿದಾಗ ನನಗೆ ತಾಳ್ಮೆ ತಪ್ಪಿ ಕೋಪವೂ ಬರುತ್ತದೆ. ಅದಕ್ಕೆ ಕಡಮೆ 
ಇಲ್ಲದಷ್ಟು ನಗೆಯೂ ಬರುತ್ತೆ. ಒಂದು ತಿಂಗಳು ಕಾಲ, ಕೆಲವು ಘಂಟಿ 
ಗಳನ್ನು ಇದಕ್ಕಾಗಿ ವಿನಿಯೋಗಿಸಿದರೆ ಇದು ಸಾಧ್ಯವೆಂದು ನಾನು ಖಂಡಿತ 


೭೨ ಗಾಂಧೀ ಗ್ರಂಥಮಾಲೆ 


ವಾಗಿ ಹೇಳಬಲ್ಲೆ. ನನಗೆ ಅರವತ್ತೇಳು ವರ್ಷವಾಯಿತು. ಇನ್ನು ಬಹಳ 
ವರ್ಷಗಳು ಉಳಿಯಲಾರೆ. ಆದರೂ ಕನ್ನಡ ಭಾಷಾಂತರ ಕೇಳುವಾಗ 
ಕನ್ನಡವನ್ನು ಕಲಿಯಲು ಪ್ರತಿದಿನವೂ ಕೆಲವು ಘಂಟಿಗಳು ಮಾಸಲಾಗಿಟ್ಟಿ 
ನೆಂದರೆ ಎಂಟು ದಿನಗಳಲ್ಲಿ ನಾನು ಕಲಿಯಬಹುದೆಂದು ನನಗನಿಸಿತು. 
ಶ್ರೀನಿವಾಸಶಾಸ್ತ್ರಿ, ನಾನು, ನಮ್ಮಂತಹ ಐದಾರು ಜನರನ್ನುಳಿದು ನೀವೆಲ್ಲರೂ 
ಯುವಕರು. ಕೇವಲ ಒಂದು ತಿಂಗಳು ಕಾಲ ಪ್ರತಿದಿನ ನಾಲ್ಕು ಘಂಟಿ 
ಗಳು ಹಿಂದೀ ಭಾಷೆಯ ಅಧ್ಯಯನಕ್ಕೆ ವಿನಿಯೋಗಿಸಲು ನಿಮ್ಮಲ್ಲಿ ಶಕ್ತಿ 
ಇಲ್ಲವೆ? ಇಪ್ಪತ್ತು ಕೋಟ ದೇಶಬಾಂಧವರೊಂದಿಗೆ ಸಂಪರ್ಕ ಬೆಳೆಸಲು 
ಇಷ್ಟು ಸಮಯವನ್ನು ನೀವು ಮಾಸಲಾಗಿಡುವುದು ಹೆಚ್ಚಾದೀತೆ? ನಿಮ್ಮಲ್ಲಿ 
ಇಂಗ್ಲಿಷ್‌ ಅರಿಯದವರು ಆ ಭಾಷೆಯನ್ನು ಕಲಿಯಲು ನಿಶ್ಚ ಯಿಸಿದಿರೆಂದು 
ಭಾವಿಸೋಣ. ಅದನ್ನು ಕಲಿಯಲು ದಿನವೂ ನಾಲ್ಕು ಘಂಟಿಗಳಂತೆ 
ಒಂದು ತಿಂಗಳು ಕಾಲದಲ್ಲಿ ನೀವು ಯಾರಾದರು ಶಕಲಿಯಬಳ್ಳಿರೆಂದು 
ತಿಳಿದಿರುವಿರೇನು? ಸಾಧ್ಯವೇ ಇಲ್ಲ. ಹಿಂದೀಯನ್ನು ಕಲಿಯುವುದು 
: ಅಷ್ಟು ಹಾಸ್ಯಾಸ್ಪ ದವಾದಷ್ಟು ಸುಲಭವಾಗಿರುವುದಕ್ಕೆ ಕಾರಣ ನಮ್ಮ 
ಭಾಷೆಗಳಲ್ಲಿ ಹಿಂದೂಗಳಾಡುವ ದಕ್ಷಿಣದ ನಾಲ್ಕು ಭಾಷೆಗಳಲ್ಲಿಯೂ ಸಹ 
ಅನೇಕ ಸಂಸ್ಕ್ರತ ಶಬ್ದಗಳಿವೆ. ಪೂರ್ವಕಾಲದಲ್ಲಿ ದಕ್ಷಿಣಕ್ಕೂ ಉತ್ತರಕ್ಕೂ 
ಸಂಪರ್ಕವಿದ್ದುದು ಸಂಸ್ಕೃತ ಮೂಲಕವೆಂದು ನಮ್ಮ ಇತಿಹಾಸ ತಿಳಿಸುತ್ತದೆ. 
ಇಂದಿಗೂ ದಕ್ಷಿಣ ದೇಶದ ಶಾಸ್ತ್ರಿಗಳೂ ಉತ್ತರ ದೇಶದ ಶಾಸ್ತ್ರಿಗಳೂ 
ಸೇರಿದರೆ ತಮ್ಮ ವಾಕ್ಯಾರ್ಥಗಳನ್ನು ಸಂಸ್ಥೆ ತದ ಮೂಲಕ ಮಾಡುತ್ತಾರೆ. 
ದೇಶ ಭಾಷೆಗಳಲ್ಲರುವ ಭೇದ ಮುಖ್ಯವಾಗಿ ವ್ಯಾಕರಣಕ್ಕೆ ಸಂಬಂಧಿಸಿದುವು. 
ಉತ್ತರದ ಭಾಷೆಗಳಲ್ಲಿ ವ್ಯಾಕರಣದ ರೂಪವೂ ಒಂದೇ ಆಗಿದೆ. ದಕ್ಷಿಣದ 
ಭಾಷೆಗಳ ವ್ಯಾಕರಣವೇನೊ ತೀರ ಭಿನ್ನವಾಗಿದೆ; ಅವುಗಳ ಶಬ್ದಗಳೂ 
ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗುವುದಕ್ಕೆ ಪೂರ್ವದಲ್ಲ ಭಿನ್ನವಾಗಿದ್ದುವು. 
ಆದರೆ ಈ ಭಾಷೆಗಳು ಈಗ ಅನೇಕ ಸಂಸ್ಕೃತ ಶಬ್ದಗಳನ್ನು ತಮ್ಮದನ್ನಾಗಿ 
ಮಾಡಿಕೊಂಡಿವೆ; ಇದರ ಫಲವಾಗಿ ನಾನು ದಕ್ಷಿಣಕ್ಕೆ ಬಂದಾಗಲೆಲ್ಲ ಈ 
ಭಾಷೆಗಳಲ್ಲಾಡುವ ಮಾತುಗಳ ಒಟ್ಟು ಸಾರಾಂಶವನ್ನು ಗ್ರಹಿಸಲು ನನಗೆ 
ಕಷ್ಟವಾಗುವುದಿಲ್ಲ. 


ಭಾಷಣಗಳು ಮತ್ತು ಹೇಳಿಕೆಗಳು ೭೩ 


ಈಗ ನಮ್ಮು ಮುಸಲ್ಮಾನ ಮಿತ್ರರ ವಿಷಯವನ್ನು ಪ್ರಸ್ತಾಪಸು 
ತ್ತೇನೆ. ಅವರಿಗೆ ದೇಶಭಾಷೆಗಳ ಪರಿಚಯವಿದೆ--ಅದರ ಜೊತೆಗೆ ಉರ್ದು 
ಗೊತ್ತಿದೆ. ಹಿಂದೀ-ಉರ್ದು-ಹಿಂದೂಸ್ತಾನಿ-ಈ ಭಾಷೆಗಳಲ್ಲಿ ಯಾವ 
ವ್ಯತ್ಯಾಸವೂ ಇಲ್ಲ. ಎಲ್ಲಕ್ಕೂ ಒಂದೇ ವ್ಯಾಕರಣ. ಲಿಏಯಲ್ಳಿ ಮಾತ್ರ 
ಭೇದ. ಇದನ್ನು ವಿಚಾರಮಾಡಿದಂತೆಲ್ಲ-ಹಿಂದೀ, ಹಿಂದೂಸ್ಥಾನಿ, ಉರ್ದು 
ಈ ಮೂರೂ ಒಂದೇ ಭಾಷೆಯ ಹೆಸರುಗಳೆಂದು ಗೋಚರವಾಗುತ್ತದೆ. 
ಈ ಭಾಷೆಗಳಲ್ಲಿನ ನಿಘಂಟುಗಳನ್ನು ನಾವು ನೋಡಿದರೆ ಬಹು ಮಟ್ಟಿಗೆ 
' ಶಬ್ದಗಳೆಲ್ಲವೂ ಒಂದೇ ಆಗಿರುತ್ತವೆ. ಆದ್ದರಿಂದ ಮುಸಲ್ಮಾನರಿಗೆ-- 
ಲಿಟಯ ಪ್ರಶ್ನೆಯನ್ನು ಬಿಟ್ಟರೆ, (ಈ ಪ್ರಶ್ನೆ ತನ್ನಷ್ಟಕ್ಕೆ ತಾನೇ ಸರಿ 
ಹೋಗುವುದು)--ಯಾವ ಕಷ್ಟವೂ ಇಲ್ಲ. 

ನಾನು ಆರಂಭಮಾಡಿದ ವಿಷಯಕ್ಕೆ ಮರಳಿ ಬರುತ್ತೇನೆ. ನಿಮ್ಮ 
ದೃಷ್ಟಿ ಉತ್ತರದಲ್ಲಿ ಶ್ರೀನಗರದವರೆಗೂ, ದಕ್ಷಿಣದಲ್ಲಿ ಕನ್ಯಾ ಕುಮಾರಿ 
ವರೆಗೂ, ಪಶ್ಚಿಮದಲ್ಲಿ ಕರಾಚಿವರೆಗೂ, ಪೂರ್ವದಲ್ಲಿ ದಿಬ್ಬುಘರ್‌ವರೆಗೂ, 
ವಿಸ್ತಾರಗೊಳ್ಳುವುದಾದರೆ--ಹೀಗೆಯೇ ಆಗಬೇಕಾದುದಲ್ಲವೆ?--ನೀವು 
ಹಿಂದೀಯನ್ನು ಕಲಿಯದೆ ಬೇರೆ ಉಪಾಯವಿಲ್ಲ. ಇಂಗ್ಲಿಷು ನಮ್ಮ 
ಸಾಮಾನ್ಯ ಭಾಷೆಯಾಗಲಾರದೆಂಬುದನ್ನು ನಿಮಗೆ ತೋರಿಸಿದ್ದೇನೆ. ನನಗೆ 
ಇಂಗ್ಲಿಷಿನ ವಿಷಯದಲ್ಲಿ ಯಾವ ಅವಿಶ್ವಾಸವೂ ಇಲ್ಲ. ಕೆಲವು ವಿದ್ವಾಂಸ 
ರಿಗೆ ಅದರ ಜ್ಞಾನ ಆವಶ್ಯಕ. ಅಂತರ ರಾಷ್ಟ್ರೀಯ ಸಂಪರ್ಕಗಳಿಗೆ ಅದು 
ಅವಶ್ಯಕ; ಪಾಶ್ಕಾತ್ಯ ವಿಜ್ಞಾನಶಾಸ್ತ್ರಗಳ ಅಧ್ಯಯನಕ್ಕೆ ಅದು ಅವಶ್ಯಕ. 
ಆದರೆ ಕೊಡಲಾಗದ ಸ್ಥಾನವನ್ನು ಅದಕ್ಕೆ ಕೊಡುವ ಪ್ರಯತ್ನಗಳಾದಾಗ 
ನನಗೆ ನೋವುಂಟಾಗುತ್ತದೆ. ಈ ಪ್ರಯತ್ನಗಳು ಖಂಡಿತವಾಗಿಯೂ 
ವಿಫಲವಾಗುವವೆಂಬುದರಲ್ಲಿ ನನಗೆ ಸಂಶಯವಿಲ್ಲ. ಎಲ್ಲವೂ ತನ್ನ 
ಯೋಗ್ಯಸ್ಥಾನದಲ್ಲಿದ್ದ ರೇನೇ ಸೂಕ್ತವಾಗಿ ಕಾಣುತ್ತದೆ. 

ಒಂದು ಗಾಬರಿಯುಂಬಾಗಿದೆ. ಅದನ್ನು ನಿಮ್ಮ ಮನಸ್ಸಿನಿಂದ ದೂರ 
' ಮಾಡಬೇಕು. ಕನ್ನಡ ಹಿಮ್ಮೆಟ್ಟುವಂತೆ ಹಿಂದೀಯನ್ನು ಕಲಿಸಬೇಕೆ? 
' ಅದು ಕನ್ನಡವನ್ನು ಓಡಿಸಿಬಿಡುವ ಸಂಭವವುಂಲ ? ಇದಕ್ಕೆ ಪ್ರತಿಯಾಗಿ 
ನನ್ನ ನಿಲುವು ಏನಂದರೆ ನಾವು ಹಿಂದೀ ಪ್ರಚಾರ ಮಾಡಿದಷ್ಟೂ ನಮ್ಮ 


| 


೭೪ ಗಾಂಧೀ ಗ್ರಂಥಮಾಲಿ 


ದೇಶಭಾಷೆಗಳ ಅಧ್ಯಯನಕ್ಕೆ ಉತ್ತೇಜನವನ್ನು ಕೊಡುತ್ತೇವೆ. ಅವುಗಳ 
ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಯಾಗುವಂತೆ ಮಾಡುತ್ತೇವೆ. ವಿವಿಧ 
ಪ್ರಾಂತಗಳ ನನ್ನ ಅನುಭವದಿಂದ ಈ ಮಾತನ್ನು ನಾನು ಹೇಳುತ್ತಿದ್ದೇನೆ. 

ಲಿಏಯ ವಿಚಾರದಲ್ಲಿ ಒಂದು ಮಾತು. ನಾನು ದಕ್ಷಿಣ ಆಫ್ರಿಕಾದಲ್ಲಿ 
ದ್ಹಾಗಲೇ ಸಂಸ್ಕೃತದಿಂದ ಜನ್ಯವಾದ ಎಲ್ಲ ಭಾಷೆಗಳಿಗೂ ದೇವನಾಗರಿ ಲಿಪಿ 
ಇರಬೇಕೆಂದು ನನ್ನ ಅಭಿಪ್ರಾಯವಾಗಿತ್ತು. ದ್ರಾವಿಡ ಭಾಷೆಗಳನ್ನು 
ಸಹ ದೇವನಾಗರಿ ಲಿಯ ಮೂಲಕ ಸುಲಭವಾಗಿ ಕಲಿಯಬಹುದೆಂದು 
ನನ್ನ ದೃಢ ನಂಬಿಕೆ. ನಾನು ತಮಿಳನ್ನೂ ತೆಲುಗನ್ನೂ ಆಯಾ ಲಿಪಿಗಳ 
ಮೂಲಕ ಕಲಿಯುವ ಪ್ರಯತ್ನ ಮಾಡಿದ್ದೇನೆ. ಹಾಗೆಯೇ ಕೆಲವು 
ದಿನಗಳು ಕನ್ನಡ, ಮಲೆಯಾಳಂಗಳನ್ನೂ ಸಹ ಆಯಾ ಲಿಏಗಳ ಮೂಲ 
ಕವೇ ಕಲಿಯುವ ಪ್ರಯತ್ನವಾಯಿತು. ಈ ನಾಲ್ಕು ಲಿಏಗಳನ್ನೂ 
ಕಲಿಯುವ ಪ್ರಯತ್ನ "ನನಗೆ ದಿಕ್ಕು ತೋರದಂತೆ ಮಾಡಿತು. ಎಲ್ಲಕ್ಕೂ 
ದೇವನಾಗರಿ ಲಿಏ ಒಂದೇ. ಇದ್ದಿದ್ದರೆ ನಾನು ಬಹು ಬೇಗ ಕಲಿಯುತ್ತಿದ್ದೆ 
ನೆಂದು ನನಗನಿಸಿತು. ಈ ನಾಲ್ಕು ಭಾಷೆಗಳನ್ನು ಕಲಿಯಲಿಚ್ಛಿಸುವ 
ನನ್ನಂತಹವರಿಗೆ ಎಷ್ಟು ಅಪಾರ ಶ್ರಮ! ಈ ನಾಲ್ಕು ಭಾಷೆಗಳನ್ನು 
ಮಾತನಾಡುವವರಿಗೆ, ಈ ಎಲ್ಲ ಭಾಷೆಗಳಿಗೆ ದೇವನಾಗರಿ ಲಿಖಿಯೊಂದೇ 
ಇದ್ದ ಪಕ್ಷಕ್ಕೆ ಉಳಿದ ಮೂರು ಭಾಷೆಗಳನ್ನು ಕಲಿಯಲು ಎಷ್ಟು 
ಅನುಕೂಲವಾದೀತೆನ್ನು ವುದನ್ನು ವಿವರಿಸಿ ಹೇಳಬೇಕೆ 9 al ರಾಷ್ಟ 
ಭಾಷೆ ಮಾಡಬೇಕೆಂಬ ಪ್ರಶ್ನೆಯೊಂದಿಗೆ ಈ ಲಿಏಯ ಪ್ರಶ್ನೆಯನ್ನು 
ಬೆರೆಸಬೇಕಾಗಿಲ್ಲ. ಆದರೆ ಎಲ್ಲ ಭಾರತೀಯ ಭಾಷೆಗಳನ್ನೂ ಕಲಿಯ 
ಲಿಚ್ಛಿಸುವವರಿಗೆ ಏನು ತೊಡಕಿದೆ ಎನ್ನುವುದನ್ನು ತೋರಿಸಲು ಇದರ 
ಪ್ರಸ್ತಾಪವನ್ನು ಮಾಡಿದೆ.೧೬ 


9, 


ಭಾಷಣಗಳು ಮತ್ತು ಹೇಳಿಕೆಗಳು ೭೫ 


೧೭. ಫೈಜಪುರದ ಕಾಂಗ್ರೆಸ್‌ ಅಧಿವೇಶನದಲ್ಲಿ. 
ಮಾಡಿದ ಭಾಷಣ 
[ಕಾಂಗ್ರೆಸ್‌ ಅಧಿವೇಶನದಲ್ಲಿ ನಡೆದ ಚರ್ಚೆಗಳಲ್ಲಿ ಗಾಂಧೀಯವರು 
ಭಾಗವಹಿಸಲಿಲ್ಲ. ಆದರೆ ಪ್ರದರ್ಶನ ನಡೆದ ಸ್ಥಳದಲ್ಲಿ (೧೯೩೬, ಡಿಸೆಂಬರ್‌ 
೨೭ರಂದು) ಅವರು ಮಾಡಿದ ಭಾಷಣ ಅರ್ಥಗರ್ಭತವಾಗಿತ್ತು. “ನಾನು 
ಎಂದಿನಂತೆ ಶಕ್ತಿಯುತನಾಗಿದ್ದೇನೆ” ಎಂದು ಅವರು ಹೇಳಿದರು. “ ಸಮಯ 
ಬಂದಾಗ ಅದನ್ನು ನಾನು ಖುಜುವಾತು ಪಡಿಸುವೆ” ಎಂದರು. ಅವರ 
ರಚನಾತ್ಮಕ ಕಾರ್ಯಕ್ರಮದ ವಿಚಾರ ಕುರಿತು ಅನೇಕ ಸಂಶಯಗಳಿಗೂ, 
ತೊಡಕುಗಳಿಗೂ, ಆಕ್ಷೇಪಣೆಗಳಿಗೂ ಅವರ ಭಾಷಣದಲ್ಲ ಉತ್ತರವಿತ್ತರಂ :] 
ನಾನು ಹೊಸದೇನನ್ನೂ ಹೇಳಬಯಸುವುದಿಲ್ಲ. ಈ ಚರಖಾದ 
ತತ್ತ್ವ ಈಗ ಹದಿನೆಂಟು ವರ್ಷಗಳಿಂದ ನಮ್ಮ ಮುಂದೆ ಇದೆ. ೧೯೧೮ರಲ್ಲಿ 
ಚರಖಾದ ಮೂಲಕ ನಾವು ಸ್ವರಾಜ್ಯವನ್ನು ಗಳಿಸಬಲ್ಲವೆಂದು ನಾನು 
ಹೇಳಿದೆ. ಜರಖಾದ ಶಕ್ತಿಯಲ್ಲಿ ನನಗಿರುವ ಶ್ರದ್ಧೆ ನನಗೆ ೧೯೧೮ರಲ್ಲಿ 
ಇದ್ದಷ್ಟೇ ಜಾಜ್ವಲ್ಯ ಮಾನವಾಗಿದೆ. ಇಷ್ಟು ವರ್ಷಗಳ ಅನುಭವದಿಂದಲೂ 
ಪ್ರಯೋಗದಿಂದಲೂ ಆ ಶ್ರದ್ಧೆ ಮತ್ತಷ್ಟು ಪುಷ್ಟಿ ಗೊಂಡಿದೆ. 
ಆದರೆ ಅದರಲ್ಲಿ, ಮತ್ತು ಅದರಿಂದ ಉತ್ಪತ್ತಿಯಾಗುವ ಖಾದಿ 
ಯಲ್ಲಿ, ಅಡಗಿರುವ ಮರ್ಮವೇನು? ಇದನ್ನು ನೀವು ಅರಿಯಬೇಕು. 
ಬೇರೆಲ್ಲ ವಿಷಯಗಳಲ್ಲಿಯೂ ವಿದೇಶಿಯಿಂದ ಆವೃತವಾಗಿ ವಿಶೇಷ 
ಸಮಾರಂಭಗಳಲ್ಲಿ ಖಾದೀ ಧರಿಸಿದರೆ ಸಾಲದು. ಬೇರೆ ಯಾವ ಬಟ್ಟಿ 
ಯನ್ನೂ ಉಪಯೋಗಿಸದೆ ಖಾದಿಯನ್ನೇ ಧರಿಸಿದರೂ ಸಾಲದು. ಖಾದೀ 
ಎಂದರೆ ಅತಿ ಪ್ರಾಮಾಣಿಕವಾದ ಸ್ವದೇಶೀ ಭಾವನೆ--ಹೊಟ್ಟಿಗಿಲ್ಲದ 
ಲಕ್ಷಾಂತರ ಜನರೊಂದಿಗೆ ತಾದಾತ್ಮ್ಯ ಹೊಂದುವುದು. 
ಸ್ವರಾಜ್ಯದ ನನ್ನ , ಕಲ್ಪನೆಯ ವಿಷಯದಲ್ಲಿ ಯಾವ ತಪ್ಪು 
ತಿಳುವಳಿಕೆಯೂ ಇಲ್ಲದಿರಲಿ. ಅದು ಪರಕೀಯರ ಎಲ್ಲ ಅಧಿಕಾರ 
ದಿಂದಲೂ ಪೂರ್ತಿ ಸ್ವತಂತ್ರರಾಗಿರುವುದು; ಆದುದರಿಂದ ಅದು 
ಒಂದು ಕಡೆ ರಾಜಕೀಯ ಸ್ವಾತಂತ್ರ್ಯ, ಮತ್ತೊಂದು ಕಡೆ ಆರ್ಥಿಕ 
ಸ್ವಾತಂತ್ರ್ಯ. ಅಲ್ಲದೆ ಮತ್ತೆ ಎರಡು ಗುರಿಗಳುಂಟು, ಅದರಲ್ಲೊಂದು 


೭೬ ಗಾಂಧೀ ಗ್ರಂಥಮಾಲೆ 


ಗುರಿ ನೈತಿಕ ಮತ್ತು ಸಾಮಾಜಿಕ, ಮತ್ತೊಂದು ಧರ್ಮ ಅಂದರೆ 
ಉದಾತ್ತ ಅರ್ಥದಲ್ಲಿ ಮತ. ಅದರಲ್ಲಿ ಹಿಂದೂಧರ್ಮ, ಇಸ್ಲಾಂ 
ಮತ್ತು ಕೈಸ್ತಧರ್ಮ ಮುಂತಾದುವು ಅಡಕವಾಗಿವೆ. ಸತ್ಯವೂ ಅಡಕ 
ವಾಗಿದೆ... ಸಮಯೋಚಿತವಾದ ಪ್ರಾಮಾಣಿಕತನವಲ್ಲ-ಸಜೀವವಾದ 
ಸತೃ-ಯಾವುದು ಎಲ್ಲದರಲ್ಲಿಯೂ ಪ್ರಾಪ್ತವಾಗಿದೆಯೊ, ಎಲ್ಲವೂ 
ನಾಶವಾದರೂ, ಬದಲಾಯಿಸಿದರೂ, ಅವಿನಾಶಿಯೂ ಅವಿಕಾರಿಯೂ 
ಆಗಿರುವ ಸತ್ಯ, ನೈತಿಕ ಮತ್ತು ಸಾಮಾಜಿಕ ಅಭ್ಯುದಯ ಆಗಿದೆಯೇ 
ಎಂಬುದನ್ನು ನಮಗೆ ಪರಿಚಿತವಾದ ಅಹಿಂಸಾ ತತ್ತ್ವದ ಒರೆಗಳ್ಳಿಗೆ ಹಚ್ಚಿ 
ನೋಡಬೇಕು. ಇದನ್ನು ನಾವು ಸ್ವರಾಜ್ಯದ ಚೌಕವೆನ್ನೋಣ. ಇದರಲ್ಲಿ 
ಯಾವೊಂದು ಕೋಣ ಸರಿಯಲ್ಲದಿದ್ದರರೂ ಚೌಕದ ಆಕಾರ ಕೆಟ್ಟುಹೋಗು 
ವುದು. ಕಾಂಗ್ರೆಸ್ಸಿನ ಭಾಷೆಯಲ್ಲ ಹೇಳುವುದಾದರೆ ಸತ್ಯ ಮತ್ತು 
ಅಹಿಂಸೆಗಳಿಲ್ಲದೆ, ಅಂದರೆ ದೇವರಲ್ಲಿ ನಿಜವಾದ ನಂಬಕೆಯಿಲ್ಲದೆ ಇದರ 
ಪರಿಣಾಮವಾಗಿ ನೈತಿಕ ಮತ್ತು ಸಾಮಾಜಿಕ ಉತ್ಕಾನವಾಗದೆ ಎ ಈ 
ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ನಾವು ಪಡೆಯಲಾರೆವು. 

ರಾಜಕೀಯ ಸ್ವಾತಂತ್ರ್ಯವೆಂದರೆ ಬ್ರಿಟಿಷರ ಹೌಸ್‌ ಆಫ್‌ ಕಾಮನ್ಸ್‌, 
ಅಥವಾ ರಷ್ಯದ ಸೋವಿಯಟ್‌ ಆಡಳಿತ, ಅಥವಾ ಇಟಲಿಯ ಫ್ಯಾಸಿಸ್ಟ್‌ 
ಆಡಳಿತ, ಅಥವಾ ಜರ್ಮನಿಯ ನಾಟ್ಸಿಯ ಆಡಳಿತ ಇವುಗಳಲ್ಲಿ 
ಯಾವುದರ ಅನುಕರಣವೆಂದೂ ನನ್ನ ಅರ್ಥವಲ್ಲ. ಆಯಾ ಜನಾಂಗಗಳ 
ಸಹಜವಾದ ಗುಣಕ್ಕ ನುಸಾರವಾಗಿ ಅವರ ಆಡಳಿತ ಪದ್ಧತಿಗಳು ರೂಪು 
ಗೊಂಡಿವೆ. ಅಂತೆಯೇ ನಮ್ಮ ಗುಣ ವಿಶೇಷಗಳಿಗೆ ಅನುಸಾರವಾಗಿ ನಮ್ಮ 
ಪದ್ಧತಿ ಇರಬೇಕು. ಅದು ಎಂತಹುದಾಗಿರಬೇಕೆಂದು ಹೇಳುವುದು 
ನನ್ನ ಶಕ್ತಿಗೆ ಮಾರಿದ ಕೆಲಸ. ನಾನು ಅದನ್ನು ರಾಮರಾಜ್ಯವೆಂದು 
ಕರೆದಿದ್ದೇನೆ. ಅಂದರೆ ಕೇವಲ ನೈತಿಕ ಅಧಿಕಾರದ ಆಧಾರದ ಮೇಲೆ 
ನಿಂತಿರುವ ಜನರ ಸಾರ್ವಭೌಪುತ್ವ. ನಾಗಪುರದಲ್ಲಿಯೂ ಬೊಂಬಾಯಿ 
ಯಲ್ಲಿಯೂ ರೂಪುಗೊಂಡ ಕಾಂಗ್ರೆಸ್ಸಿನ ಸಂವಿಧಾನ--ಇದಕ್ಕೆ ಬಹಳ. 
ಮಟ್ಟಿಗೆ ನಾನೇ ಜವಾಬುದಾರನಾಗಿದ್ದೆ - ಈ ಬಗೆಯ ಸ್ವರಾಜ್ಯವನ್ನು 
ಸಾಧಿಸುವುದಕ್ಕೆ ಒಂದು ಪ್ರಯತ್ನ. 


ಭಾಷಣಗಳು ಮತ್ತು ಹೇಳಿಕೆಗಳು ೭೭ 


ಆರ್ಥಿಕ ಸ್ವಾತಂತ್ರ್ಯದ ವಿಷಯವನ್ನು ತೆಗೆದುಕೊಳ್ಳೋಣ. 
ಇದು ಆಧುನಿಕರ ಅಥವಾ ಪಾಶ್ಕಾತ್ಯರ ದೊಡ್ಡ ಕೈಗಾರಿಕೆಗಳ ಪದ್ಧತಿಯ 
ದಲ್ಲ. ಭಾರತದಲ್ಲಿ ಆರ್ಥಿಕ ಸ್ವಾತಂತ್ರ, ವೆಂದರೆ, ಪ ರ ತಿಯೊಬ್ಬ 
ವ್ಯಕ್ತಿಯೂ, ಸ್ತ್ರೀಯಾಗಲಿ ಪುರುಷನಾಗಲಿ, ತನ್ನ ಸ್ವಂತ ಪ್ರ ಪ್ರಯತ್ನ ದಿಂದ 
ಆರ್ಥಿಕ ಅಭ್ಯುದಯವನ್ನು ಹೊಂದುವುದು. ಈ ಪದ್ಧತಿಯಲ್ಲಿ ಎಲ್ಲಾ 
ಸ್ತ್ರೀ ಪುರುಷರೂ ತಮಗೆ ಆವಶ್ಯಕವಿದ್ದಷ್ಟು ವಸ್ತ್ರವನ್ನು ಪಡೆದಿರುವರು. 
(ಕೇವಲ ಮೊಳಕಾಲಿನ ಮೇಲೆ ಉಳಿಯುವ ಬಟ್ಟಿ ಯಲ್ಲ) ಆದರೆ ಅವಶ್ಯ 
ವಿದ್ದಷ್ಟು ಉಡಿಗೆತೊಡಗೆಗಳು, ಅವಶ್ಯವಿರುವಷ್ಟು ಆಹಾರ, ಈಗ 
ಲಕ್ಷಾಂತರ ಜನರಿಗೆ ಸಿಗದೆ ಇರುವ ಹಾಲು, ಬೆಣ್ಣೆ ಇವನ್ನು ಎಲ್ಲರೂ 
ಅನುಭವಿಸುವವರಾಗಬೇಕಾು. 


ಈ ಮಾತು ಸಾಮ್ಯವಾದದ ಕಡೆ ನನ್ನನ್ನು ಒಯ್ಯುತ್ತದೆ. 
“ ಜಮಾನೆಲ್ಲವೂ ಗೋಪಾಲನದು ; ಇದಕ್ಕೆ ಎಲ್ಲೆಯ ಗೆರೆಯನ್ನು ಎಳ್ಲ 
ಎಳೆಯಬೇಕು? ಮನುಷ್ಯನೇ ಗೆರೆಯನ್ನು ಹಾಕಿದ್ದು; ಮನುಷ್ಯನೇ 
ಅದನ್ನು ಅಳಿಸಬಲ್ಲ” ಎಂದು ಉಪದೇಶಿಸಿದ ಪೂರ್ವಜರಿಂದ ನಮಗೆ 
ಸಾಮ್ಯವಾದವು ಹಿಂದಿನ ಕಾಲದಿಂದ ಬಂದಿದೆ. ಗೋಪಾಲನೆಂದರೆ 
ಗೋವಳಿಗನೆಂದು ಪದದ ಅರ್ಥ.: ದೇವರೆಂದೂ ಅದಕ್ಕೆ ಅರ್ಥ ಉಂಟು. 
ಆಧುನಿಕ ಭಾಷೆಯಲ್ಲಿ ಅದರ ಅರ್ಥ ರಾಜ್ಯ--ಅಂದರೆ ಪ್ರಜೆಗಳು. ಇಂದು 
ಜಮಿನು ಜನರ ಸ್ವತ್ತಾಗಿಲ್ಲವೆಂಬ ಮಾತು ನಂಬಲಾರದಷ್ಟು ಸತ್ಯವಾಗಿದೆ. 
ಆದರೆ ಇದರ ದೋಷ, ಪೂರ್ವ ಕಾಲದ ಉಪದೇಶದಿಂದ ಬಂದದ್ದಲ್ಲ. 
ತಪ್ಪು ನಮ್ಮಲ್ಲಿದೆ, ನಾವು ಅದನ್ನು ಅನುಷ್ಠಾನಕ್ಕೆ ತರಲಿಲ್ಲ. 


ಸಾಮ್ಯವಾದಕ್ಕೆ ಅನುಗುಣವಾದ ಸಮಾಜದ ರಚನೆಯ ದಿಕ್ಕಿನಲ್ಲಿ 
ಯಾವ ದೇಶಕ್ಕೂ ಕಡಮೆಯಿಲ್ಲದ ರೀತಿಯಲ್ಲಿ--ರಷ್ಯವನ್ನೂ ಸಹ 
ಇದಕ್ಕೆ ಸ ತಗಿ ಮಾಡದೆ ನಾವೂ ಮಂಂದರಿಯುವುದು ಸಾಧ್ಯ 
"ಮತ್ತು ಹೀಗೆ ಮಾಡುವುದರಲ್ಲಿ ಹಿಂಸೆಯನ್ನು ವರ್ಜಮಾಡುವುದೂ 
ಸಾಧ್ಯ. ಹಿಂಸೆಯಿಂದ ಮತ್ತೊಬ್ಬರದನ್ನು ಅಪಹಾರ ಮಾಡುವುದಕ್ಕೆ 
ಬದಲಾಗಿ ಚರಖಾ ಇದೆ. ಅದರ ಬಳಕೆಯಿಂದಾಗುವ ಎಲ್ಲ ಪರಿಣಾಮ 


೭೮ ಗಾಂಧೀ ಗ್ರಂಥಮಾಲೆ 


ಗಳೂ ಇವೆ. ಯಾರು ದುಡಿಯುವರೊ ಜಮಾನೂ ಮತ್ತು ಎಲ್ಲ ಸ್ವತ್ತೂ 
ಅಂತಹವರದಾಗಬೇಕು. ದುರ್ದೈವದಿಂದ ಈ ಸುಲಭವಾದ ಸತ್ಯ ಅವರಿಗೆ 
ತಿಳಿಯದಂತೆ ಶ್ರಮಜೀವಿಗಳನ್ನು ವಂಚಿಸಿದ್ದಾರೆ. ವಂಚಿಸುತ್ತಲೂ 
ಇದ್ದಾರೆ. 

ಭಾರತವು ಹೇಗೆ ತೀರ ದರಿದ್ರ ಸ್ಥಿತಿಗೆ ಇಳಿಯಿತೆಂಬುದನ್ನು 
ನೋಡೋಣ. ಈಸ್ಟ್‌ ಇಂಡಿಯಾ ಕಂಪೆನಿಯವರು ಈ ದೇಶದ ಹತ್ತಿಯ 
ಕೈಗಾರಿಕೆಯನ್ನು ಅನೇಕ ಉಪಾಯಗಳಿಂದ ನಾಶಮಾಡಿ, ಮನುಷ್ಯನ 
ಆವಶ್ಯಕತೆಗಳಲ್ಲಿ ಎರಡನೆಯದಾದ ವಸ್ತ್ರಕ್ಕೆ ನಾವು ಲ್ಯಾಂಕಪೈರಿನ ಮೇಲೆ 
ಅವಲಂಬಿಸುವಂತೆ ಮಾಡಿದರೆಂದು ಇತಿಹಾಸ ನಮಗೆ ತಿಳಿಸುತ್ತದೆ. 
ಇಂದಿಗೂ ನಮ್ಮ ಅಮದುಗಳಲ್ಲಿ ಇದೇ ಎಲ್ಲಕ್ಕೂ ದೊಡ್ಡ ಪ್ರಮಾಣದ್ದು. 
ಇದರಿಂದ ಲಕ್ಷಾಂತರ ಪುರುಷರು ಅರ್ಧ ನಿರುದ್ಯೋಗಿಗಳಾದರು. ಅವರಿಗೆ 
ಅದಕ್ಕೆ ಬದಲಾಗಿ ಇತರ ಉದ್ಯೋಗಗಳನ್ನು ಒದಗಿಸಲಿಲ್ಲ. ಹತ್ತಿಕಾಳು 
ಬಿಡಿಸುವ ಕೆಲಸ, ಹಿಂಜುವ ಕೆಲಸ, ನೂಲುವುದು, ನೇಯ್ಕೆ-- ಇವೆಲ್ಲವೂ 
ನಾಶವಾದ ಮೇಲೆ, ಇತರ ಹಳ್ಳಿಯ ಕೈಗಾರಿಕೆಗಳೂ ಸ್ವಲ್ಪ ಮಟ್ಟಗೆ 
ಕ್ಷೀಣವಾದುವು. ನಿರಂತರ ಕೆಲಸವಿಲ್ಲದೆ ಇರುವುದರಿಂದ ಜನರಲ್ಲಿ ಒಂದು 
ಬಗೆಯ ಸೋಮಾರಿತನ ಆವರಿಸಿತು. ಇದು ಅವರನ್ನು ವಿಷಣ್ಣರನ್ನಾಗಿ 
ಮಾಡಿತು. ಹೀಗೆ ನಮ್ಮ ಜನರು ದಿನೇದಿನೇ ದರಿದ್ರರಾಗುತ್ತಿ ರುವುದಕ್ಕೆ 
ನಿಸ್ಸಂದೇಹವಾಗಿ ಪರರ ಆಳ್ವಿಕೆ ಕಾರಣವಾದರೂ, ಈ ಸ್ಥಿತಿಗೆ ನಾವು 
ಇನ್ನೂ ಹೆಚ್ಚು ಜವಾಬುದಾರರು. ನಮ್ಮ ಮಧ್ಯಮ ವರ್ಗದವರು ತಮ್ಮ 
ಕರ್ತವ್ಯವನ್ನು ಮರೆತು, ಅವರನ್ನು ನಂಬಿದವರಿಗೆ ದ್ರೋಹಮಾಡಿ, 
ಭಾರತದ ಆರ್ಥಿಕ ಸ್ವಾತಂತ್ರ್ಯವನ್ನು, ತಮಗೆ ಕೊಟ್ಟ ಒಂದು ತುತ್ತು 
ಅನ್ನಕ್ಕೆ ಮಾರಿಕೊಂಡರು. ಈಗ ಇವರು ತಾವು ಮಾಡಿದ ತಪ್ಪನ್ನು 
ಮನಗಂಡು, ಚರಖಾದ ಸಂದೇಶವನ್ನು ಹಳ್ಳಿಯ ಜನರಿಗೆ ಮುಟ್ಟಿಸಿ, 
ಹಳ್ಳಿಯವರು ತಮ್ಮ ಸೋಮಾರಿತನವನ್ನು ಬಿಟ್ಟು ನೂಲುವಂತೆ ಮಾಡು 
ವುದಾದರೆ ನಮ್ಮ ಜನರ ಸ್ಥಿತಿಯನ್ನು ಬಹು ಮಟ್ಟಿಗೆ ನಾವು ಸುಧಾರಿಸ 
ಬಲ್ಲೆವು. ಉದ್ಯೋಗಶೀಲತೆಗೆ ಬದಲಾಗಿ ಸೋಮಾರಿತನ, ಆಶೆಗೆ ಬದ 
ಲಾಗಿ ನಿರಾಶೆ ನೆಲೆಸುವುದಾದರೆ ಅದು ಭಯಾನಕ ಪರಿಸ್ಥಿತಿಯೇ ಹೌದು. 


ಭಾಷಣಗಳು ಮತ್ತು ಹೇಳಿಕೆಗಳು ೭೯ 


ಪಾರ್ಲಿಮೆಂಟರಿ ಕಾರ್ಯಕ್ರಮ ಈಗ ಎಲ್ಲರ ಮನಸ್ಸಿನಲ್ಲಿಯೂ ಇದೆ. 
ಅದು ನೆಲೆಸಿದೆ. ಹೀಗಾದುದೂ ಸರಿಯೆ, ಆದರೆ ಇದು ನಮಗೆ ಸ್ವಾತಂತ್ರ, 
ವನ್ನು ದೊರಕಿಸಲಾರದು. ಈ ಕಾರ್ಯಕ್ರಮ ಎಷ್ಟೇ ಆವಶ್ಯಕವಾದರೂ 
ಇದರ ಕಾರ್ಯಕ್ಷೇತ್ರ ಬಹಳ ಸೀಮಿತವಾದುದು. ಈ ಕಾರ್ಯಕ್ರಮ ಯಶಸ್ವಿ 
ಯಾದರೆ, ಸರಕಾರದವರು ಹೊರಡಿಸುವ ವಿಶೇಷಾಜ್ಞೆ ಗಳೂ, ನಮ್ಮ ಗುರಿ 
ಸಾಧನೆಗೆ ಅವರು ಕೈಗೊಳ್ಳುವ ಇತರ ಕ್ರಮಗಳೂ ಜನರ ಪ್ರತಿನಿಧಿಗಳ 
ಒಪ್ಪಿಗೆಯನ್ನು ಪಡೆದಿವೆಯೆಂದು ಹೇಳಿಕೊಳ್ಳಲು ಅಡ್ಡಿಯನ್ನು ಒಡ್ಡಿ 
ದಂತಾಗುವುದು. ಕಾಂಗ್ರೆಸ್‌ ಉಮೇದುವಾರರು ಜನಪ್ರಿಯವಲ್ಲದ ಕ್ರಮ 
ಗಳಿಗೆ ತಮ್ಮ ಮತವನ್ನು ಕೊಡುವಂತಿಲ್ಲ. ಹಾಗೆ ಕೊಟ್ಟರೆ ಅವರು 
ಕಾಂಗ್ರೆಸ್ಸಿನ ಶಿಸ್ತಿನ ಕ್ರಮಕ್ಕೆ ಗುರಿಯಾಗುವರು. ಆದುದರಿಂದಲೇ 
ಮತದಾರರು ಕಾಂಗ್ರೆಸ್‌ ಉಮೇದುವಾರರಿಗೇ ತಮ್ಮ ಮತವನ್ನು ಕೊಡ 
ಬೇಕು. ಈ ಕಾರ್ಯಕ್ತ್ರಮ ಫಲದಾಯಕವಾದರೆ, ಕೆಲವು ವ್ಯಕ್ತಿಗಳಿಗೆ 
"ಇದರಿಂದ ಸ್ವಲ್ಪ ಪರಿಹಾರ ದೊರೆಯಬಹುದು. ಉದಾಹರಣೆಗೆ ಸುಭಾಷ್‌ 
ಬೋಸ್‌ ಮತ್ತು ನಿರ್ಬಂಧದಲ್ಲಿರುವ ಇತರ ಡೆಟೆನ್ಯೂಗಳ ಬಿಡುಗಡೆಯಾಗ 
ಬಹುದು. ಆದರೆ ಇದು ರಾಜಕೀಯವಾಗಿಯಾಗಲಿ, ಆರ್ಥಿಕವಾಗಿ 
ಯಾಗಲಿ, ಸ್ವಾತಂತ್ರ್ಯ ವಲ್ಲ. 

ಇದನ್ನು ಮತ್ತೊಂದು ದೃಷ್ಟಿಯಿಂದ ನೋಡಬಹುದು. ಒಂದು 
ಮಿತ ಸಂಖ್ಯೆಯಲ್ಲಿ ಸ್ತ್ರೀಯರಾಗಲಿ ಪುರುಷರಾಗಲಿ ವಿಧಾನಸಭೆಗಳ ಸದಸ್ಯ 
ಇಗಬಹುದು. ಈ ಸಂಖ್ಯೆ ೧೫೦೦ ಎಂದು ಇಟ್ಟುಕೊಳ್ಳೋಣ. ನಾನು 
ಮಾತಾಡುತ್ತಿರುವ ಈ ಸಭೆಯಲ್ಲಿರುವವರಲ್ಳಿ ಎಷ್ಟು ಜನರು ವಿಧಾನಸಭಾ 
ಸದಸ್ಯರಾಗಲು ಸಾಧ್ಯ? ಈಗಿನ ಪದ್ಧತಿಯಂತೆ ಮೂರೂವರೆ ಕೋಟ 
ಗಿಂತಲೂ ಹೆಚ್ಚು ಜನರು ಈ ೧೫೦೦ ಸದಸ್ಯರು ಆರಿಸಿಬರುವುದಕ್ಕೆ ತಮ್ಮ 
ಮತವನ್ನು ಕೊಡಬಹುದು. ಉಳಿದಿರುವ ಮೂವತ್ತೊಂದೂವರೆ ಕೋಟ 
ಜನರ ವಿಷಯ ಹೇಗೆ? ಸ್ವರಾಜ್ಯಕ್ಕೆ ನಾವು ಮಾಡಿರುವ ಕಲ್ಪನೆಯ 
ಪ್ರಕಾರ ಅವರೇ ಪ್ರಭುಗಳು, ಯಜಮಾನರು. ಈ ಮೂರೂವರೆ ಕೋಟಿ 
ಮತದಾರರು ಅವರ ಅಧೀನರು. ಹಾಗೂ ಈ ೧೫೦೦ ಸದಸ್ಯರ ಯಜ 
ಮಾನರು. ಆದ್ದರಿಂದ ಈ ೧೫೦೦ ಜನ ಭೃತ್ಯರ ಭೃತ್ಯರು, ಅವರಿಗೆ 
ಒಬ್ಬಸಿರುವ ಕರ್ತವ್ಯವನ್ನು ಸರಿಯಾಗಿ ಅವರು ನಿರ್ವಹಿಸಿದ ಪಕ್ಷಕ್ಕೆ. 


೮೦ ಗಾಂಧೀ ಗ್ರಂಥಮಾಲೆ 


ಆದರೆ ಈ ಮೂವತ್ತೊಂದೂವರೆ ಕೋಟಿ ಜನರು ತಮ್ಮ ಕರ್ತವ್ಯ 
ವನ್ನು ನಿರ್ವಹಿಸಬೇಕಾಗಿದೆ. ಜನಾಂಗಕ್ಕೆ ತಮ್ಮ ಕರ್ತವ್ಯವಿದೆ. ವ್ಯಕ್ತಿಗ 
ಳಾಗಿ ಜನಾಂಗದಲ್ಲಿ ಅವರು ಅಣುಮಾತ್ರ. ಅವರು ಸೋಮಾರಿಗಳಾದರೆ, 
ಸ್ವರಾಜ್ಯ ವೆಂದರೇನು?- ಅದನ್ನು ಹೇಗೆ ಸಾಧಿಸಬೇಕು ಎಂಬ ತಿಳುವಳಿಕೆ 
ಇಲ್ಲದವರಾದರೆ, ಅವರೇ ಈ ೧೫೦೦' ವಿಧಾನಸಭಾ ಸದಸ್ಯರುಗಳ, 
ಗುಲಾಮರಾದಾರು. ನನ್ನ ಅರ್ಥದಲ್ಲಿ ಈ ಮೂರೂವರೆ ಕೋಟಿ 
ಮತದಾರರೂ, ಈ ಮೂವತ್ತೊಂದೂವರೆ ಕೋಟಯವರ ವರ್ಗಕ್ಕೇ 
ಸೀರಿದವರು. ಏಕೆಂದರೆ ಈ ಮತದಾರರು ಉದ್ಯೋಗಶೀಲರೂ ವಿವೇಕಿ 
ಗಳೂ ಆಗದಿದ್ದರೆ ಈ ೧೫೦೦ ಜನರ ಕೈಯಲ್ಲಿ ಚದುರಂಗ ಆಡುವವನ 
ಕೈಯಲ್ಲಿರುವ ಪೇದೆಗಳಂತೆ ಆಗುವರು. ಅವರು ಹೀಗಾಗದಿರಬೇಕಾದರೆ 
ಆವರ ಚರಖಾದ ಕೆಲಸವನ್ನೂ ಗ್ರಾಮೋದ್ಯೋಗಗಳನ್ನೂ ಕೈಗೊಳ್ಳ 
ಬೇಕು.ಇದನ್ನು ವಿಚಾರಪರತೆ ಇಲ್ಲದೆ ಅವರು ಮಾಡಬಾರದು. ನನ್ನ 
ಅನುಭವದಿಂದ ಈ ಮಾತನ್ನು ನಾನು ಹೇಳಬಲ್ಲೆ. ಈ ಪ್ರಯತ್ನ ನಿಜವಾದ 
ವಯಸ್ಕರ ಶಿಕ್ಷಣದ ಸಾಧನವಾಗುತ್ತದೆ. ಈ ಕೆಲಸಕ್ಕೆ ತಾಳ್ಮೆ, ಶ್ರದ್ಧೆ, 
ನಿಪ್ಕ, ಯಾವ ಕೈಗಾರಿಕೆಯನ್ನು ಹಳ್ಳಿಯಲ್ಲಿ ಮಾಡಿಸಬೇಕೆಂದಿರುವೆವೊ 
ಅದರ ಶಾಸ್ತ್ರೀಯ ಹಾಗೂ ಪ್ರಾಯೋಗಿಕ ಜ್ಮಾನ ಇವೆಲ್ಲವೂ ಬೇಕು. 

ಈ ವ್ಯವಸ್ಥೆಯಲ್ಲಿ, ಚರಖಾ ಕೇಂದ್ರವಾಗಿರುತ್ತದೆ. ಇದನ್ನು ಸೌರ 
ವ್ಯೂಹವೆಂದು ಕರೆದರೆ, ಚರಖಾ ಸೂರ್ಯ, ಗ್ರಾಮೋದ್ಯೋಗಗಳು ಅದನ್ನು 
ಅನುಲ್ಲಂಘನೀಯವಾದ ನಿಯಮಕ್ಕೆ ವಿಧೇಯರಾಗಿ ಸುತ್ತಿಬರುವ ಗ್ರಹ 
ಗಳು, ಈಸ್ಟ್‌ ಇಂಡಿಯಾ ಕಂಪೆನಿಯವರ ಕಾರ್ಯದಿಂದ ಈ ಸೂರ್ಯ ಪ್ರಜ್ವಲ 
ಸುವ ಶಕ್ತಿಯನ್ನು ಕಳೆದುಕೊಂಡನು, ಬಹು ಮಟ್ಟಿಗೆ ಕಣ್ಮರೆಯಾದನು. 
ಸೂರ್ಯನನ್ನು ತನ್ನ ಪೂರ್ವಸ್ಮಾನದಲ್ಲಿ ಪ್ರತಿಷ್ಠೆ ಮಾಡಲು ಪ್ರಯತ್ನಗಳಾ 
ಗುತ್ತಿವೆ.. ಗ್ರಹಗೆಳು ಈ ಸೂರ್ಯನ ಪ್ರಕಾಶಕ್ಕೆ ಅನುಗುಣವಾಗಿ ತಮ್ಮ 
ಚಲನ ಶಕ್ತಿಯನ್ನು ಮತ್ತೆ ಪಡೆಯುತ್ತಲಿವೆ. 

ಚರಖಾದ ಅರ್ಥವನ್ನೂ ಅದರ ಸಂದೇಶವನ್ನೂ ಪ್ರಾಯಶಃ ಈಗ 
ನೀವು ಅರಿಯುವಿರಿ. ಕಾಂಗ್ರೆಸ್‌ ನಿಜವಾಗಿಯೂ ಯಶಸ್ವಿಯಾಗಿಯೂ 
ತನ್ನ ಕಾರ್ಯಕ ಕ್ರಮವನ್ನು ಮಾಡಿದ್ದೇ ಆಗಿದ್ದರೆ ಇದರಲ್ಲಿ ರಚನಾತ್ಮಕ ಕಾರ್ಯ 


ಭಾಷಣಗಳು ಮತ್ತು ಹೇಳಿಕೆಗಳು ೮೧ 


ಕ್ರಮದ ನಾಲ್ಕು ಅಂಶಗಳು, ಅಂದರೆ ಖಾದೀ, ಕೋಮುವಾರು ಐಕ್ಯತೆ, 
ಮದ್ಯಪಾನ ನಿಷೇಧ, ಹಿಂದೂಗಳಿಂದ ಅಸ್ಪೃಶ್ಯತಾ ನಿವಾರಣೆ - ಒಂದು 
ವರ್ಷದಲ್ಲಿ ನಾವು ಸ್ವರಾಜ್ಯವನ್ನು ಸಾಧಿಸುವುದು ಖಂಡಿತವೆಂದು ನಾನು 
೧೯೨೦ ರಲ್ಲಿ ಹೇಳಿದೆ. ನಾನು ಆರೀತಿ ಹೇಳಿದ್ದಕ್ಕಾಗಿ ವಿಷಾದಿಸುವುದೂ 
ಇಲ್ಲ ನಾಚಿಕೊಳ್ಳು ವುದೂ ಇಲ್ಲ. ಆದೇ ಮಾತನ್ನೇ ಈಗಲೂ ನಿಮ್ಮ ಮುಂದೆ 
ಹೇಳಲಿಚ್ಛಿ ಸುವೆನು. ಈ ನಾಲ್ಕು ಅಂಶಗಳನ್ನೊಳಗೊಂಡ ಕಾರ್ಯಕ್ರಮವನ್ನು 
ಎಂದು ಪೂರೈಸಿದರೂ ಅಂದು ಸ್ವರಾಜ್ಯ ಹಸ್ತಗತವಾಗುತ್ತದೆ. ಏಕೆಂದರೆ 
ಅದನ್ನು ನಿಮ್ಮ ವಶಕ್ಕೆ ತೆಗೆದುಕೊಳ್ಳಲು ನೀವು ಶಕ್ತಿಯನ್ನು ಪಡೆದಿರುವಿರಿ. 
ಚರಖಾದ ಬಗೆಗೆ ಈಗ ನಿಮಗಿರುವ ಶ್ರದ್ಧೆಯೂ ಆಚರಣೆಯೂ ಎಷ್ಟು 
ಮಾತ್ರ ಇರುವುದೆಂದು ಸ್ವಲ್ಪ ವಿಚಾರಮಾಡಿ ; ಬೊಂಬಾಯಿಯಲ್ಲಿ ನಡೆದ 
ಘಟನೆ, ರಹಸ್ಯವಾಗಿ ಜನರು ಒಬ್ಬರನ್ನೊಬ್ಬರು ಕೊಂದದ್ದು, ಕೋಮು 
ವಾರು ಐಕ್ಯತೆಯ ನಿದರ್ಶನವೆ? ಪೂರ್ಣ ಮದ್ಯಪಾನ ನಿಷೇಧ ಎಲ್ಲಿದೆ? 
ಹಿಂದೂಗಳು ಅಸ್ಪೃಶ್ಯತಾ ಭಾವನೆಯನ್ನು ಪೂರ್ತಿಯಾಗಿ ನಿರ್ಮೂಲ 
ಮಾಡಿದ್ದಾರೆಯೇ? ಅಲ್ಲಿ ಕೆಲವರು ಇಲ್ಲಿ ಕೆಲವರು ಕೆಲಸಮಾಡುವುದರಿಂದ 
ಹೊಸ ಯುಗ ಆರಂಭವಾಗಲಾರದು. ತಿರುವಾಂಕೂರಿನಲ್ಲಿ ದೇವಸ್ಥಾನಗಳಿಗೆ 
ಹರಿಜನರಿಗೆ ಪ್ರವೇಶ ಉಂಟಿಂದು ಮಾಡಿದ ಘೋಷಣೆ ಅಸ್ಪೃಶ್ಯತೆ ಅಂತ್ಯ 
ವಾಗುವ ಪ್ರಯತ್ನದ ಆರಂಭ. ಆದರೆ ಇನ್ನೂ ಅಂತ್ಯವಿಲ್ಲ. ಹರಿಜನರ 
ಅಸ್ಪೃಶ್ಯತೆಯನ್ನು ಕೊನೆಗಾಣಿಸಿ, ಮುಸ್ಲಿಮರನ್ನೂ ಇತರರನ್ನೂ ಅಸ್ಪೃಶ್ಯ 
ರನ್ನಾಗಿ ನಾವು ಕಾಣುವವರಾದರೆ, ಈ ಕಳಂಕವನ್ನು ನಾವು ತೊಡೆದು 
ಹಾಕಿದಂತಾಗಲಿಲ್ಲ, “ ಎಲ್ಲ ಜಮಾನು ದೇವರಿಗೆ ಸೇರಿದ್ದು” ಎಂಬ ಹೇಳಿಕೆಗೆ 
ಗಾಢವಾದ ಅರ್ಥವಿದೆ. ಜಮಿನಿನಂತೆಯೇ ನಾವೂ ಸಹ ದೇವರ ಸ್ವತ್ತು 
ಗಳು; ನಾವೆಲ್ಲರೂ ಒಂದೆಂದು ಭಾವಿಸಬೇಕು: ನಮ್ಮ ಮಧ್ಯೆ ಗೋಡೆ 
ಗಳನ್ನು ನಿರ್ಮಿಸಿಕೊಂಡು ಪರಸ್ಪರ ಬಹಿಷ್ಕಾರವನ್ನು ವಿಧಿಸಿಕೊಳ್ಳಬಾರದು. 

ಇದೇ ಕಾರ್ಯತಃ ಅಹಿಂಸೆಯ ಮಾರ್ಗ. ಈ ಕಾರ್ಯಕ್ರಮವನ್ನು ನಾವು 
ಪೂರ್ತಿಯಾಗಿ ಸಾಧಿಸಿದ್ದೇ ಆದರೆ ಶಾಂತರೀತಿಯ ಶಾಸನೋಲ್ಲಂಘನಕ್ಕೆ 
ಅವಶ್ಯಕತೆಯೇ ಇರಲಾರದು: ಹಿಂಸೆಯನ್ನು ಐಸಗುವುದಕ್ಕಂತೂ ಖಂಡಿತ 
ವಾಗಿ ಅವಶ್ಯಕತೆ ಇರಲಾರದು. ಮೂವತ್ತೆ ದುಕೋಟಿ ಜನರು, ತಮ್ಮ 
6 


೮೨ ಗಾಂಧೀ ಗ್ರಂಥಮಾಲೆ 


ಸಂಖ್ಯಾಬಲವನ್ನು ಅರಿತು ತಾವೆಲ್ಲರೂ ಒಂದೆಂಬ ಪ್ರಜ್ಞೆಯುಳ್ಳವರಾದರೆ 
ಭಾರತದಲ್ಲಿ ಏಳುಲಕ್ಷ ಬಿಳಿಯ ಜನರ ಮೇಲೆ ಹಿಂಸಾಕೃತ್ಯಗಳನ್ನೆ ಸಗಲು 
ನಾಚಿಕೊಳ್ಳುವರು: ಈ ಬಿಳಿಯ ಜನರ ಕೈಯಲ್ಲಿ ಎಷ್ಟು ಮಾರಕ ಶಸ್ತ್ರ 
ಗಳು, ಲಕ್ಷಾಂತರ ಜನರ ಮೇಲೆ ವಿಷವಾಯು ಪ ; ಯೋಗಮಾಡುವ ಶಕ್ತಿ 
ಇದ್ದರೆತಾನೆ' ಏನು? ವಿಚಾರಪೂರ್ವಕವಾಗಿ ಚರಖಾದ ಕೆಲಸ ನಡೆದರೆ 
ಅದು ನಮ್ಮ ಆರ್ಥಿಕ ವಿಮೋಚನೆಯನ್ನು ಮಾತ್ರವಲ್ಲದೆ ನಮ್ಮ ಮನ 
ಸನ್ನೂ ಹೃದಯವನ್ನೂ ಕ್ರಾ A ರೀತಿಯಲ್ಲಿ ಬದಲಾಯಿಸಬಲ್ಲದು. 
ಅಹಿಂಸಾ ಮಾರ್ಗವೇ ಸ್ವರಾಜ್ಯ ಪ್ರಾಪ್ತಿಗೆ ಅತ್ಯಂತ ಕ್ಷೇಮವೂ ಸುಲಭವೂ 
ಎಂದು ತೋರಿಸಿಕೊಡಬಲ್ಲದು. 'ನಮ್ಮಮುನ್ಮಡೆ ಬಹು ನಿಧಾನವೆಂದು 
ತೋರಿದರೂ ಉತ್ತ ರೋತ್ತರ ಅದೇ ಅತಿ ಶೀಘ್ರವಾದ ಮಾರ್ಗವೆಂದು 
ಸಿದ್ಧ ಪಡಿಸುವುದು. 

ಜವಾಹರಲಾಲರು ಇಂದು ಸೆರೆಮನೆಯಲ್ಲಿಲ್ಲ. ಸೆರೆಮನೆಗೆ ಹೋಗಲು 
ಆತ ಹೆದರುತ್ತಾನೆಂಬುದು ಕಾರಣವಲ್ಲ. ಈ ಮಾತಿನಲ್ಲಿ ವಿಶ್ವಾಸವಿಡಿ. 
ಸೆರೆಮನೆಯ ಬಾಗಿಲನ್ನು ಪ್ರವೇಶ ಮಾಡುವ ಧೈರ್ಯ ಆತನಲ್ಲಿದೆ. ಅಷ್ಟೇ ಅಲ್ಲ, 
ಗಲ್ಲಿಗೆ ಏರಿಸಿದರೂ ನಗುತ್ತ ಹೋಗುವ ಕೆಚೈದೆ ಆತನಲ್ಲಿದೆ. ಈ ಬಗೆಯ 
ಸತ್ತ್ವ ಪರೀಕ್ಷೆಯಿಂದೊದಗುವ ಶಕ್ತಿಯಲ್ಲಿ ನನ್ನ ಶ್ರದ್ಧೆ ಕಡಿಮೆಯಾಗಿಲ್ಲ. 
ಆದರೆ ಈ ವಿಧಾನಕ್ಕೆ ಈಗ ಸಮಯವಿರುವಂತೆ ನನಗೆ ಕಾಣಿಸುವುದಿಲ್ಲ. 
ನಾವೆಲ್ಲರೂ ನಿಷ್ಠೆಯಿಂದ ಏಕೀಭವಿಸಿ ದೃಢ ಸಂಕಲ್ಪದಿಂದ ರಚನಾತ್ಮಕ 
ಕಾರ್ಯವನ್ನು ಆಚರಿಸಿದ್ದೇ ಆದರೆ ಈ ಸಂಕಟಿಗಳನ್ನನುಭವಿಸಬೇಕಾಗಿಲ್ಲ. 
ನಾವು ಹೀಗೆ ಮಾಡಲು ಶಕ್ತರಾದರೆ, ಬ್ರಿಟಿಷರ ಜೊತೆಯಲ್ಲಿ ಅಥವಾ ಅವರ 
ವಿರುದ್ಧ ಹೋರಾಡುವ ಆವಶ್ಯಕತೆಯೇ ಇರಲಾರದೆಂದು ನಾನು ನಿಮಗೆ 
ಆಶ್ವಾಸನ ಕೊಡುವೆನು. ಲಾರ್ಡ್‌ ಲಿನ್‌ಲಿತ್‌ಗೋ ಅವರೇ ನಮ್ಮ ಬಳಿ 
ಬಂದು ನಮ್ಮ ಅಹಿಂಸೆ ಮತ್ತು ಸತ್ಯಗಳ ವಿಷಯದಲ್ಲಿ ಅವರು ಅಪನಂಬಿಕೆ 
ಯನ್ನು ತಾಳಿದ್ದು ತಪ್ಪಾಯಿತೆಂದು ಒಪ್ಪಿಕೊಂಡು ಅವರ ದೇಶದ 
ಪರವಾಗಿ ನಮ್ಮ ತೀರ್ಮಾನಗಳಿಗೆ ಒಡಂಬಡುವೆವೆಂದು ವಾಗ್ದಾನ 
ಮಾಡುವರು. ಹಾಗೆ ಅವರು ಮಾಡಲಿ ಬಿಡಲಿ ನಾನು ಆ ಗುರಿಯನ್ನು 
ಸಾಧಿಸಲು ಕಾರ್ಯ ಮಾಡುತ್ತಿದ್ದೇನೆ. “ ಎಲ್ಲವೂ ಭಗವಂತನ ಅಧೀನ,” ೧೭ 


ಭಾಷಣಗಳು ಮತ್ತು ಹೇಳಿಕೆಗಳು ೮೩ 


೧೮. ಗಾಂಧೀ ಸೇವಾ ಸಂಘದ ವಾರ್ಷಿಕ ಸಭೆಯಲ್ಲಿ 
ಮಾಡಿದ ಭಾಷಣ 


[ಕಾಂಗ್ರೆ ಸ್ಸಿನವರು ಅಧಿಕಾರ ಸ್ವೀಕಾರಮಾಡಬೇಕೇ ಬೇಡವೆ ಎಂಬ 
ವಿಷಯದಲ್ಲಿ ವಾದವಿವಾದಗಳು ದೇ ಕದಲಿ ನಡೆಯುತ್ತಿದ್ದ ಕಾಲದಲ್ಲಿ ಬೆಳಗಾಂ 
ಜಿಲ್ಲೆಯ ಹುದ್ದಿ ಎಂಬ ಸಣ್ಣ ಗ್ರಾಮದಲ್ಲಿ ಗಾಂಧೀ ಸೇವಾ ಸಂಘದ ವಾರ್ಷಿಕ 
ಸಭೆ ೧೯೩೭ರ ಏಪ್ರಿಲ್‌ನಲ್ಲಿ ನಡೆಯಿತು. ಜೋಳದ ಕಡ್ಡಿಗಳನ್ನು ಜೋಡಿ 
ಸಿದ ಛಾವಣಿಯಿರುವ ಗುಡಿಸಲುಗಳನ್ನು ಹಾಕಿ ಒಂದು ಮಾವಿನ ತೋಪಿನಲ್ಲಿ 
ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಹಳ್ಳಿಯ ರಸ್ತೆಗಳಲ್ಲಿ ಜಳ್ಳಿಯನ್ನು ಹರವಿ 
ಸಂಚಾರಕ್ಕೆ ಅನುಕೂಲವಾಗುವಂತೆ ಮಾಡಲು ಹಳ್ಳಿಯವರ ಸಹಾಯದಿಂದ 
ಸಂಘದ ಸದಸ್ಯರು ಶ್ರಮದಾನ ಮಾಡಿದರು. ಒಂದು ಸಾರ್ವಜನಿಕ ಭಾವಿ 
ಅಗೆಯುವುದನ್ನು ಗಾಂಧೀಯವರು ಆರಂಭಿಸಿದರು.] 


(ಗಾಂಧೀಜೀ ತಮ್ಮ ಆರಂಭ ಭಾಷಣದಲ್ಲಿ ಕಾಂಗ್ರೆ ಸ್ಸಿಗೂ ಸಂಘಕ್ಕೂ 
ಇರುವ ಸಂಬಂಧದ ವಿಷಯದಲ್ಲಿ ಕೆಲವು ಸದಸ್ಯರ ಮನಸ್ಸಿನಲ್ಲಿದ್ದ 
ತಪ್ಪು ತಿಳವಳಿಕೆಗಳನ್ನು ದೂರ ಮಾಡಿದರು. ಫೈಜಪುರ ಜವಾಹರಲಾಲರ 
ಕಾಂಗ್ರೆಸ್ಸಾದರೆ, ಹುದ್ದಿ, ಗಾಂಧೀಯವರ ಕಾಂಗ್ರೆಸೆಂದು ಕುಹಕ 
ಯೊಬ್ಬನು ಕುಜೋದ್ಯ ಮಾಡಿದ್ದನು.) 

ಈ ಹಾಸ್ಯದ ಚುಟುಕದಲ್ಲ್ಳಿ ಗಾಂಧೀ ಸೇವಾ ಸಂಘವೂ ಕಾಂಗ್ರೆಸ್ಸೂ 
ಪರಸ್ಪರ ಸ್ಪರ್ಧಿಸುವ ಸಂಸ್ಥೆ ಗಳೆಂಬ ಸೂಚನೆ ಇದೆ. ಸಂಘವು ಕಾಂಗ್ರೆಸ್ಸಿನ 
ರಚನಾತ್ಮಕ ಕಾರ್ಯಕ್ರ ಮವನ್ನೆ € ಮುಂದುವರಿಸುವ ಉದ್ದೇಶದಿಂದ 
ಹುಟ್ಟಿ ರುವಾಗ ಅದು ಕಾಂಗಿ ್ರಸ್ಸಿಗೆ ಹೇಗೆ ಸ್ಪರ್ಧಿಯಾದೀತು? ಅದು 
ಸ ಸಿ ಸ್ಸಿನಿಂದ ಹುಟ್ಟರುವ ಸಂಸ್ಥೆ. ಕಾಂಗ್ರೆಸ್‌ ಬೆಳೆಯುತ್ತಿರುವ ಸಂಸ್ಥೆ. 
ಹೆಚ್ಚು ಹೆಚ್ಚು ಜನರನ್ನು ಪ್ರ ಶಿನಿಧಿಸಲು ಅದು ಪ್ರಯತ್ನಿಸುತ್ತಿ ರು 
ವುದು, ಮೂವತ್ತು ಕೋಟ ಜನರ ಪ ಗ್ರತಿನಿಧಿಯೆಂದು ಆದು ಸಾರುತ್ತಿರು 
ವುದು ಸರಿಯಾದ ಮಾತೆ. ಸಂಘ ಯಾರ ಪ ಶ್ರತಿನಿಧಿಯೂ ಅಲ್ಲ. ಸಂಘದ 
ಸದಸ್ಯರು ಕಾಂಗ್ರೆಸ್ಸಿಗೆ ಸೇರಿದ ಮಟ್ಟಿ ಗಿ ಸತ್ಯ ಮತ್ತು "ಅಹಿಂಸೆಯ 
ಪ ತಿನಿಧಿಗಳಿಂದು ಅವರು ಹೇಳಿಕೊಳ್ಳಬಹುದು. ಅಲ್ಲದೆ ಸಂಘದ 
ಸದಸ್ಯರೆಲ್ಲರೂ ಕಾಂಗ್ರೆಸ್ಸಿನ ಸದಸ್ಯರೆ. ಆದ್ದರಿಂದ ಈ ಕುಹಕವಾದ 


೮೪ ಗಾಂಧೀ ಗ್ರಂಥಮಾಲೆ 


ಮಾತನ್ನು ಯಾರು ಆರಂಭಿಸಿದರೋ ಅವರು ಅಸತ್ಯದ ಪ್ರಚಾರವನ್ನು 
ಆರಂಭಿಸಿದರು. ಈ ಅಪಪ್ರಚಾರಕ್ಕೆ ಯಾರೂ ಎಡೆಗೊಡಬಾರದಾಗಿತ್ತು. 

ಈ ಸಂಘದ ಹೆಸರನ್ನೇ ಏಕೆ ಬದಲಾಯಿಸಬಾರದೆಂಬ ಒಂದು 
ಕೌತುಕದ ವಿಚಾರ ನನ್ನ ಮನಸ್ಸಿನಲ್ಲಿ ಸುಳಿಯಿತು. ನಾನು ಸತ್ಯ ಮತ್ತು 
ಅಹಿಂಸಾ ವ್ರತಗಳನ್ನು ಪಾಲಿಸಲು ಬದ್ಧನಾಗಿರುವುದರಿಂದ ಸಂಘಕ್ಕೆ 
ನನ್ನ ಹೆಸರನ್ನಿಟ್ಟ ರುವಿರಿ.. ೧೯೨೦-೨೧ರಲ್ಲಿ ರೂಪುಗೊಂಡ ಕಾಂಗ್ರೆಸ್ಸಿನ 
ಕಾರ್ಯಕ್ರಮ ಸತ್ಯ ಮತ್ತು ಅಹಿಂಸೆಯ ಆಧಾರದ ಮೇಲೆ ಕೈಗೊಳ್ಳಲಾ 
ಗಿತ್ತು. ಅದಕ್ಕೆ ನೀವು ಬದ್ಧ ಕಂಕಣರಾಗಿದ್ದೀರಿ. ನನಗೆ ಅದರಲ್ಲಿರುವ 
ಶ್ರದ್ಧೆ ಎಂದಿಗಿಂತಲೂ ತೀವ್ರವಾಗಿದೆ. ಆದರೆ ಒಂದು ವೇಳೆ ಅದು 
ಮಸಕಾದರೆ ನೀವೇನು ಮಾಡಬೇಕೆಂದಿರುವಿರಿ? ಕಾರ್ಯಕ್ರಮವನ್ನು 
ಬಿಟ್ಟುಬಿಡುವಿರೇನು? ನಿಮಗೆ ಸ್ವತಂತ್ರವಾಗಿ ಇದರಲ್ಲಿ ಶ್ರದ್ಧೆ ಇದೆಯೇ, 
ಅಥವಾ ನಾನು ನಂಬುವೆನೆಂಬ ಕಾರಣದಿಂದ ನೀವದಕ್ಕೆ ಶ್ರದ್ಧೆಯುಳ್ಳವ 
ರಾಗಿರುವಿರೋ? ನಿಮಗೆ ಸ್ವತಂತ್ರವಾಗಿ ಶ್ರದ್ಧೆ ಇದ್ದರೆ, ಸಂಘಕ್ಕೆ ನನ್ನ 
ಹೆಸರಿಡಬೇಕಾದ ಅವಶ್ಯಕತೆ ಇಲ್ಲ. ನನಗಾಗಿ ನಿಮ್ಮ ಶ್ರದ್ಧೆ ಯಾದರೆ, 
ನರನ ಪೂಜೆಯನ್ನು ಮಾಡುತ್ತಿದ್ದೀರಿ, ಶತತ್ತ್ವವನ್ನಲ್ಲ. ನರನ ಪೂಜೆ 
ಒಬ್ಬ ಮನುಷ್ಯನನ್ನು ಉದ್ಧಾರ ಮಾಡುವುದಕ್ಕೆ ಬದಲಾಗಿ ಅವನನ್ನು 
ಅಧೋಗತಿಗೆ ಒಯ್ಯುತ್ತದೆಂದು ನಾನು ನಿಮಗೆ ಹೇಳಬಯಸುವೆ. 
ಪ್ರಾಯಶಃ ನಾನು ಹೇಳಿದ್ದರಿಂದ ನೀವು ಆ ತತ್ತ್ವಗಳನ್ನು ಒಬ್ಬದಿ 
ರೆಂಬುದು ಗಣನೆಗೆ ತೆಗೆದುಕೊಳ್ಳಬೇಕಾಗಿಯೇ ಇಲ್ಲ. ಆ ತತ್ತ್ವಗಳಿಗೆ 
ನೀವು ಹೃತ್ಫೂರ್ವಕವಾಗಿಯೂ ಒಬ್ಬಗೆಯನ್ನು ಕೊಬ್ಬಿ ರುವಿರಿ, ಅವು 
ಗಳನ್ನು ನೀವು ಅರಗಿಸಿದ ಒಂದು ಕಾರಣ. ಅರಗಿಸಿಕೊಳ್ಳದಿದ್ದರೆ ಅವು 
ಗಳಿಂದ ಪ್ರಯೋಜನವಿಲ್ಲ; ಜೀರ್ಣವಾಗದ ಆಹಾರ ಹೇಗೆ ಪ್ರಯೋಜನ 
ವಿಲ್ಲವೊ ಹಾನಿಕರವೂ ಆಗಬಹುದೊ ಹಾಗೆ. ಚೆನ್ನಾಗಿ ಅರಗಿಸಿಕೊಳ್ಳದ 
ತತ್ತ್ವಗಳು ಜೀರ್ಣವಾಗದ ಆಹಾರಕ್ಕಿಂತಲೂ ಕೆಡಕನ್ನು ಮಾಡುವುವು. 
ಏಕೆಂದರೆ ಇಂತಹ ಆಹಾರ ಕೇವಲ ದೇಹಕ್ಕೆ ಹಾನಿ ತರುವುದು. ಆದರೆ 
ಅದಕ್ಕೆ ಚಿಕಿತ್ಸೆ ಇದೆ. ಆದರೆ ಜೀರ್ಣವಾಗದ ತತ್ತ್ವಗಳು ಆತ್ಮವನ್ನು 
ಕೆಡಿಸುವುವು, ಅದಕ್ಕೆ ಚಿಕಿತ್ಸೆಯೇ ಇಲ್ಲ. 


ಭಾಷಣಗಳು ಮತ್ತು ಹೇಳಿಕೆಗಳು ೮೫ 


ಆದುದರಿಂದ ನನ್ನ ಸೂಚನೆಯನ್ನು ಕುರಿತು ನೀವು ಪರ್ಯಾಲೋಚಿಸ 
ಬೇಕೆಂದು ಪ್ರಾರ್ಥಿಸುವೆನು. ನಿಮ್ಮ ಕಾರ್ಯಕಲಾಪಗಳಲ್ಲಿ" ನಾನು ಭಾಗ 
ವಹಿಸಬೇಕೆಂದು ನನ್ನನ್ನು ಕರೆದದ್ದು ಸೂಕ್ತವಾಗಿಯೇ ಇದೆ. ನೀವು 
ನನ್ನನ್ನು ಪ್ರಶ್ನಿಸಬೇಕು--ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಹಾಕಿ ಪರೀಕ್ಷೆಗೆ 
ಗುರಿಮಾಡಬೇಕು. ನನ್ನ ಶ್ರದ್ಧೆ ಎಂದಿನಂತೆಯೇ ದೃಢವಾಗಿದೆಯೇ, 
೧೯೨೦ರಲ್ಲಿ ನುಡಿದ ಧ್ವನಿ ಇಂದಿಗೂ ಅದೇ ಸ್ವರವನ್ನೇ ನುಡಿಯುತ್ತಿದೆಯೇ 
ಎಂದು ಕಂಡುಕೊಳ್ಳುವುದಕ್ಕೆ ಇದು ಅವಶ್ಯ. ನಾನು ಸತತವಾಗಿ ವಿಕಾಸ 
ಗೊಳ್ಳುತ್ತಿದ್ದೇನೆಂದು ನಾನು ಹೇಳಬಲ್ಲೆ. ನನ್ನ ತತ್ತ್ವಗಳ ಪ್ರಯೋಗ 
ವಿಸ್ತಾರವಾಗುತ್ತಲಿದೆ. ಈ ವಿಕಾಸ ಸರಿಯಾದ ಮಾರ್ಗದಲ್ಲಿ ಆಗುತ್ತಿ 
ದೆಯೇ ಎಂದು ನೀವು ಪರೀಕ್ಷಿಸಬೇಕು. ನೀವು ನನ್ನ ಪ್ರಭಾವಕ್ಕೆ 
ಒಳಗಾಗದೆ ಸ್ವತಂತ್ರವಾಗಿ ವಿಚಾರ ನಡೆಸದಿದ್ದರೆ ಇದು ಸಾಧ್ಯವಿಲ್ಲ. ನೀವು 
ನನ್ನ ಹೆಸರನ್ನು ಮಾತ್ರ ಗಟ್ಟ ಯಾಗಿ ಹಿಡಿದು ಕೂತರೆ, ನೀವೂ ನಾನೂ 
ಅಪಹಾಸ್ಯಕ್ಕೆ ಗುರಿಯಾಗುವ ಸಂಭವವಿದೆ. 

ಮತ್ತೊಂದು ಅಪಾಯ, ಹಾಸ್ಯಕ್ಕೆ ಗುರಿಯಾಗುವುದಕ್ಕಿಂತಲೂ 
ಹೆಚ್ಚಿನದು ಕಾದಿದೆ. ನಿಮ್ಮ ಸಂಘ ಒಂದು ಪಂಥವಾಗಿಬಿಡುವ ಅಪಾಯ 
ವಿದೆ. ನಿಮ್ಮ ಮನಸ್ಸಿನಲ್ಲಿ ಗೊಂದಲವೆದ್ದಾಗ ನಾನು "ಯಂಗ್‌ ಇಂಡಿಯಾ' 
ಮತ್ತು " ಹರಿಜನ ' ಪತ್ರಿಕೆಗಳಲ್ಲಿ ಬರೆದ ಲೇಖನಗಳನ್ನು ಓದಿ--ಅವೇ 
ಪ್ರಮಾಣವೆಂದು ಭಾವಿಸುವಿರಿ. ನಿಜವಾಗಿ ಹೇಳುವುದಾದರೆ ನನ್ನ ದೇಹ 
ದೊಂದಿಗೆ ನನ್ನ ಲೇಖನಗಳನ್ನೂ ಸುಟ್ಮುಹಾಕಿಬಿಡಬೇಕು. ನಾನು 
ಮಾಡಿದ್ದು ಉಳಿಯುತ್ತದೆಯೇ ಹೊರತು, ನಾನು ನುಡಿದಧಲ್ಲ, ಬರೆದ 
ದ್ವಲ್ಪ. ನಮ್ಮ ಶಾಸ್ತ್ರಗಳೆಲ್ಲವೂ ನಾಶಹೊಂದಿದರೂ, ಈಶೋಪನಿಷತ್ತಿನ 
ಒಂದು ಮಂತ್ರ ಹಿಂದೂಧರ್ಮದ ಸಾರವನ್ನು ಎತ್ತಿಹಿಡಿಯಲು ಸಾಕೆಂದು 
ನಾನು ಈಚಿಗೆ ಅನೇಕ ಬಾರಿ ಹೇಳಿದ್ದೇನೆ. ಆದರೆ ಆ ಒಂದು ಮಂತ್ರವೂ 
ಸಹ ಅದರ ಅನುಷ್ಠಾನ ಮಾಡಲು ಒಬ್ಬರಾದರೂ ಇಲ್ಲದಿದ್ದರೆ ವ್ಯರ್ಥ 
ವಾಗುವುದು. ಹೀಗೆಯೇ ನಾನು ಹೇಳಿದ್ದೂ, ಬರೆದದ್ದೂ ಸಹ ಮಹಾ 
ತತ್ತ್ಯಗಳಾದ ಸತ್ಯ ಮತ್ತು ಅಹಿಂಸೆ. ಇವುಗಳನ್ನು ನೀವು ಮೈಗೂಡಿಸಿ 
ಕೊಳ್ಳಲು ಎಷ್ಟು ಮಾತ್ರ ಸಹಾಯಕವಾಗುವುವೋ ಅಷ್ಟು ಮಾತ್ರವೇ 


೮೬ ಗಾಂಧೀ ಗ 1 ಂಥಮಾಲಿ 


ಅವುಗಳ ಪ್ರಯೋಜನ. ನೀವು ಈ ತತ್ತ್ವಗಳನ್ನು ಅರಗಿಸಿಕೊಳ್ಳದಿದ್ದರೆ, 
ನನ್ನ ಲೇಖನಗಳಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ನಾನು ಈ 
ಮಾತನ್ನು ಸತ್ಯಾಗ್ರಹಿಯಾಗಿ ಒಂದೊಂದು ಶಬ್ದವನ್ನೂ ಅರ್ಥವತ್ತಾಗಿ 
ನುಡಿಯುತ್ತಿದ್ದೇನೆ. 

ಮತ್ತು. ಈ ವಾರ ನಾನು ಹೇಳಿರುವ ಮಾತುಗಳ ಆಶಯವನ್ನರಿತು 
ಅದಕ್ಕನುಸಾರವಾಗಿ ನಿಮ್ಮ ಮುಂದೆ ಬರುವ ಸಮಸ್ಯೆಗಳನ್ನು ನೀವು 
ಎದುರಿಸಬೇಕು. ಸತ್ಯ ಅಹಿಂಸೆಗಳಲ್ಲಿ ನನ್ನ ನಂಬಿಕೆ ಕ್ರಮೇಣ ಬೆಳೆಯುತ್ತ 
ಲಿದೆ. ಅವನ್ನು ನನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿದಂತೆಲ್ಲ ನಾನು 
ಕ್ಷಣಕ್ಷಣಕ್ಕೂ ವಿಕಾಸಗೊಳ್ಳುತ್ತಿ ದ್ದೇನೆ. ಅವುಗಳ ಅರ್ಥ ಪರಂಪರೆ 
ಯೇನೆಂಬುದನ್ನು ಕಾಣುತ್ತಿದ್ದೇನೆ. ಅವುಗಳನ್ನು ಹೊಸ ಬೆಳಕಿನಲ್ಲಿ ಪ್ರತಿ 
ನಿತ್ಯವೂ ನೋಡುತ್ತಿದ್ದೇನೆ. ಅವುಗಳಲ್ಲಿನ ಹೊಸ ಅರ್ಥವನ್ನು ಅರಿಯು 
` ತ್ತಿದ್ದೇನೆ. ಆದ್ದರಿಂದಲೇ ಚರಖಾಸಂಘ, ಹರಿಜನ ಸೇವಕ ಸಂಘ, ಗ್ರಾಮೋ 
ದ್ಯೋಗ ಸಂಘ ಇವುಗಳ ಮುಂದೆ ಆಗಾಗ್ಗೆ ಹೊಸ ಸೂಜನೆಗಳನ್ನು 
ಇಡುತ್ತಿದ್ದೇನೆ. ನನ್ನ ಮನಸ್ಸು ಅನಿಶ್ಚಿತವಾಗಿದೆಯೆಂದಾಗಲಿ, ಸಮ 
ತೋಲನ ತಬಖ್ಬದೆಯೆಂದಾಗಲಿ ಇದರ ಅರ್ಥವಲ್ಲ. ಅವು ಜೀವಂತವಾದ 
ಸಂಸ್ಥೆಗಳು; ಮರವು ಸದಾ ಬೆಳೆಯುತ್ತಿ ರುವಂತೆ ಅವು ಸದಾ ಬೆಳೆಯು 
ತ್ತಿರಬೇಕೆಂಬುದೇ ಇದರ ಅರ್ಥ. ನೀವೂ ನನ್ನೊಡನೆ ವಿಕಾಸಗೊಳ್ಳುತ್ತ 
ಹೋಗಬೇಕೆಂದು ನಾನು ಬಯಸುವೆನು. ನಾನು ಹೋದನಂತರ ಏನಾಗು 
ವುದೊ ಅದನ್ನು ತಿಳಿಯುವ ಕುತೂಹಲ ನನಗಿಲ್ಲ; ಆದರೆ ನಿಮ್ಮ ಸಂಸ್ಥೆ 
ತಟಸ್ಥವಾಗಿ ಚಲನೆಯಿಲ್ಲದ ನೀರಿನ ಕೂಪದಂತಿರದೆ ಸದಾ ಬೆಳೆಯುತ್ತಿರುವ 
ಮರದಂತಿರಬೇಕೆಂಬುದು ನನ್ನ ಇಚ್ಛೆ. ಆದ್ದರಿಂದ ನನ್ನನ್ನು ಮರೆತುಬಿಡಿ, 
ನನ್ನ ಹೆಸರಿಗೆ ಅಂಟಿಕೊಂಡಿರಬೇಡಿ. ತತ್ವ_ಗಳಿಗೆ ಅಂಟಕೊಳ್ಳಿ. ನಿಮ್ಮ 
ಪ್ರತಿಯೊಂದು ಕಾರ್ಯವನ್ನೂ ಈ ಬಗೆಯಳ್ಳಿ ಅಳಿಯಿರಿ; ಬರುವ ಸಮ್ಮ 
ಗಳಿಲ್ಲವನ್ನೂ ನಿರ್ಭಯವಾಗಿ ಎದುರಿಸಿ.೧೮ 


ಭಾಷಣಗಳು ಮತ್ತು ಹೇಳಿಕೆಗಳು ೮೭ 


೧೯. ಪೆಷಾವರಿನ ಇಸ್ಲಾಮಿಯಾ ಕಾಲೇಜ್‌ ಮತ್ತು 
ಎಡ್ಡರ್ಡ್‌ ಕಾಲೇಜಿನಲ್ಲಿ ಮಾಡಿದ ಭಾಷಣ 


[೧೯೩೮ರ ಮೇ ತಿಂಗಳಲ್ಲಿ ಗಾಂಧೀಜೀ ವಾಯವ್ಯ ಗಡಿನಾಡಿನ ಪ್ರಾಂತ 
ದಳ್ಲಿ ಪ್ರವಾಸ ಮಾಡಿದರು ಖಾನ್‌ ಅಬ್ದುಲ್‌ ಗಫಾರ್‌ ಖಾನರ ಜೊತೆಯಲ್ಲಿ. 
ಆ ಸಂದರ್ಭದಲ್ಲಿ ಇಸ್ಲಾಮಿಯಾ ಕಾಲೇಜಿನ ಆಹ್ವಾನವನ್ನು ಅಂಗೀಕರಿಸಿ 
ಈ ಭಾಷಣ ಮಾಡಿದರು. 


ಹಿಂದೂ-ಮುಸ್ಲಿಮ್‌ ಐಕ್ಯತೆಯ ವಿಚಾರವನ್ನು ನೀವು ಪ್ರಸ್ತಾ 
ಏಸಿದ್ದು ಒಳ್ಳೆಯದೇ ಆಯಿತು. ಈ ದೊಡ್ಡ ಕಾರ್ಯ ಸಾಧನೆಗಾಗಿ ನೀವೇನು 
ಮಾಡಬೇಕೆಂದಿರುವಿರೊ ಅದನ್ನು ನೀವು ವಿಚಾರ ಮಾಡಬೇಕೆಂದು ನಾನು 
ಕೋರುತ್ತೇನೆ. ಈ ಕಾರ್ಯ ಮುಖ್ಯವಾಗಿ ಈಗ ಎಳೆ ವಯಸ್ಸಿನಲ್ಲಿರುವ 
ಬಳಿಗೆಯವರಿಗೆ ಸೇರಿದ್ದೆಂದು ನಿಸ್ಸಂದೇಹವಾಗಿ ಹೇಳಬಹುದು. ನಾವೆ 
ಲ್ಪರೂ ಮುದುಕರಾಗುತ್ತಿದ್ದೇವೆ. ನಮ್ಮ ಕಾಲ ಮುಗಿಯಿತು. ನಾವು 
ನಮ್ಮ ಏತೃಗಳೊಡನೆ ಹೋಗಿ ಸೇರುವವರು. ನೀವು ಅರ್ಪಿಸಿದ ಬಿನ್ನ 
ವತ್ತಳೆಯಲ್ಲಿ ಅಹಿಂಸೆಯನ್ನು ಶ್ಲಾ ಭಿಸಿದ್ದೀರಿ, ಖಾನ್‌ ಸಾಹೇಬರ ಕಾರ್ಯ 
ವನ್ನು ಪ್ರಶಂಸಿಸಿದ್ದೀರಿ, ಇದರಿಂದ ನಿಮ್ಮ ಗುರಿ ಮಹತ್ತ ರವಾದುದೆಂದು 
ನೀವೇ ತೋರಿಸಿಕೊಂಡಿದ್ದಿ (ರಿ. ನೀವು ಬುದ್ಧಿ ಪೂರ್ವಕವಾಗಿ ಈ ರೀತಿ 
ಪ್ರಸ್ತಾ ಏಸಿದ್ಧೀರೊ ನೀವು ಹೇಳಿದ ಮಾತುಗಳ ಪೂರ್ಣ ಅರ್ಥ ಪರಂಪರೆ 
ಯನ್ನು ನೀವು ಅರಿತಿರುವಿರೊ ಇಲ್ಲವೊ ನನಗೆ ಗೊತ್ತಿಲ್ಲ. ನೀವು ಆಡಿದ 
ಮಾತುಗಳ ಅರ್ಥವನ್ನು ಅರಿತು ಒಂದೊಂದು ಶಬ್ದ ವನ್ನೂ ತೂಕಮಾಡಿ 
ಆಡಿರುವಿರೆಂದು, ನಾನು ಪೂರ್ತಿಯಾಗಿ ನಂಬುತ್ತೆ ನೆ. ನೀವು ಹಾಗೆ 
ಮಾಡಿದ್ರ ಪಕ್ಷಕ್ಕೆ ನಿಮ್ಮನ್ನು ಅಚ ಂದು ಹೆಜ್ಮೆ ಮುಂದೊಯ್ಯಲು 
ಇಚ್ಛಿಸುತ್ತೇನೆ. ನಾನು ಗಡಿ ಪ್ರಾ ಂತಕ್ಕೆ ಬಂದದ್ದಕ್ಕೆ ನನ್ನ ಘನೋದ್ದೇಶ 
ಪಠಾಣರನ್ನು ನಿರ್ವೀರ್ಯನ್ನಾಗಿ ಸರ್‌ "ಪರಿಣಾಮಗೊಳ್ಳುವು 
ದೆಂದು ಒಂದು ಉರ್ದು ಪತ್ರಿಕೆ ಹೇಳಿದೆ. ಆದರೆ ಪಠಾಣರಲ್ಲ ವ್ಯಾಏ 
ಸಿರುವ ಅಹಿಂಸಾತತ್ತದ ಸಂದೇಶವನ್ನು ನಾನು ತಿಳಿಸಬೇಕೆಂದು ಡಾ. 
ಖಾನ್‌ ಸಾಹೇಬರು ನನ್ನನ್ನು ಕರೆದಿದ್ದಾರೆ. ಆಂದರೆ ಆ ಉರ್ದು ಪತ್ರಿಕೆ 


೮೮ ಗಾಂಧೀಗ $ ಂಥಮಾಲೆ 


ವ್ಯಕ್ತ ಮಾಡಿರುವ ಭಯ ಡಾ. ಖಾನ್‌ ಸಾಹೇಬರಿಗೆ ಇಲ್ಲವೆಂದು ಅರ್ಥ 
ವಾಗುತ್ತದೆ. ಏಕೆಂದರೆ ನಿಜವಾದ ಅಹಿಂಸೆ ಬಲಿಷ್ಠ ತಮವಾದ ಹಿಂಸೆ 
ಗಿಂತಲೂ ಶಕ್ತಿಯುತವೆಂದು ಅವರು ತಿಳಿದಿರುವರು. ಆದ್ದರಿಂದ ನೀವು 
ಅಹಿಂಸೆಯ ತಿರುಳನ್ನು ನಿಜವಾಗಿ ಅರಿತವರಾದರೆ, ಖಾನ್‌ ಸಾಹೇಬರ 
ಕಾರ್ಯವನ್ನು ಮೆಚ್ಚುವಿರಾದರೆ' ನೀವು ಅಹಿಂಸೆಯ ಪಾಲನೆಗೆ 'ಬದ್ಧ 
ಕಂಕಣರಾಗಬೇಕು. ಈಗ ಹಿಂಸೆಯ ಮಾತು ಇಷ್ಟು ಹರಡಿರುವಾಗ, 
ಹಗಲೆಲ್ಲ ಯುದ್ಧದ ಚಲನವಲನಗಳ ವಿಚಾರ, ವಿಮಾನದಾಳಿ, ಶಸ್ತ್ರ 
ಸಾಮಗ್ರಿಗಳು, ನೌಕಾಬಲ--ಇವುಗಳ ವಿಷಯ ಮಾತಾಡುತ್ತಿರುವಾಗ-- 
ಹೀಗೆಲ್ಲ ಇದ್ದರೂ ನೀವು ಅಹಿಂಸೆಗೇ ಪ್ರಮಾಣಪೂರ್ವಕವಾಗಿ ನಿಷ್ಕರಾಗ 
ಬೇಕು. ಸದಾಕಾಲದಲ್ಲಿಯೂ ನಿರಾಯುಧ ಅಹಿಂಸೆಯ ಶಕ್ತಿ ಶಸ್ತ್ರಸಜ್ಮಿತ 
ಬಲಕ್ಕಿಂತಲೂ ಉತ್ತಮವೆಂದು ನೀವು ಮನಗಾಣಬೇಕು. ನನ್ನ ಮಟ್ಟಿಗೆ 
ಹೇಳುವುದಾದರೆ, ನನಗೆ ಅಹಿಂಸೆಯ ಸ್ವೀಕಾರ ಸಹಜವಾಗಿ ಬಂದದ್ದು. 
ನನ್ನ ಬಾಲ್ಯದ ತರಪೇತು ಮತ್ತು ಮನೆಯ ಪ್ರಭಾವ ಅದರ ಕಡೆಯೇ 
ಒಲಿಯುವಂತೆ ಮಾಡಿತು. - ಆದರೆ ಅದರಲ್ಲಿ ಅಡಗಿರುವ ಉತ್ತಮ ಶಕ್ತಿ 
ಯನ್ನು ದಕ್ಷಿಣ ಆಫ್ರಿಕಾದಲ್ಲಿ ಮನಗಂಡೆನು. ಅದನ್ನು ಸುವ್ಯಸ್ಥಿ ತವಾದ 
ಹಿಂಸಾಶಕ್ತಿಗೂ, ವರ್ಣ ವಿದ್ವೇಷಕ್ಕೂ ವಿರುದ್ಧವಾಗಿ ನಿಳ್ಳಿಸಬೇಕಾಯಿತು. 
ನಾನು ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗುವ ವೇಳೆಗೆ ಅಹಿಂಸೆ, ಹಿಂಸೆ 
ಗಿಂತಲೂ ಉತ್ತಮ ಮಾರ್ಗವೆಂಬ ಸ್ಪಷ್ಟವಾದ ಮನವರಿಕೆ ನನ್ನಲ್ಲಿ ದೃಢ 
ಗೊಂಡಿತು. 

ಹಿಂಸಾ ಮಾರ್ಗಕ್ಕೆ ಬಹಳ ತರಪೇತಾಗಬೇಕಾದರೆ ಅಹಿಂಸಾ 
ಮಾರ್ಗಕ್ಕೆ ಇನ್ನೂ ಹೆಚ್ಚಿನ ತರಪೇತು ಅವಶ್ಯಕ. ಆ ತರಪೇತು ಹಿಂಸೆಗಾಗಿ 
ಮಾಡುವ ತರಪೇತಿಗಿಂತಲೂ ಕಠಿಣವಾದುದು. ಅದರಲ್ಲಿ ಅತ್ಯಾವಶ್ಯಕ 

ಪ್ರಥಮ ಪಾಠ ಭಗವಂತನಲ್ಲಿ ಗಾಢವಾದ ಭಕ್ತಿ, ಇಂತಹ ಭಕ್ತಿ 
ಯುಳ್ಳವನು ದೇವರ ಹೆಸರನ್ನು ಬಾಯಲ್ಲ ಹೇಳುತ್ತ ಕೆಟ್ಟ ಕೆಲಸಗಳನ್ನು 
ಮಾಡಲಾರ, ಅವನು ಖಡ್ಗವನ್ನು ಅವಲಂಬಿಸಿರಲಾರ ಭಗವಂತನ 
ಮೇಲೆಯೇ ಅವನ ಅವಲಂಬನೆ ಇರುವುದು. ಆದರೆ ಒಬ್ಬ ಹೇಡಿಯೂ 
ಸಹ ತಾನು ಖಡ್ಗವನ್ನು ಪಯೋಗಿಸುವುದಿಲ್ಲವೆಂದು ಹೇಳಿ ದೈವಭಕ್ತ 


ಭಾಷಣಗಳು ಮತ್ತು ಹೇಳಿಕೆಗಳು ೮೯ 


ನೆಂಬ ಸೋಗುಹಾಕಬಹುದೆಂದು ನೀವು ಆಕ್ಷೇಬಸಬಹುದು. ಹೇಡಿತನ 
ದೈವಭಕ್ತಿಯ ಲಕ್ಷಣವಲ್ಲ. ನಿಜವಾದ ದೈವಭಕ್ತನು ಖಡ್ಗವನ್ನುಪಯೋ 
ಗಿಸಲು ಶಕ್ತನಾಗಿರುವನು--ಆದರೆ ಪ್ರತಿ ಮಾನವನೂ ಭಗವಂತನ ಪ್ರತಿ 
ಬಿಂಬವೆಂದರಿತು ಹಾಗೆ ಉಪಯೋಗಿಸಲಾರನು. 

ಮಾನವ ಭ್ರಾತೃತ್ವವನ್ನು ಇಸ್ಲಾಂ ಮತ ಸಾರುತ್ತದೆಂದು ಹೇಳಲಾ 
ಗಿದೆ, ಆದರೆ ಒಂದು ಮಾತನ್ನು ಹೇಳಲು ನಿಮ್ಮ ಅಪ್ಪಣೆ ಬೇಡುತ್ತೇನೆ : 
ಈ ಭಾತೃತ್ವ ಕೇವಲ ಮುಸಲ್ಮಾನರಾಗಿರುವವರಲ್ಲಿ ಮಾತ್ರವಲ್ಲ. ಇಡೀ 
ಮಾನವಕುಲಕ್ಕೇ ವ್ಯಾಏಸಬೇಕು. ಈ ಮಾತನ್ನು ಹೇಳಿ ಆಹಿಂಸೆಯ ತರ 
ಪೇತಿಗೆ ಆವಶ್ಯಕವಾದ ಎರಡನೆ ವಿಷಯಕ್ಕೆ ಬರುತ್ತೇನೆ... ಇಸ್ಲಾಂ 
" ಅಲ್ಲಾ' ಎಂದು ಯಾರನ್ನು ಹೇಳುತ್ತದೆಯೊ ಆತನನ್ನೆ ಕೈಸ್ತರು " ಗಾಡ್‌' 
ಎಂದೂ ಮತ್ತು ಹಿಂದೂಗಳು ಈಶ್ವರನೆಂದೂ ಕರೆಯುತ್ತಾರೆ. ಹಿಂದೂ 
ಧರ್ಮದಲ್ಲಿ ದೇವರಿಗೆ ಅನೇಕ ಹೆಸರುಗಳಿರುವಂತೆಯೇ ಇಸ್ಮಾಂನಲ್ಲಿಯೂ 
ಉಂಟು. ಈ ವಿವಿಧವಾದ ಹೆಸರುಗಳು ಬೇರೆ ಬೇರೆ ವ್ಯಕ್ತಿತ್ವವನ್ನು 
ಸೂಚಿಸುವುದಿಲ್ಲ: ಗುಣಗಳನ್ನು ಸೂಚಿಸುತ್ತವೆ. ಅಲ್ಪನಾದ ಮನುಷ್ಯನು 
ತನ್ನ ನಮ್ರವಾದ ರೀತಿಯಲ್ಲಿ ಸರ್ವಶಕ್ತನಾದ ಭಗವಂತನಿಗೆ ಗುಣ ವಿಶೇಷ 
ಗಳನ್ನು ಕೊಟ್ಟು ವರ್ಣಿಸುವ ಪ್ರಯತ್ನ ಮಾಡಿದ್ದಾನೆ. ಆದರೆ ಭಗವಂತನು 
ಗುಣಾತೀತನು ; ವಾಚಾಮಗೋಚರನು. ನಮ್ಮ ಕಲ್ಪನೆಗೂ, ಅಳತೆಗೂ 
ಮಾರಿದವನು. ಇಂತಹ ಭಗವಂತನಲ್ಲಿ ಜೀವಂತ ನಂಬಿಕೆ ಇದ್ದರೆ ಮಾನವ 
ಕುಲದ ಭ್ರಾತೃತ್ವವನ್ನು ಒಪ್ಪಲೇಬೇಕು, ಎಲ್ಲ ಧರ್ಮಗಳನ್ನೂ ಸಮಾನ 
ಗೌರವದಿಂದ ಕಾಣಬೇಕೆಂದೂ ಇದರ ಅರ್ಥ. ನಿಮಗೆ ಇಸ್ಲಾಂ ಪ್ರಿಯ 
ವಾದರೆ, ನನಗೆ ಹಿಂದೂಧರ್ಮ ಪ್ರಿಯವಾದುದು; ಕ್ರೈಸ್ತರಿಗೆ ಕ್ರೈಸ್ತ 
ಧರ್ಮ ಬ್ರಯವಾದುದು. ನಿಮ್ಮ ಧರ್ಮವೇ ಎಲ್ಲ ಧರ್ಮಗಳಿಗಿಂತಲೂ 
ಶ್ರೇಷ್ಠವೆಂದೂ, ಇತರರು ತಮ್ಮ ಧರ್ಮವನ್ನು ಬಿಟ್ಟು ನಿಮ್ಮ ಧರ್ಮವನ್ನು 
ಸ್ವೀಕರಿಸಬೇಕೆಂದು ಹೇಳುವುದು ಅಸಹಿಷ್ಣುತೆಯ ಪರಮಾವಧಿ; 
' ಅಸಹಿಷ್ಣುತೆ ಒಂದು ರೀತಿಯ ಹಿಂಸಾ ಮನೋಧರ್ಮವೇ ಹೌದು. 
ಅಹಿಂಸೆಯ ತರಪೇತಿನಲ್ಲಿ ಮೂರನೆಯ ಅವಶ್ಯವಾದ ಅಂಶ ಸತ್ಯ ಮತ್ತು 
ಪರಿಶುದ್ಧತೆ : ಏಕೆಂದರೆ ದೇವರಲ್ಲಿ ಉತ್ಕಟವಾದ ಭಕ್ತಿಯುಳ್ಳವನು 
ಸತ್ಯವಂತನಾಗಿಯೂ ಪರಿಶುದ್ಧನಾಗಿಯೂ ಇರಲೇಬೇಕು. 


೯0 ಗಾಂಧೀ ಗ್ರಂಥಮಾಲಿ 


ಆದ್ದರಿಂದ ಡಾ. ಖಾನ್‌ ಸಾಹೇಬರ ಸೇವೆಯ ವಿಷಯದಲ್ಲಿಯೂ 
ಅಹಿಂಸೆಯ ವಿಷಯದಳ್ಳಿಯೂ ನಿಮಗಿರುವ ಮೆಚ್ಚುಗೆ ನಿಜವಾದ ಪಕ್ಷಕ್ಕೆ 
ಅದರಲ್ಲಿ ನಾನು ಸೂಚಿಸಿರುವ ಸಮಗ್ರ ಅರ್ಥವೆಲ್ಲ ಅಡಗಿದೆಯೆಂದು 
ನಾನು ಹೇಳಬೇಕಾಗಿದೆ. ಯಾರು ಮುಂದಾಳುಗಳಾಗಿರುವರೊ ಅವರು 
ತಮ್ಮ ಜೀವನವನ್ನು ಈ ಮಟ್ಟಿಕ್ಕೆ ತರಬೇಕು. ತಮ್ಮ ನಿತ್ಯ ಜೀವನದಲ್ಲಿ 
ಈ ಸಲ್ಪಕ್ಷಣಗಳ ನಿದರ್ಶಕರಾಗಿರಬೇಕು. ನೀವು ಇತರರನ್ನು ಹಿಂಬಾಲಿಸುವ 
ಪಾಮರ ಜನರಲ್ಲ: ನೀವು ಜನತೆಯ ನಾಯಕರು. ಈ ಧ್ಯೇಯಕ್ಕೆ 
ತಕ್ಕಂತೆ ನಿಮ್ಮ ಜೀವನ ಹಿರಿದಾದರೆ, ಅಹಿಂಸೆಯಿಂದ ನೀವು ನಿರ್ವೀರ್ಯರಾ 
ಗುವಿರೆಂದು ಹೇಳಲು ಯಾರಿಗೂ ಕಾರಣವಿರಲಾರದೆಂದು ನೀವು ನಿಶ್ಚಯ 
ವಾಗಿ ಭಾವಿಸಬಹುದು. ನಿಮ್ಮ ಅಹಿಂಸೆ ಧೀರೋದಾತ್ತರ ಅಹಿಂಸೆಯಾಗಿ 
ಬೆಳಗುವುದು. 

ಎಡ್ವರ್ಡ್‌ ಕಾಲೇಜಿನವರು ಅರ್ಪಿಸಿದ ಬಿನ್ನವತ್ತಳೆಗೆ ಉತ್ತರ 
ಕೊಡುತ್ತ ಗಾಂಧೀಯವರು ಮತ್ತೆ ಈ ವಿಷಯವನ್ನೇ ಪ್ರಸ್ತಾ ಏಸಿದರು, 
ಬಿನ್ನವತ್ತಳೆಯಲ್ಲ ಈ ರೀತಿ ಹೇಳಲಾಗಿತ್ತು : “ ಸಾವಿರಾರು ವರ್ಷಗಳ 
ಹಿಂದೆ ಯಾವ ದೇಶದಲ್ಲಿ ಅಹಿಂಸೆಯ ಸಂದೇಶ ಸಾರಲ್ಪಟ್ಟತೊ, ಆ 
ದೇಶದಲ್ಲ ಜನ್ಮತಾಳಿ, ಅಹಿಂಸಾತ್ಮಕ ಶಾಸನೋಲ್ಲಂಘನದ ತತ್ತ ಎವನ್ನು 
ಪ್ರತಿಪಾದಿಸಿ, ದುರೃಲರಿಗೂ ದಬ್ಯಾಳಿಕೆಗೆ ಗುರಿಯಾದವರಿಗೂ ಈ 
ಆಯುಧ ಎಲ್ಲಕ್ಕಿಂತಲೂ ಶಕ್ತಿಯುತವೆಂದು ಆಸಾಧಾರಣ ರೀತಿಯಲ್ಲಿ 
ಬೋಧಿಸುವ “ಯಶಸ್ಸು ನಿಮ್ಮದಾಗಿದೆ.” 

ನಿಮ್ಮ ಬಿನ್ನವತ್ತಳೆ, ನನ್ನ ವಿಷಯದಲ್ಲಿ ರಚಿಸಿರುವ ದೊಡ್ಡ 
ಸ್ತೋತ್ರಮಾಲೆ ಆಗಿದೆ. ಇಂತಹ ಪ್ರಶಂಸೆಯನ್ನೆಲ್ಲ ನನಗೆ ಅನ್ವಯಿಸುವು 
ದೆಂದು ಭಾವಿಸುವುದು ನನಗೆ ಎಂದೂ ಸುಲಭವಾಗಿರಲಿಲ್ಲ. ಇಷ್ಟು ಪ್ರಶಂ 
ಸೆಗೆ ನಾನು ಪಾತ್ರನಲ್ಲವೆಂಬ ಭಾವನೆ ಈಗಿರುವಷ್ಟು ನನಗೆ ಹಿಂದೆ ಎಂದೂ 
ಆಗಿರಲಿಲ್ಲ. ಒಂದು ಬಗೆಯ ವಿಚಿತ್ರವಾದ ಭಿನ್ನತೆ ನನ್ನನ್ನು ಆವರಿಸಿದೆ. 
ಅದರಿಂದ ಪಾರಾಗಲು ನನಗೆ ಸಾಧ್ಯವಾಗುತ್ತಿಲ್ಲ. ನಾನಿಲ್ಲಿಗೆ ಭಾಷಣ 
ಕೊಡುವುದಕ್ಕೆಂದು ಬರಲಿಲ್ಲ. ನಾನು ಐದು ನಿಮಿಷಕ್ಕಿಂತಲೂ ಹೆಚ್ಚಾಗಿ 
ಮಾತಾಡಬೇಕಿಲ್ಲವೆಂದು ನನಗೆ ಹೇಳಿದರು. ಅದರೆ ನಿಮ್ಮ ಬಿನ್ನವತ್ತಳೆ 


ಭಾಷಣಗಳು ಮತ್ತು ಹೇಳಿಕೆಗಳು ೧ 


ಯಲ್ಲಿರುವ ಒಂದು ವಾಕ್ಯ ನಾನು ನಿರೀಕ್ಷಿಸಿದುದಕ್ಕಿಂತ ಸ್ವಲ್ಪ ಹೆಚ್ಚುಕಾಲ 
“ಮಾತಾಡಬೇಕೆಂದು ಬಲವಾಗಿ ಪ್ರೇರಿಸುತ್ತದೆ. ಇವು ಮಾಡಿದ ಭಜ 
ತ್ಮಕ ಶಾಸನೋಲ್ಲಂಘನದ ಪ್ರಸ್ತಾಪ ನನ್ನ ನೆನಪನ್ನು ದಕ್ಷಿಣ ಆಫ್ರಿಕದ 
ಜರ್ಮಿಸ್ಟನ್ನಿಗೆ--೧೯೦೭ ಇಸವಿಗೆ ತತ್‌ಕ್ಷಣ ಕೊಂಡೊಯ್ಯಿತು. ಐರೋಪ್ಯ 
ಮಿತ್ರರ ಸಭೆಯೊಂದನ್ನು ಆಗ ಕರೆಯಲಾಗಿತ್ತು. ನಾನು ಅವರಿಗೆ ಈ 
ಶಾಸನೋಲ್ಲಂಘನದ ವಿಷಯ ಹೇಳಬೇಕಾಗಿತ್ತು. ಅಂದಿನ ಅಧ್ಯಕ್ಷರು 
ನೀವು ಹೇಳಿರುವ ಮಾತನ್ನೇ ಹೇಳಿದರು; ಅಂದರೆ, ಈ ಶಾಂತಿಯುತ ಶಾಸ 
'ಮೋಲ್ಪಂಘನ ದುರ್ಬಲರ ರು ಈ ಧ್ವನಿ ನನಗೆ ಕರ್ಕಶವಾಗಿ 
ತೋರಿತು: ತತ್‌ಕ್ಷಣ ನಾನು ಆ ಭಾಷಣಕಾರರನ್ನು ತಿದ್ವಬೇಕಾಯಿತು. 
ಇಷ್ಟು ವರ್ಷಗಳಾಗಿ ಭಾರತದಲ್ಲಿ ಸತ್ಯಾಗ್ರಹ ನಡೆದಿದ್ದರೂ ನೀವೂ ಸಹ 
ಅದೇ ತಪ್ಪು ಅಭಿಪ್ರಾಯವನ್ನು ವ್ಯಕ್ತ ಮಾಡಿರುವುದು ಆಶ್ಶರ್ಯಕರವಲ್ಲದಿ 
ದರೂ ವಿಚಿತ್ರವಾಗಿದೆ. ನಾವು ದುರ್ಬಲರಾಗಿ ಇರಬಹುದು, ದಬ್ಯಾಳಿಕೆಗೆ 
ತುತ್ತಾಗಿರಬಹುದು. ಆದರೆ ಅಹಿಂಸೆ ದುರ್ಬಲರ ಆಯುಧವಲ್ಲ. ಅದು 
ಅತಿ ಬಲಿಷ್ಕರ ಹಾಗೂ ಧೀರರ ಆಯುಧ, ಹಿಂಸೆಯಾದರೊ ದುರ್ಬಲರ 
ಮತ್ತು ತುಳಿಯಲ್ಪಟ್ಟಿ ವರ ಆಯುಧವೇನೊ ಆದೀತು, ಏಕೆಂದರೆ 
ಅಹಿಂಸೆಯ ಪರಿಚಯ ಅವರಿಗೆ ಇಲ್ಲದಿರುವುದರಿಂದ ಅವರಿಗೆ ನರ 
ಉಪಾಯವಿಲ್ಲ. ಆದರೆ ಈ ಮಾತು ನಿಜ. ಶಾಂತಿಯುತ ಶಾಸನೊಲ್ಲಂಘ 
ik ಆಯುಧವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ವ; ್‌ 
" ಸತ್ಯಾಗ್ರಹ 'ವೆಂಬ ಹೆಸರನ್ನು -- ಶಾಂತಿಯುತ ಶಾಸನೋಲ್ಲಂಘನೆಗೆ 
_ ಬದಲಾಗಿ ದಕ್ಷಿಣ ಆಫ್ರಿಕದಲ್ಲಿ ಇದಕ್ಕೆ ಇಡಲಾಯಿತು. 
ಶಾಂತಿಯುತ ಪ್ರತಿಭಟನೆ ನಕಾರಾತ್ಮಕ. ಅದರಲ್ಲಿ ಪ್ರೇಮ ತತ್ತ್ವ 
ಜಾಗೃತ ರೂಪದಲ್ಲಲ್ಲ. ಸತ್ಯಾಗ್ರಹ ಈ ರೀತಿಯ ಜಾಗೃತವಾದ ಪ್ರೇಮ 
ತತ್ತ್ವದಿಂದ ಹೊರಡುತ್ತದೆ. ಯಾರು ಎಮ್ಮೊಡನೆ ದಹನ 
ಭಾವದಿಂದ ವರ್ತಿಸುವರೊ ಅವರನ್ನು ಪ್ರೀತಿಸಿ ಸ ಸ್ನೇಹಿತರನ್ನು 
ಹಿ ್ರೀತಿಸುವುದು ಸುಲಭ. ಆದರೆ ನಿಮ್ಮ ಶತ್ರುಗಳನ್ನು ಬ್ರೀತಿಸು ಎಂದು 
ಏಸುಕ್ರಿ ಸ್ತನು ಹೇಳಿದ ಮಾತಿನಲ್ಲಿ ಈ ಪ್ಲೆ ನೀಮ ತತ್ತ ವಿದೆ. ಸತ್ಯಾಗ್ರಹ 
ದುರ್ಬಲರ ಆಯುಧವಾಗಿದ್ದ ಪಕ್ಷಕ್ಕೆ ನಾನು ಖಾನ್‌ ಸಾಹೇಬರನ್ನು ವಂಚಿಸಿ 


೯೨ ಗಾಂಧೀ ಗ್ರಂಥಮಾಲೆ 


ದಂತೆಯೇ ಆದೀತು. ಏಕೆಂದರೆ ಯಾವ ಪಠಾಣನೂ ತಾನು ದುರ್ಬಲನೆಂದು 
ಒಬ್ಬ ಕೊಳ್ಳಲಾರನು. ತಾವು ಲಾಠಿಯನ್ನೂ ಬಂದೂಕನ್ನೂ ಸ್ವಯಂ 
ಪ್ರೇರಣೆಯಿಂದ ತ್ಯಜಿಸುವಾಗ ಅವರಿಗೆ ತಾವು ಬಲಿಷ್ಠರೆಂದೂ ಧೀರರೆಂದೂ 
ತೋರಿದಷ್ಟು ಹಿಂದೆ ಎಂದೂ ಶೋರಿರಲಿಲ್ಲವೆಂದು ಖಾನ್‌ ಸಾಹೇಬರೇ 
ನನಗೆ ಹೇಳಿದರು. ಅಹಿಂಸೆ ಧೀರರ ಅತ್ಯುತ್ತಮ ಆಯುಧವಲ್ಲದಿದ್ದರೆ 
ಪಠಾಣರಂತಹ ಧೈರ್ಯಶಾಲಿಗಳಾದ ಜನರ ಮುಂದೆ ಇದನ್ನಿಡಲು ನಾನು 
ಖಂಡಿತವಾಗಿಯೂ ಶಂಗಿಸುತ್ತಿದ್ದೆನು. ಈ ಆಯುಧದಿಂದಲೇ ಧೈರ್ಯ 
ವಂತರಾದ ಆಫ್ರ್ರಿದಿಗಳನ್ನೂ ಇತರ ಕೆಲಸದವರನ್ನೂ ಖಾನ್‌ ಸಾಹೇಬರು 
ಒಲಿಸಿಕೊಂಡು ಅವರ ಮೈತ್ರಿಯನ್ನು ಸಂಪಾದಿಸುವ ಪ್ರಯತ್ನದಳ್ಳಿ 
ಯಶಸ್ವಿಯಾಗುವ ಸಂಭವವಿದೆ. 

ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ತಿದ್ದುವ ಅವಕಾಶ ನನಗೆ 
ದೊರೆತದ್ದಕ್ಕಾಗಿ ನನಗೆ ಸಂತೋಷವಾಗುತ್ತದೆ. ಏಕೆಂದರೆ ನಾನು 
ಹೇಳಿದ್ದನ್ನು ನೀವು ಮನಗಂಡ ಕ್ಷಣವೇ ಯಾವ ಉದ್ದೇಶಕ್ಕಾಗಿ ಖಾನ್‌ 
ಸಾಹೇಬರೂ ನಾನೂ ಕೆಲಸಮಾಡುತ್ತಿದ್ದೇವೆಯೊ ಅದರ ಸಾಧನೆಗೆ ನಿಮ್ಮ 
ಸೇವೆಯನ್ನು ಸಲ್ಲಿಸಲು ನೀವು ಕಾರ್ಯಕರ್ತರಾಗಿ ಮುಂದೆ ಬರುವಿರಿ. ಈ 
ವಿಷಯದಲ್ಲಿ ಒಂದು ನಿಶ್ಚಿತ ಅಭಿಪ್ರಾಯವನ್ನು ಇತರರಲ್ಲಿ ಮೂಡಿಸು 
ವುದು ಕಷ್ಟವೆಂದು ನಾನು ಒಪ್ಪುತ್ತೇನೆ. ನಾನು ಕಳೆದ ಐವತ್ತು ವರ್ಷ 
ಗಳಿಂದ ಸತತವಾಗಿ ಬುದ್ಧಿ ಪೂರ್ವಕ ಪ್ರಯತ್ನ ಮಾಡುತ್ತಿದ್ದರೂ ನನಗೆ 
ಈ ಕಷ್ಟ ತೋರಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಅತ್ಯುತ್ತಮವಾದ 
ಪರಿಶುದ್ಧತೆ ಇರಬೇಕು. ಅಮಿತವಾದ ತಾಳ್ಮೆ ಬೇಕು. ಒಂದು ಹುಲ್ಲುಕಡ್ಡಿ 
ಯಿಂದ ಸಮುದ್ರದ ನೀರನ್ನೆಲ್ಲ ಬತ್ತಿ ಸುವಂತಹ ತಾಳ್ಮೆಯದು.೯೯ 


ಭಾಷಣಗಳು ಮತ್ತು ಹೇಳಿಕೆಗಳು ೯೩ 


೨೦. ಗಡಿನಾಡಿನ ಪ್ರವಾಸ ಮಾಡುತ್ತ 
ಬನ್ನು ವಿನಲ್ಲಿ ಮಾಡಿದ ಭಾಷಣ 


[ಅಕ್ಟೋಬರ್‌ ೨೫ನೆಯ ತಾರೀಖು ಬನ್ನುವಿನಲ್ಲಿ ಗಾಂಧೀಯವರು 
ಒಂದು ಬಹಳ ಮುಖ್ಯವಾದ ಭಾಷಣವನ್ನು ಮಾಡಿದರು.] 


ನಾನು ಎರಡು ತಿಂಗಳುಗಳಿಂದ ಸಂಪೂರ್ಡ ಮೌನವನ್ನು ಆಚರಿಸು 
ತ್ತಿದ್ವೇನೆಂದು ಪ್ರಾಯಶಃ ನಿಮಗೆ ಗೊತ್ತಿದೆ. ಅದರಿಂದ ನನಗೆ ಪ್ರಯೋ 
ಜನವಾಗಿದೆ. ಆದರಿಂದ ದೇಶಕ್ಕೂ ಪ್ರಯೋಜನವಾಗಿದೆ ಎಂದು. ನಾನು 
ನಂಬಿದ್ದೇನೆ. ನನಗೆ ಉಂಟಾದ ತೀವ್ರವಾದ ಮಾನಸಿಕ ಕ್ಲೇಶ ಮೊದಲು 
ಇದಕ್ಕೆ ಕಾರಣವಾಯಿತು. ಅನಂತರ ಹೀಗೆಯೇ ಮೌನವನ್ನು ಅದರಿಂದ 
ಆಗುವ ಗುಣಕ್ಕಾಗಿಯೇ ಅನಿಶ್ಚಿತ ಕಾಲದವರೆಗೂ ಅದನ್ನು ಮುಂದು 
ರಿಸಬೇಕೆಂದು ನಿರ್ಧಾರ ಮಾಡಿದೆ. ನನಗೆ ಅದೊಂದು ರಕ್ಷಾಕವಚ 
ದಂತಾಗಿದೆ. ನನ್ನ ಕೆಲಸವನ್ನು ಹಿಂದಿಗಿಂತಲೂ ಉತ್ತಮವಾಗಿ ಮಾಡಿ 
ಮುಗಿಸಲು ನನಗೆ ಅದು ಸಹಾಯಕವಾಗಿದೆ. ನಾನು ಇಲ್ಲಿ ಬಂದಾಗ 
ಖುದಾಯೀ ಖಿದ್ಮತ್‌ದಾರರೊಂದಿಗೆ ಮಾತನಾಡಲು ಮಾತ್ರ ನನ್ನ ಮೌನ 
ವನ್ನು ಭಂಗಮಾಡಬೇಕೆಂದಿದ್ದೆನು. ಆದರೆ ಖಾನ್‌ ಸಾಹೇಬರ ಒತ್ತಾಯಕ್ಕೆ 
ನಾನು ಬಗ್ಗ ಬೇಕಾಯಿತು. 
ನಿಮ್ಮ ಬಿನ್ನವತ್ತಳೆಗಳು ನನ್ನನ್ನು ಪ್ರಶಂಸೆ ಮಾಡಿವೆ. ನಾನು 
ಬಂದದ್ದಕ್ಕಾಗಿ ನನ್ನನ್ನು ವಂದಿಸಿವೆ. ನನ್ನ” ಬಗೆಗೆ ಪ್ರಶಂಸೆಯಾಗಲಿ, 
ವಂದನೆಗಳಾಗಲಿ ಅವಶ್ಯವಿಲ್ಲ. ನಿಮ್ಮ ನಿರೀಕ್ಷಣೆಗಳನ್ನು ೃಖಿ ) ಪಡಿಸಲು 
ನಾನು ಯಾವುದನ್ನು ಮಾಡಲೂ ಅಶಕ್ತ ನೆಂದು ನಾನು ಬಲ್ಲೆ. ನಾನು 
ಈ ಗಡಿನಾಡಿಗೆ ಬಂದದ್ದು ಕೇವಲ ಖುದಾಯೀ ಬಿದ್ಮತ್‌ಗಾರರನ್ನು ಭೇಟ 
ಯಾಗುವುದಕ್ಕೆ. ಅವರು ಅಹಿಂಸೆಯ ಬಗೆಗೆ ಎಷ್ಟು ತಿಳಿದಿರುವರೆಂದು 
ಅರಿಯಲು, ನಿಮ್ಮ ನಗರಕ್ಕೆ ನಾನು ಬಂದುದು ಕೇವಲ ಪ್ರಾಸಂಗಿಕ. 
ಈ ದಿನ, ಅನೇಕ ಘಂಟಿಗಳ ಕಾಲ, ನನ್ನನ್ನು ನೋಡಲು ಬಂದ 
ನಿಯೋಗಗೋಹ್ಕಿಗಳನ್ನು ಭೇಟ ಮಾಡುವುದರಲ್ಲಿಯೂ ಅವರು ಕೊಟ್ಟ 
ಕಾಗದಗಳನ್ನು ಓದುವುದರಲ್ಲಿಯೂ ಕಳೆದೆನು. ಬನ್ನು ಮೇಲೆ ಕೆಗೆ 


೯೪ ಗಾಂಧೀ ಗ್ರಂಥಮಾಲೆ 


ನಡೆದ ದಾಳಿ ಆಗ ನಡೆದ ಘಟನೆಗಳು ನನ್ನ ಮನಸ್ಸನ್ನು ಬಹಳ ಕಲಿವೆ, 
ಈ ಪ್ರಾಂತ ಭೌಗೋಳಿಕವಾಗಿ ಒಂದು ವಿಚಿತ್ರ ವಾದ ನೆಲೆಯಲ್ಲಿದೆ. 
ಏಕೆಂದರೆ ಒಂದು ಕಡೆ ದಾಳಿ ಮಾಡುವುದೇ ಅವರ ಕಸಬಾಗಿರುವ ಬೆಟ್ಟಿ 
ಗುಡ್ಡಗಳ ಜಾತಿಯವರು ಆವರಿಸಿಕೊಂಡಿದ್ದಾರೆ. ನಾನು ತಿಳಿದಿರುವ 
ಮಟ್ಟಿ ಗೂ ಅವರಿಗೆ ಜಾತಿ-ಕೋಮು ಎಂಬ ವಿದ್ವೇಷದ ಭಾವನೆಗಳಿಲ್ಲ. 
ಈ ದಾಳಿಗಾರರ ಉದ್ದೇಶವಾದರೂ ಕೇವಲ ತಮ್ಮ ಬಾಳಿನ ಮೂಲಭೂತ 
ಅವಶ್ಯಕತೆಗಳ ಪೂರೈಕೆಗಳೆಂದೇ ಕಾಣುತ್ತದೆ. ಅವರಿಗೆ ತುತ್ತಾಗುವವರು 
ಅನೇಕ ವೇಳೆ ಹಿಂದೂಗಳಾಗಿರುವುದಕ್ಕೆ ಕಾರಣ ಪ್ರಾಯಶಃ ಹಿಂದೂಗಳೇ 
ಹೆಚ್ಚು ಶ್ರೀಮಂತರಾಗಿರುವುದರಿಂದ. ಜನಗಳ ಅಪಹರಣಕ್ಕೂ ಇದೇ 
ಕಾರಣವೆಂದು ತೋರುತ್ತದೆ. 

ಈ ರೀತಿಯ ದಾಳಿಗಳು ನಡೆಯುತ್ತಲೇ ಇರುವುದು ಭಾರತದ 
ಈ ಭಾಗದಲ್ಲಿ ಬ್ರಿಟಷರ ಆಡಳಿತ ವಿಫಲವಾಗಿರುವುದಕ್ಕೆ ಒಂದು ನಿದರ್ಶನ 
ವೆಂದು ನನ್ನ ಅಭಿಪ್ರಾಯ. ಗಡಿಗಳ ರಕ್ಷಣೆ ಬಗೆಗೆ ಅವರು ಅನುಸರಿ 
ಸಿರುವ ಧೋರಣೆಯಿಂದ ದೇಶಕ್ಕೆ ಕೋಟ್ಯಂತರ ರೂಪಾಯಿಗಳು ಖರ್ಚಾ 
ಗಿವೆ, ಸಾವಿರಾರು ಜನರ ಪ್ರಾಣ ನಷ್ಟವಾಗಿದೆ. ಈ ಗುಡ್ಡಗಾಡಿನ ವೀರ 
ಜನ ಇನ್ನೂ ದಮನವಾಗದೆ ಇದ್ದಾರೆ, ನಾನು ಈ ದಿನ ಕೇಳಿದ ವಿಷಯ 
ಗಳೆಲ್ಲವೂ ನಿಜವಾಗಿದ್ದರೆ--ಅವು ನಿಜವೆಂದೇ ನನ್ನ ನಂಬಿಕೆ--ಪ್ರಾಣವೂ 
ಆಸ್ತಿ ಪಾಸ್ತಿಗಳೂ ಈ ಪ್ರಾಂತದ ಅನೇಕ ಭಾಗಗಳಲ್ಲಿ ಸುರಕ್ಷಿತವಾಗಿಲ್ಲ. 

'ತಮ್ಮ ಬಂಧುಗಳನ್ನೂ ಬ್ರ ಖ್ರ್ರಯರನ್ನೂ ಮರಣದಿಂದಲೊ ಅಪಹರಣ 
ದಿಂದಲೊ ಕಳೆದುಕೊಂಡಿರುವ "ಜನರು ಈ ರೀತಿ ಅಪಹೃ ತವಾದವರನ್ನು 
ವಾಪಸ್ಸು ಪಡೆಯಲು ಹಣ ತೆರಬೇಕಾಗುವುದು. ಈ ದಿನ ನನ್ನನ್ನು 
ನೋಡಲು ಬಂದಿದ್ದವರು ಅವರು ಹೇಳಿದ ಹೃದಯವಿದ್ರಾವಕ ಕಥೆ 
ಗಳನ್ನು ಕೇಳುತ್ತ, ನನ್ನ ಮನಸ್ಸು ಕರಗಿ ಅವರೊಂದಿಗೆ ಸಹಾನುಭೂತಿ 
ಯನ್ನು ತಾಳಿತು. ಆದರೆ ನನಗೆ ಎಷ್ಟೇ ಇಚ್ಛೆ ಇದ್ದರೂ ನಾನು ಈ 
ಬಂಧುಗಳನ್ನು ವಾಪಸ್ಸು ಬರುವಂತೆ ಮಾಡುವ ಯಾವ ಮಂತ್ರಶಕ್ತಿಯೂ 
ನನ್ನಛಿಲ್ಲವೆಂದು ನಾನು ನಿಮ್ಮ ಮುಂದೆ ಒಬ್ಪ್ಬಿಕೊಳ್ಳಲೇಬೇಕು. ನೀವು 
ಸರಕಾರದಿಂದಲಾಗಲಿ, ಕಾಂಗ್ರೆಸ್‌ ಮಂಶ್ರಿಮಂಡಲಗಳಿಂದಾಗಲಿ ಹೆಚ್ಚು 


ಭಾಷಣಗಳು ಮತ್ತು ಹೇಳಿಕೆಗಳು ೯೫ 


ನಿರೀಕ್ಷಿಸಬಾರದು. ಯಾವ ಸರಕಾರಕ್ಕೂ ಇಷ್ಟು ಸಾಧನ ಸಂಪತ್ತಿ ಇಲ್ಲ. 
ಬ್ರಿಟಿಷ್‌ ಸರಕಾರವಂತೂ ತಮ್ಮ ಪ್ರಜೆಗಳು ಅಪಹರಿಸಲ್ಪಟ್ಟಾ ಗ ಪ್ರತಿ 
ಜೂರಿದು ಬಾರಿಯೂ ತಮ್ಮ ಸೈನ್ಯದ ಶಕ್ತಿಗಳನ್ನು ವಿನಿಯೋಗಿಸುವ 
ಇಜೈ ಯೂ ಸಹ ಉಳ್ಳ ವರಾಗಿಲ್ಲ. ಆಳರಸರ ಜಾತಿಗೆ ಸೇರಿದವರು 
ಅಪಹೃ ತರಾದರೆ ಆ ಕ ಬೇರೆ. 


ಎಲ್ಲಾ ವಿಷಯಗಳನ್ನೂ ಪರಿಶೀಲಿಸಿದ ತರುವಾಯ ಕಾಂಗ್ರೆಸ್‌ 
ಸರಕಾರಗಳು ಅಧಿಕಾರಕ್ಕೆ ಬಂದಮೇಲೆ, ಈ ದಾಳಿಗಳ ಪರಿಸ್ಥಿತಿ ಮತ್ತಷ್ಟು 
ಹದಗೆಟ್ಟಿದೆಯೆಂದು ನನಗೆ ತೋರಿದೆ. ಕಾಂಗ್ರೆಸ್‌ ಮಂತ್ರಿಗಳಿಗೆ 
ಪೋಲೀಸಿನವರ ಮೇಲೆ ಪರಿಣಾಮಕಾರಿಯಾದ ಅಧಿಕಾರವಿಲ್ಲ; ಸೈನ್ಯದ 
ಮೇಲಂತೂ ಅದು ಇಲ್ಲವೇ ಇಲ್ಲ. ಈ ಪ್ರಾಂತದ ಕಾಂಗ್ರೆಸ್‌ ಮಂತ್ರಿ 
ಗಳಿಗೆ ಉಳಿದ ಕಡೆ ಇರುವಷ್ಟೂ ಸಹ ಇಲ್ಲ. ಆದುದರಿಂದ ಡಾ. ಖಾನ್‌ 
ಸಾಹೇಬರು ಈ ದಾಳಿಗಳ ಸಮಸ್ಯೆಯನ್ನು ಪರಿಹರಿಸಲು ಅಶಕ್ಕರಾದರೆ 
ಅವರು ರಾಜಿನಾಮೆಯನ್ನು ಅರ್ಹಿಸುವುದೇ ಉತ್ತಮವೆಂದು ನನಗನಿಸಿದೆ. 
ಈ ದಾಳಿಗಳು ಹೆಚ್ಚುತ್ತ ಹೋದರೆ ಕಾಂಗ್ರೆಸ್‌ ತನ್ನ ಪ್ರತಿಷ್ಠೆಯನ್ನು 
ಕಳೆದುಕೊಳ್ಳುವ ಅಪಾಯವಿದೆ. ನನ್ನ ಅಭಿಪ್ಪಾಯ ಏನೇ ಇರಲಿ, 
ನಾನು ಪ್ರಸ್ತಾಪಿಸಿರುವ ನ್ಯೂನತೆಗಳು ಇದ್ದರೂ ಕಾಂಗ್ರೆಸ್‌ ಮಂತ್ರಿ 
ಮಂಡಲಗಳು ಮುಂದುವರಿಸಬೇಕೇ ಬೇಡವೇ ಎಂಬುದನ್ನು ನೀವೇ 
ನಿರ್ಧರಿಸಬೇಕು. ಕೊನೆಗೂ ಮುಖ್ಯ ಮಂತ್ರಿಯು* ನಿಮ್ಮ ಸೇವಕ. 
ಆತ ಆ ಅಧಿಕಾರದಲ್ಲಿರುವುದಕ್ಕೆ ಮತದಾರರು, ಪ್ರಾಂತದ ಕಾಂಗ್ರೆಸ್‌ 
ಸಮಿತಿ ಮತ್ತು ಕಾಂಗ್ರೆಸ್‌ ಕಾರ್ಯಕಾರೀ ಸಮಿತಿ--ಈ ಮೂವರೂ ಒಬ್ಬಗೆ 
ಕೊಡಬೇಕು. 

ಈ ದಿನ ನನ್ನನ್ನು ಭೇಟಿಮಾಡಿದ ಕೆಲವರು, ಈ ಗಡಿ ಪ್ರಾಂತದಿಂದ 
ಹೊರಬಿದ್ದು ಬೇರೆ ಎಲ್ಲಿಗಾದರೂ. ಹೋಗಿ ತಮ್ಮ ರಕ್ಷಣೆಯನ್ನು ಮಾಡಿ 
ಕೊಳ್ಳಬಹುದೆ ಎಂದು ಪ್ರಶ್ನಿಸಿದರು. ಸ್ವಸ್ಥವಾಗಿಯೂ ಗೌರವಯುತ 


* ಡಾ. ಖಾನ್‌ ಸಾಹೇಬ್‌ “ಗಡಿನಾಡಿನ ಗಾಂಧೀ ಎಂದು ಹೆಸರು ಪಡೆದಿದ್ದ 
ಖಾನ್‌ ಅಬ್ದು ಲ್‌ ಗಫಾರ್‌ ಖಾನ್‌ರ ಸಹೋದರ. 


೯೬ ಗಾಂಧೀಗ ಗ್ರಂಥಮಾಲೆ 


ವಾಗಿಯೂ ಬಾಳಲು ಬೇರೆ ಮಾರ್ಗವಿಲ್ಲದ ಪಕ್ಷಕ್ಕೆ ಹೀಗೆ ಪ್ರಾಂತದಿಂದ 
ಹೊರಬೀಳುವುದು ಸರ್ವಥಾ ಸೂಕ್ತ ವೆಂದೇ ನಾನು ಹೇಳಿದೆ. ದಾಳಿ 
ಯಾಗುವ ಪ್ರದೇಶದಲ್ಲಿ ವಾಸಿಸುವ ಮುಸಲ್ಮಾನರು, ಗಡಿನಾಡಿನ ಅಪರಾಧ 
ಗಳ ನಿಯಂತ್ರ ಣದ ಕಾನೂನಿನ (Frontier Crime Regulation Act) 
ಕೆಲವು ಪರಿಚ್ಛೇದಗಳು ರದ್ದಾ ಗುವುದಕ್ಕೆ ಪೂರ್ವದಲ್ಲಿ, ದಾಳಿಕಾರರನ್ನು 
ಹಿಮ್ಮೆಟ್ಟಿಸಲು ಏನು ಸಹಾಯವನ್ನು ಕೊಡುತ್ತಿದ್ದರೊ ಅದನ್ನು ಈಗ 
ಕೊಡುತ್ತಿಲ್ಲವೆಂದು ಒಂದು ದೂರನ್ನು ನಾನು ಕೇಳಿದೆ. ಇದರಿಂದ ದಾಳಿ 
ಕಾರರಿಗೆ ಉತ್ತೇಜನ ದೊರತಿದೆಯೆಂದು ಹೇಳಲಾಗಿದೆ. ಇದು ನಿಜವೇ 
ಇರಬಹುದಾದರೂ, ನಿಮ್ಮ ರಕ್ಷಣೆಗಾಗಿ ಶಸ್ತ್ರ ಸಜ್ಮಿ ತರಾದ ಇತರರ ಮೇಲೆ 
ನೀವು ಅವಲಂಬಿಸುವುದಾದರೆ ಉತ್ತ ರೋತ್ತರ ಅವರ ಅಧೀನದಲ್ಲೇ ನೀವು 
ಇರಬೇಕಾದೀತೆಂದು ನಿಮಗೆ ಎಚ್ಚರಿಕೆಯನ್ನು ಕೊಡುತ್ತೇನೆ. ನಿಮ್ಮ 
ರಕ್ಷಣೆಯನ್ನು ಶಸ್ತ್ರಾಸ್ತ್ರಗಳ ಮೂಲಕ ಸಾಧಿಸಿಕೊಳ್ಳುವ ಉಪಾಯವನ್ನು 
ಕಲಿಯುವ ಅಧಿಕಾರ ನಿಮಗೆ ಉಂಟೀ ಉಂಟು... ಆದರೆ ನಿಮ್ಮಲ್ಲಿ ಪರಸ್ಪರ 
ಸಹಕಾರ ಪ್ರವೃತ್ತಿ ಬೆಳೆಯಬೇಕು. ಎಂದಿಗೂ ನೀವು ಹೇಡಿಗಳಾಗ 
ಬಾರದು. ಆತ್ಮರಕ್ಷಣೆ ಎಲ್ಲರ ಜನ್ಮಸಿದ್ದವಾದ ಹಕ್ಕು. ಭಾರತದಲ್ಲಿ 
ಒಬ್ಬನಾದರೂ ಹೇಡಿ ಇರುವುದನ್ನು ನೋಡಲು ನನಗೆ ಇಷ್ಟವಿಲ್ಲ. | 

ನಾಲ್ಕನೆಯ ಉಪಾಯ ಅಹಿಂಸಾ ಮಾರ್ಗ. ಅದನ್ನು 'ನಿಮಗೆ : 
ಸೂಚಿಸಲು ಬಂದಿದ್ದೇನೆ. ಆತ್ಮರಕ್ಷಣೆಗೆ ಅದೇ ನಿಶ್ಚಿತವೂ, ವಿಫಲತೆಯೇ ' 
ಇಲ್ಲದಂತಹ ಮಾರ್ಗ. ನನ್ನ ಮಾರ್ಗದಲ್ಲಿ ಮುಂದುವರಿಸಲು ನನಗೆ | 
ಅವಕಾಶ ಇದಿದ್ದರೆ, ನಾನು ಆ:ಜನರ ಬಳಿ ಹೋಗಿ ಅವರೊಂದಿಗೆ ಬೆರೆತು, ' 
ಈ ವಿಷಯವನ್ನು ಜಚರ್ಚಿಸುವೆನು. ಪ್ರೇಮ ಮತ್ತು ಯುಕ್ತಾಯುಕ್ತ 
ವಿಚಾರದಿಂದ ಕೂಡಿದ ಈ ಮೋ ಅವರನ್ನು ಮುಟ್ಟದೆ ಹೋಗ ' 
ಲಾರವೆಂದು ನನಗೆ ನಿಶ್ಚಯವಾಗಿ ತೋರುತ್ತದೆ. ಆದರೆ ಇಂದು ಆ! 
ಮಾರ್ಗವನ್ನು ನಾನು ಹಿಡಿಯುವಂತಿಲ್ಲ. ಗಾಡಿಯ ಆಜೆಗೆ ಹೋಗಿ 
ಆ ಜನರನ್ನು ಸಂದರ್ಶಿಸಲು ನನಗೆ ಸರಕಾರ ಅಪ್ಪಣೆ ಕೊಡಲಾರದು. 1 

ಗಡಿನಾಡಿನ .ಆಜೆ ವಾಸಿಸುವ ಈ ಜನ ಅವರನ್ನು ವರ್ಜಿಸುವಷ್ಟು | 
ಏಶಾಚಿಗಳಾಗಿರಲಾರರು. ನಿಮ್ಮಲ್ಲಿ ನನ್ನಲ್ಲಿ ಇರುವಂತಹ ಮಾನವ ಗುಣ" 


ಭಾಷಣಗಳು ಮತ್ತು ಹೇಳಿಕೆಗಳು ೯೭ 


ಅವರಲ್ಲಿಯೂ ಇರುವುದು. ಈವರೆಗೂ ಅವರೊಂದಿಗೆ ನಡೆಸಿದ ವ್ಯವಹಾರ 
ದಳ್ಳಿ ಈ ಮಾನವೀಯ ಸಂಪರ್ಕವೇ ಇಲ್ಲದಾಗಿತ್ತು. ಈ ಮಧ್ಯಾಹ್ನ 
ಅನೇಕ ವರೀರಿಗಳು (Waziris) ಬಂದು ನನ್ನನ್ನು ಭೇಟಿ ಮಾಡಿದರು. 
ಇತರರಲ್ಲಿರುವ ಮಾನವ ಸ್ವಭಾವವೇ ಅವರಲ್ಲಿಯೂ ಇತ್ತೆಂದು ನನಗೆ 
ಕಂಡಿತು. 

ಮಾನವ ಸ್ವಭಾವ ಮೂಲತಃ ಕೌಟಿ ಧಲ್ಪ. ಪಾಶವೀ ಸ್ವಭಾವವೂ 


ಟಂ 
ಸಹ ಪ್ರೇಮದ ಪ್ರಭಾವಕ್ಕೆ ಬಗ್ಗುತ್ತದೆಂಬುದಕ್ಕೆ ' ನಿದರ್ಶನಗಳಿವೆ. 


ಮಾನವ ಸ್ವಭಾವದ ವಿಷಯದಲ್ಲಿ ನೀವು ಎಂದಿಗೂ ತೀರ ನಿರಾಶೆಯನ್ನು 
ತಾಳಬಾರದು. ನೀವು ವ್ಯಾಪಾರ ಮಾಡುವ ಜನ. ನಿಮ್ಮ ವ್ಯವಹಾರದಲ್ಲಿ 
ಎಲ್ಲಕ್ಕೂ ಘನವಾದ ಮತ್ತು ಬೆಲೆಯುಳ್ಳ ವ್ಯಾಪಾರ ಸಾಮಗ್ರಿಯಾದ 
ಪ್ರೇಮವನ್ನು ತೆಗೆದುಹಾಕಬೇಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಪ್ರೇಮ 
ವನ್ನು ಆ ಜನರಿಗೆ ಕೊಡಿ: ಅದರ ಪ್ರತಿಯಾಗಿ ಅವರೂ ನಿಮಗೆ ಕೊಡು 
ವರು. ಕ | 

ಅವರ ಜಿದರಿಕೆಗಾಗಿಯಾಗಲಿ ಅವರು ಕದ್ದೊಯ್ದ ವರ ಬಿಡುಗಡೆ 
ಗಾಗಿಯಾಗಲಿ ನೀವು ಪರಿಹಾರ ದ್ರವ್ಯವನ್ನು ಕೊಟ್ಟು ನಿಮ್ಮ ರಕ್ಷಣೆ 
ಯನ್ನು ಮಾಡಲೆಣಿಸುವುದು ದಾಳಿಗಳನ್ನು ಪುನಃ ಆರಂಭಿಸಲು ಅವರಿಗೆ 
ಆಹ್ವಾನವಿತ್ತಂತೆಯೇ ಆಗುವುದು. ಈ ರೀತಿ ಕೊಡುವ ನಿಮ್ಮನ್ನೂ ರಕ್ಷಣೆ 
ಪಡೆಯುವ ಅವರನ್ನೂ ಇಬ್ಬರನ್ನೂ ದು ಕೆಡಿಸುವುದು. ಅವರಿಗೆ ಈ 
ರೀತಿಯ ದ್ರವ್ಯ ಪರಿಹಾರವನ್ನು ಕೊಡುವುದಕ್ಕೆ ಬದಲಾಗಿ ಕಡು ಬಡತನ 
ದಿಂದ ಅವರನ್ನು ಉದ್ಕಾ ರಮಾಡಲು ಅವರನ್ನು ಉದ್ಯೋಗಶೀಲರನ್ನಾಗಿ 
ಮಾಡಬೇಕು, ಈ ದಾಳಿ ಮಾಡುವ ಚಾಳಿಗೆ ಮೂಲ ಕಾರಣವಾದ ದಾರಿ 
ದ್ರ್ಯಕ್ಕೆ ಯುಕ್ತ ಪರಿಹಾರ ಹುಡುಕಿ ಅದನ್ನು ನಿರ್ಮೂಲ ಮಾಡಬೇಕು. 

ಈ ವಿಷಯದಲ್ಲಿ ನಾನು ಖುದಾಯೀ ಖಿದ್ಮತ್‌ಗಾರರೊಂದಿಗೆ ಮಾತು 
ಕತೆ ನಡೆಸುತ್ತಿದ್ದೇನೆ; ಖಾನ್‌ ಸಾಹೇಬರ ಸಹಕಾರವನ್ನು ಪಡೆದು ಒಂದು 
ಯೋಜನೆಯನ್ನು ಸಿದ್ಧ ಮಾಡುತ್ತಿದ್ದೇವೆ. ಈ ಯೋಜನೆ ಫಲಪ್ರದ 
ವಾದರೆ, ಖುದಾಯೀ ಖಿದ್ಮತ್‌ಗಾರರು ತಮ್ಮ ಹೆಸರಿಗೆ ಅನುಗುಣವಾಗಿ 
ವರ್ತಿಸುವವರಾದರೆ (ಭಗವಂತನ ಸೇವಕರಾಗಿ) ಅವರು ತಮ್ಮ ಆಚರಣೆ 
7 


೯೮ ಗಾಂಧೀ ಗ್ರಂಥಮಾಲಿ 


ಯಿಂದ ತೋರಿಸಿಕೊಡುವ ಆದರ್ಶ ಈ ದಾಳಿಕಾರರ ಮೇಲೆ ಗುಲಾಬಿ ತನ್ನ 
ಸೌರಭವನ್ನು ಬೀರುವಂತೆ ಪ್ರಭಾವವನ್ನು ಬೀರುವುದು. ಅದು ಈ ಗಡಿ 
ಪ್ರದೇಶದ ಪ್ರಶ್ನೆಗೆ ಒಂದು ಶಾಶ್ವತವಾದ ಪರಿಹಾರವನ್ನೇ ಒದಗಿಸು 
ವುದು.೨೦ 


೨೧. ಖುದಾಯೀ ಖಿದ್ಮತ್‌ಗಾರರನ್ನು*ದ್ದೇಶಿಸಿ 
ಮಾಡಿದ ಭಾಷಣ 


[ಖುದಾಯೀ ಬಿದ್ಮತ್‌ಗಾರರಿಗೆ ಮಾಡಿದ ಭಾಷಣದಲ್ಲಿ, ಹಿಂಸೆಗಾಗಿಯೂ 
ಮತ್ತು ಅಹಿಂಸೆಗಾಗಿಯೂ ಮಾಡಬೇಕಾಗಿರುವ ವ್ಯವಸ್ಥೆ ಗಳಲ್ಲಿರುವ ಭೇದ 
ವನ್ನು ಗಾಂಧೀಯವರು ವಿವರಿಸಿದರು. ಅವರು ಈ ರೀತಿ ನುಡಿದರು :] 


ಅಹಿಂಸಾತ್ಮಕ ವ್ಯವಸ್ಥೆ ಯಾವ ತತ್ತ್ವಗಳ ಆಧಾರದ ಮೇಲೆ 
ಸ್ಥಾಏಿತವಾಗುತ್ತೊ ಅವಕ್ಕೂ ಹಿಂಸಾತ್ಮಕ ವ್ಯವಸ್ಥೆ ಯಾವ ತತ್ತ್ವಗಳ 
ಆಧಾರದ ಮೇಲೆ ಸ್ಥಾಪಿತವಾಗುತ್ತೊ ಅವಕ್ಕೂ ಬಹಳ ಭೇದವಿದೆ. 
ಅವು ಪರಸ್ಪರ ವಿರುದ್ಧ. ಉದಾಹರಣೆಗೆ, ಕ್ರಮವಾದ ಸೈನ್ಯದಲ್ಲಿ ಅಧಿಕಾರ 
ವರ್ಗಕ್ಕೆ ಸೇರಿದವನಿಗೂ ಸಾಮಾನ್ಯ ಸಿಪಾಯಿಗೂ ಸ್ಪಷ್ಟವಾದ ತಾರತಮ್ಯ 
ವಿದೆ. ಸಿಪಾಯಿ ಅಧಿಕಾರಿಗೆ ಅಧೀನ ಕೆಳ ದರ್ಜೆಯವನು. ಅಹಿಂಸೆಯ 
ಸೇನೆಯಲ್ಲಿ, ದಂಡನಾಯಕ ಮುಖ್ಯ ಸೇವಕ ಮಾತ್ರ--ಸಮಾನಸ್ಕಂಧರಲ್ಲಿ 
ಪ್ರಥಮನು. ಅವನಿಗೆ ಸಾಮಾನ್ಯರಿಗೆ ಇರುವುದಕ್ಕಿಂತಲೂ ಹೆಚ್ಚಿನ 
ಹಕ್ಕುಗಳಾಗಲಿ ಶ್ರೀಷ್ಠತೆಯಾಗಲಿ ಇರುವುದಿಲ್ಲ. ಖಾನ್‌ ಸಾಹೇಬರಿಗೆ ನೀವು 
ಪ್ರೀತಿಯಿಂದ " ಬಾದಶಹ ಖಾನ್‌' ಎಂಬ ಬಿರುದನ್ನು ಕೊಟ್ಟಿರುವಿರಿ. 
ಆದರೆ ತಮ್ಮ ಅಂತರಂಗದಲ್ಲಿ ಅವರು ದಂಡನಾಯಕರಂತೆ ವರ್ತಿಸಬಹುದು 
ಎಂದು ನಂಬುವುದಾದರೆ, ಅವರ ಪತನವಾದೀತು. ಅವರ ಅಧಿಕಾರ 
ಕೊನೆಗೊಂಡಿತು. ಅವರು ಖುದಾಯೀ ಖಿದ್ಮತ್‌ಗಾರರ ಪೈಕ ಅತಿ ನಿಷ್ಠಾ 


ವಂತರು ; ಮೊದಲಿಗರು. ಇತರ ಖುದಾಯೀ ಖಿದ್ಮತ್‌ಗಾರರು ಸಲ್ಲಿಸುವ ' 


* ಭಗವಂತನ ಸೇವಕರು. 


ಭಾಷಣಗಳು ಮತ್ತು ಹೇಳಿಕೆಗಳು ೯೯ 


ಸೇವೆಗಿಂತಲೂ ಅವರ ಸೇವೆ ಗುಣದಲ್ಲಿಯೂ ಪ್ರಮಾಣದಲ್ಲಿಯೂ 
ಹೆಚ್ಚಿನದು. ಈ ಕಾರಣದಿಂದ ಅವರು ಬಾದಶಹ ಅನಿಸಿಕೊಂಡಿದ್ದಾರೆ. 

ಸೈನ್ಯದ ವ್ಯವಸ್ಥೆ ಶಾಂತಿದಳದ ವ್ಯವಸ್ಥೆ ಇವೆರಡಕ್ಕೂ ಇರುವ 
ಎರಡನೆಯ ಭೇದವೆಂದರೆ ಸೈನ್ಯದಲ್ಲಿ ತಮ್ಮ ದಂಡನಾಯಕರನ್ನೂ ಅಧಿ 
ಕಾರಗಳನ್ನೂ ಆರಿಸುವ ಅಧಿಕಾರ ಸಾಮಾನ್ಯ ಸಿಪಾಯಿಗಳಿಗಿರುವುದಿಲ್ಲ. 
ಈ ಅಧಿಕಾರ ವರ್ಗದವರನ್ನು ಅವರ ಮೇಲೆ ತಂದು ಕೊಡಿಸುತ್ತಾರೆ. 
ಅವರು ನಿರಾತಂಕವಾದ ಅಧಿಕಾರವನ್ನು ಚಲಾಯಿಸುತ್ತಾರೆ. ಆದರೆ 
ಶಾಂತಿ ದಳದಲ್ಲಿ ಕ ಅಧಿಕಾರ ವರ್ಗದವರು ಚುನಾಯಿತರಾಗುತ್ತಾರೆ. 
ಕ್ರಮವಾಗಿ ಚುನಾವಣೆ ಇಲ್ಲದಿದ್ದರೂ ಅವರ ಅಧಿಕಾರ ನೈತಿಕ ಶಕ್ತಿ, 
ಸಾಮಾನ್ಯ ಸಿಪಾಯಿಗಳು ಅವರಿಗೆ ಸ್ವಪ್ರೇರಣೆಯಿಂದ ಸಲ್ಲಿಸುವ ವಿಧೇ 
ಯತೆ, ಇವುಗಳ ಮೇಲೆಯೇ ಅವಲಂಬಿಸಿದೆ. 

ಇದು ನಾಯಕರಲ್ಲಿ ಮತ್ತು ಸಿಪಾಯಿಗಳಲ್ಲಿ ಇರುವ ಪರಸ್ಪರ 
ಸಂಬಂಧದ ಮಾತಾಯಿತು. ಬಾಹ್ಯ ಪ್ರಪಂಚದೊಂದಿಗೆ ಅವರ ಸಂಬಂಧ 
ವೇನೆಂದು ಗಮನಿಸಿದರೆ ಇದೇ ರೀತಿಯ ಭೇದ ಈ: ಎರಡು ಬಗೆಯ 
ವ್ಯವಸ್ಥೆಗಳಲ್ಲಿ ಎದ್ದು ಕಾಣುತ್ತದೆ. ಈಗ ತಾನೆ ನಮ್ಮ ಕೋಣೆಯ 
ಹೊರಗಡೆ ಸೇರಿದ್ದ ದೊಡ್ಡ ಗುಂಪನ್ನು ನಾವು ಹತೋಟಿಗೆ ತರಬೇಕಾ 
ಯಿತು. ನೀವು ಅವರನ್ನು ಸೌಮ್ಯವಾಗಿಯೇ ಪ್ರೀತಿಯ ಮಾತಿನಿಂದಲೂ 
ಚದುರಿಸಲು ಪ್ರಯತ್ನಿಸಿದಿರಿ. ಬಲ ಪ್ರಯೋಗ ಮಾಡಲಿಲ್ಲ. ಕೊನೆಗೆ 
ನಮ್ಮ ಪ್ರಯತ್ನ ವಿಫಲವಾದಾಗ ನಾವು ಕೋಣೆಯೊಳಕ್ಕೆ ಹೋಗಿ ಬಾಗಿ 
ಲನ್ನು ಹಾಕಿ ಇವರ ಗದ್ದಲದಿಂದ ಪಾರಾದೆವು. ಸೈನ್ಯದ ಶಿಸ್ತಿನಲ್ಲ 
ಈ ರೀತಿಯ ನೈತಿಕವಾದ ವರ್ತನೆಗೆ ಸ್ಥಾನವಿಲ್ಲ. | 

ಇನ್ನೊಂದು ಹೆಜ್ಮೆ ನಾನು ಮುಂದೆ ಹೋಗುತ್ತೇನೆ. ಇಲ್ಲಿ ಹೊರಗೆ 
ಸೇರಿರುವ ಗುಂಪಿನವರೆಲ್ಲ ನಮ್ಮ ಮಿತ್ರರು. ಅವರೆಲ್ಲರೂ ಖುದಾಯೀ 
ಖಿದ್ಮತ್‌ಗಾರರಲ್ಲ. ನಾವು ಹೇಳುವುದನ್ನು ಕೇಳಲು ಅವರಿಗೆ ಕುತೂಹಲ 
ವಿದೆ. ಅವರ ಆ ಶಿಸ್ತೂ ಸಹ ಅವರ ಪ್ರೇಮದ ಕುರುಹಾಗಿದೆ. ಬೇರೆ 
ಕಡೆಗಳಲ್ಲಿ ಇಂಥವರಲ್ಲದೆ ನಮ್ಮ ವಿಷಯದಲ್ಲಿ ಸ್ನೇಹಭಾವ ಇಲ್ಲದಿರುವ 
ಜನ ಅನೇಕರಿರಬಹುದು; ನಮ್ಮ ಮೇಲೆ ಶತ್ರುತ್ವ ಸಾಧಿಸುವವರಿರ 


೧೦೦ ಗಾಂಧೀ ಗ್ರಂಥಮಾಲೆ 


ಬಹುದು. ಶಸ್ತ್ರ ಸಜ್ಮಿತವಾದ ಸಂಸ್ಥೆಗಳಲ್ಲಿ ಇಂತಹವರನ್ನು ಹೊರ 
ದೂಡುವುದೊಂದೇ ಮಾರ್ಗ, ಆದರೆ ಇಲ್ಲ ವಿರೋಧಿಯನ್ನು ಅಷ್ಟೇ 
ಏಕೆ- -ಯಾರನ್ನೇ ಆಗಲಿ--ನಿಮ್ಮ ಮನಸ್ಸಿನಲ್ಛಯೂ ಶತ್ರುವೆಂದು ಭಾವಿ 
ಸುವುದು ಅಹಿಂಸಾ ಅಥವಾ ಸತ್ಯದ ಪರಿಭಾಷೆಯಲ್ಲಿ ಪಾಪವೆಂದು ಅನಿಸಿ 
ಕೊಳ್ಳುತ್ತದೆ. ಅಹಿಂಸಾ ಭಕ್ತನು ಪ್ರತೀಕಾರವನ್ನು ಮಾಡುವುದರ 
ಯೋಜನೆಗೆ ಬದಲಾಗಿ ತನ್ನ ಶತ್ರುವಿನ: ಹೃದಯ ಪರಿವರ್ತನೆಯಾಗ 
ಲೆಂದು ಭಗವಂತನಳಿ ಪ್ಲಾ ಪ್ರಾರ್ಥಿಸುವನು. ಅಟ ಸಂಭವಿಸದಿದ್ದರೆ, ವಿರೋ 
ಧಿಯು ತನಗೆ ಮಾಡುವ te ಸಹಿಸುವನು, ಹೇಡಿತನದಿಂದಾಗಲಿ 
ಅಸಹಾಯಕವಾಗಿಯಾಗಲಿ ಅಲ್ಲ; ಧೈರ್ಯದಿಂದ ತನ್ನ ಮುಖದಲ್ಲಿ ಮುಗು 
ಳ ಗೆಯನ್ನು ಬೀರುತ್ತ. ಅಹಿಂಸೆ ನಿಜವೂ ಸಂಪೂರ್ಣವೂ ಆಗಿರುವ ಪಕ್ಷಕ್ಕೆ 
ಎಂತಹ ಕಲ್ಲು ಎದೆಯನ್ನಾಗಲಿ ಕರಗಿಸಬಲ್ಲದೆಂಬ ನಮ್ಮ ಪ್ರಾಚೀನರ 
ವಚನದಲ್ಲಿ ಅಕ್ಷರಶಃ ನಾನು ಪೂರ್ತಿ ನಂಬಿಕೆಯುಳ್ಳವನು. 

(ಅವರು ಹೇಳಿದ ಮಾತುಗಳಿಗೆ ನಿದರ್ಶನವಾಗಿ ದಕ್ಷಿಣ ಆಫ ಕದಳಿ 
ಅವರ ಮೇಲೆ ಕೈಮಾಡಿದ್ದ ಮಾರ್‌ ಆಲಂ ಖಾನ್‌ ಎಂಬ ಪಠಾನನ ಕಥೆ 
Np ವಿವರಿಸಿದರು.) ಆ ಪಠಾನ ಅನಂತರ ಪಶ್ಕಾತ್ತಾ ಪಗೊಂಡು ಸ್ನೇಹ 

ಪರನಾದನು. ಭಾಷಣವನ್ನು ಮುಂದುವರಿಸಿ ಹೀಗೆ ನುಡಿದರು ನಾನು ಪ್ರತೀ 
ಕಾರವಾಡಿದ್ದರ ಇದು ಸಾಧ್ಯವಾಗುತ್ತಿರಲಿಲ್ಲ. ಇನ್ನೊಬ್ಬರ ಮನಸ್ಸನ್ನು 
ಶಾಂತರೀತಿಯಲ್ಲಿ ತಿರುಗಿಸುವ ವಿಧಾನಕ್ಕೆ ನನ್ನ ಆಚರಣೆಯನ್ನು ಸೂಕ್ತ 
ವಾದ ನಿದರ್ಶನವೆಂದು ಹೇಳಬಹುದು. ನಿಮ್ಮ ಶತ್ರುವಿನ ಮನಸ್ಸನ್ನು 
ಪ್ರೇಮದ ಮೂಲಕ ಒಲಿಸಿಕೊಳ್ಳಬೇಕೆಂಬ ಆಂತರಿಕ ಪ್ರೇರಣೆ ನಿಮ್ಮಲ್ಲಿಲ್ಲ 
ದಿದ್ದರೆ ಈ ಮಾರ್ಗದಿಂದ ಹಿಂದೆ ಸರಿಯಿರಿ. ಈ ಅಹಿಂಸೆಯ ವ್ಯವಹಾರ 
ನಿಮಗಲ್ಲ. ಆದರೆ ನೀವು ಈ ರೀತಿ ಪ್ರಶ್ನಿಸಬಹುದು: “ ಕಳ್ಳರು, ದರೋಡೆ 
ಗಾರರು, ಅಸಹಾಯರಾದ ಸ್ನಿ ಯರ 'ಮಾಸಲಂಗಮಾಡುವವರ ವಿಷಯ 
ಹೇಗೆ? ಖುದಾಯೀ ಖಿದ್ಮತ್‌ಗಾರನು ಇಂತಹವರ ಅಹಿಂಸೆಯನ್ನು ತೋರ 
ಬೇಕೇ?” ನನ್ನ ಉತ್ತರವಿಷ್ಟೆ : “ ಖಂಡಿತವಾಗಿಯೂ ಹೌದು. ದಂಡಿಸು 
ವುದು ಭಗವಂತನ ಕೆಲಸ. ಆತಗೊಬ್ಬನೇ ಎಂದೂ ತಪ್ಪು ಮಾಡಲಾರದ 
ತೀರ್ಪುಗಾರ. ಮಾನವನ ತೀರ್ರುಗಳು ದೋಷಯುಕ್ತ ವಾದುವು. ಹಿಂಸೆಯು 


ಭಾಷಣಗಳು ಮತ್ತು ಹೇಳಿಕೆಗಳು ೧೦೧ 


ತ್ಯಾಜ್ಯವೆಂದರೆ-- ಅನ್ಯಾಯ ನಡೆದರೆ ಅದನ್ನು ನೋಡುತ್ತ ಶಟಸ್ಥನಾಗಿ 
ಅಥವಾ ಅಸಹಾಯನಾಗಿರುವುದೆಂದು ಅರ್ಥ ವಲ್ಲ. ನಮ್ಮ ಅಹಿಂಸೆ 
ಶುದ್ಧ ವಾಗಿದ್ದರೆ, ಅದರ ಮೂಲ ಪ್ರೇಮದಲ್ಲಿದ್ದರೆ ಅನ್ಯಾಯವನ್ನೆದುರಿಸಲು 
ಪಾರವ ಶಕ್ತಿಯನ್ನು ಪ್ರಯೋಗಿಸುವುದಕ್ಕಿಂತಲೂ ಅಹಿಂಸೆ ಪರಿಣಾಮ 
ಕಾರಿಯಾದ ಉಪಾಯವಾಗಲೇನೇಕು. ಇಂತಹ ದರೋಡೆಕಾರರನ್ನು ನೀವು 
ಕಂಡುಹಿಡಿದು ಅವರ ಮಾರ್ಗಗಳು ತಪ್ಪಾದುವೆಂದು ತೋರಿಸಿಕೊಟ್ಟು, 
ಈ ಪ್ರಯತ್ನದಲ್ಲಿ ನಿಮ್ಮ ಪ್ರಾಣವನ್ನಾದರೂ ಅರ್ಪಿಸುವ ಧೈರ್ಯ ನಿಮಗಿರ 
ಬೇಕೆಂದು ನಾನು ನಿರೀಕ್ಷಿಸುತ್ತೇನೆ.”೨೧ 


೨೨. ರಾಜಕೋಟಿಯಲ್ಲಿ ಉಪವಾಸ ಕೈಗೊಳ್ಳುವುದಕ್ಕೆ 
ಪೂರ್ವಭಾವಿಯಾಗಿ ಗಾಂಧೀಜೀ ಕೊಟ್ಟ ಹೇಳಿಕೆ 


[೧೯೩೯ರ ಮಾರ್ಚ್‌ ೩ನೆಯ ತಾರೀಖು, ರಾಜಕೋಟಿಯ ಠಾಕೂರ್‌ 
ಸಾಹೇಬರು ಕೊಟ್ಟಿ ವಚನ ಪಾಲಿಸದಿದ್ದರೆ, ಗಾಂಧೀಜೀ ಆಮರಣಾಂತ 
ಉಪವಾಸಮಾಡಲು ನಿಶ್ಶ್ಚಯಿನಿರು ವರೆಂದು ತಿಳಿಯಿತು. ಉಪವಾಸ 
ಮಧ್ಯಾಹ್ನ ಹನ್ನೆರಡು ಘಾಟಿಗೆ ಆರಂಭವಾಗಬೇಕು. ಠಾಕೂರ್‌ ಸಾಹೇಬ 
ರಿಂದ ಹನ್ನೆ ರಡಕ್ಕೆ ಒಂದು ನಿಮಿಷ ಇರುವವರಗೂ ಯಾವ ಉತ್ತರವೂ 
ಬಂದಿರಲಿಲ್ಲ. ಲವರು ಬರೆದಿದ್ದ ಪತ್ರವನ್ನು ಪತ್ರಿಕೆಗಳಿಗೆ ಪ್ರಕಟನೆಗೆ 
ಕೊಡುವವರಾಗಿದ್ದರು. ಆದರೆ ಅದಕ್ಕೆ ಪೂರ್ವದಲ್ಲಿ ಅವರಿಗೆ ಪ್ರಿಯವಾದ 
“ ವೈಷ್ಣವ ಜನತೋ? ಎಂಬ ಕೀರ್ತನೆಯನ್ನು ಮೊದಲು ಹಾಡಿಸಿದರು. 
ಅದಾದನಂತರ ತಾವು ಠಾಕೂರ್‌ ಸಾಹೇಬರಿಗೆ ಬರೆದ ಪತ್ರವನ್ನು ಪತ್ರಿಕೆಗಳ 
ಬಾತ್ಮೀದಾರರಿಗೆ ಕೊಟ್ಟರು. ಅದಾದಕೂಡಲೆ ಪತ್ರಿಕೆಗಳಿಗೆ ಡು 'ಹೇಳಿಕೆ 
ಯನ್ನು ಹೇಳಿ ಬರೆಯಿಸಿದರು.] 


ಭಾರವಾದ ಹೃದಯದಿಂದ ಠಾಕೂರ್‌ ಸಾಹೇಬರಿಗೆ ನಾನು ಬರೆದ 
ಪತ್ರವನ್ನು ಬಹಿರಂಗಪಡಿಸುತ್ತಿ ದ್ದೇನೆ. ಆದರೆ ಯಾತನೆಯಿಂದ ಕೊಡಿದ 
ಕರ್ತವ್ಯವನ್ನು ಮಾಡುವ ದುರದೃಷ್ಟ ನನ್ನಪಾಲಿಗೆ ಆನೇಕ ಬಾರಿ ಬಂದಿದೆ. 
ಇದೂ ಅಂತಹ ದುರದೃಷ್ಟ ಘಟನೆಗಳಲ್ಲೊಂದು. ನನ್ನ ಮಿತ್ರರೂ 


೧೦೨ ಗಾಂಧೀ ಗ್ರಂಥಮಾಲೆ 


ನನ್ನೊಂದಿಗೆ ಸಹಾನುಭೂತಿಯುಳ್ಳವರೂ ನನ್ನ ಜೊತೆಗೆ ತಮ್ಮ ಸಹಾನು 
ಭೂತಿಯನ್ನು ತೋರಿಸಲು ಒಂದು ದಿನದ ಉಪವಾಸವನ್ನೂ ಸಹ 
ಮಾಡಲು ಖಂಡಿತ ತೊಡಗಬಾರದೆಂದು ನಾನು ಆಶಿಸುತ್ತೇನೆ. ಸತ್ಯಾಗ್ರಹ 
ದಂತೆ ಉಪವಾಸಮಾಡುವುದೂ ಸಹ ಬಹಳ ದುರುಪಯೋಗಕ್ಕೆ ಈಗ 
ಗುರಿಯಾಗುತ್ತಿದೆಯೆಂದು ನನಗೆ ಗೊತ್ತಿದೆ, ಅಲ್ಪ ನೆಪಗಳಿಗಾಗಿ ಜನರು 
ಉಪವಾಸವನ್ನು ಕೈಗೊಳ್ಳುವುದನ್ನು ನಾವು ನೋಡುತ್ತೇವೆ. ಅನೇಕ 
ವೇಳೆ ಇಂತಹ ಉಪವಾಸಗಳ ಹಿನ್ನೆಲೆಯಲ್ಲಿ ಹಿಂಸೆ ಇದೆ. ಇತರ ಕಾರಣ 
ಗಳಿಲ್ಲದಿದ್ದರೂ ಈ ಬಗೆಯ ಅರ್ಥವಿಲ್ಲದ ಅನುಕರಣಗಳನ್ನು ತಡೆಗಟ್ಟಲು, 
ಈ ಉಪವಾಸವನ್ನು ಆರಂಭಿಸುವುದರಲ್ಲಿ ನನ್ನ ಮನಸ್ಸು ಹಿಮೆಟ್ಟುತ್ತಿತ್ತು, 
ಆದರೆ ಆಂತರಿಕ ಪ್ರೇರಣೆಗೆ ನಕಾರವೆಲ್ಸಿಯದು? ಆದ್ದರಿಂದ ಇನ್ನು ಮುಂದೆ 
ನಿಜವಾದ ಅಥವಾ ಕಲ್ಪಿತವಾದ ಕಿರುಕುಳಗಳನ್ನೆದುರಿಸಲು ಉಪವಾಸ 
ಮಾಡಲಿಚ್ಛಿಸುವವರಿಗೆ ನನ್ನನ್ನು ಅನುಕರಿಸಬಾರದೆಂಬ ಎಚ್ಚರಿಕೆಯನ್ನು 
ಕೊಡುತ್ತೇನೆ. ಕೆಲವು ಬಲವಾದ ಸಿದ್ಧಾ ಷಧಗಳಂತೆ ಉಪವಾಸವನ್ನು 
ಕೆಲವು ಅಪೂರ್ವ ಸಂದರ್ಭಗಳಲ್ಲಿ ಪ್ರವೀಣರ ಸಲಹೆಯಂತೆ ಮಾತ್ರ ಸ್ವೀಕ 
ರಿಸಬಹುದು. ಪ್ರತಿಯೊಬ್ಬನೂ ತಾನೇ ಪ್ರವೀಣನೆಂದು ಭಾವಿಸಿಗೂಳ್ಳು 
ವುದು ತಪ್ಪಾದೀತು, ಪಾಪವಾದೀತು. 

ನಾನು ನನ್ನ ಎಳೆಯ ವಯಸ್ಸಿನಲ್ಲಿಯೇ ಆತ್ಮಶುದ್ಧಿ ಗಾಗಿ ಉಪವಾಸ 
ಕ್ರಮವನ್ನು ಮೊದಲು ಮಾಡಿದೆನೆಂಬ ವಿಷಯ ಸಾರ್ವಜನಕರಿಗೆ ತಿಳಿ 
ದಿರಲಿ. ಅನಂತರ ತಪ್ಪು ದಾರಿ ಹಿಡಿದ ನನ್ನ ಮಗನ ಸಲುವಾಗಿ ಒಂದು 
ದೀರ್ಫ್ಥ ಕಾಲದ ಉಪವಾಸವನ್ನು ಮಾಡಿದೆನು. ಇದಾದ ಸ್ವಲ್ಪ 
ಕಾಲದ ನಂತರ ನನ್ನ ಆಪ್ತಮಿತ್ರನ ತಬ್ಬತಸ್ಥ ಮಗಳ ಸಲುವಾಗಿ 
ಮತ್ತಷ್ಟು ದೀರ್ಥವಾದ ಉಪವಾಸವನ್ನು ಕೈಗೊಂಡೆನು. ಈ ಎರಡು 
ಸಂದರ್ಭಗಳಲ್ಲಿಯೂ ನನ್ನ ಉಪವಾಸಗಳು ಸರಿಯೆಂದು ಪರಿಣಾಮಗಳಿಂದ 
ತಿಳಿದು ಬಂದಿತು. ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹ ಸಮರವನ್ನು ಸೇರಿದ 
ಕೆಲವು ಕರಾರುಬದ್ಧ ಕೂಲಿ ಜನರ (Indentured) ಸಂಕಷ್ಟಗಳನ್ನು 
ಪರಿಹರಿಸಲು ನಾನು ಮೊಟ್ಟ ಮೊದಲು ಸಾರ್ವಜನಿಕ ಉದ್ದೇಶದಿಂದ 
ಉಪವಾಸದ ಕ್ರಮವನ್ನು ಅನುಸರಿಸಿದ್ದು. ನಾನು ಈವರೆಗೆ ಕೈಗೊಂಡ 


' ಭಾಷಣಗಳು ಮತ್ತು ಹೇಳಿಕೆಗಳು ೧೦೩ 


ಈ ಉಪವಾಸದ ಪ್ರಯೋಗದಲ್ಲಿ ಒಂದಾದರೂ ವ್ಯರ್ಥವಾದದ್ದು ನನಗೆ 
ನೆನಬಲ್ಲ. ಅಷ್ಟೇ ಅಲ್ಲದೆ ಈ ಎಲ್ಲ ಉಪವಾಸದ ಅವಧಿಗಳಲ್ಲಿಯೂ 
ಬೆಲೆ ಕಟ್ಟಿಲಾಗದ ಶಾಂತಿ, ಅನಂತವಾದ ಆನಂದಾನುಭವ ಆಗುತ್ತಿತ್ತು. 
ಭಗವಂತನ ಕೃಪೆಯ ಫಲವಾಗಿ ಉಪವಾಸವನ್ನು ಕೈಗೊಳ್ಳ ದಿದ್ದಲ್ಲಿ ಅದು 
ವ್ಯರ್ಥವಾದ ದೇಹದೊಡನೆ ಹೊಟ್ಟೆಯನ್ನು ಸುಡುವ ಕಾರ್ಯ ಮಾತ್ರವೇ 
ಆದೀತೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. 

ನಾನು ಹೇಳಬಯಸುವ ಎರಡನೆಯ ಮಾತೆಂದರೆ ಈ ಸಮಯದಲ್ಲಿ 
ಠಾಕೂರ್‌ ಸಾಹೇಬರ ವಿಷಯದಲ್ಲಾಗಲಿ ಅವರ ಸಲಹೆಗಾರರ ವಿಷಯ 
ದಲ್ಲಾಗಲಿ ರೆಸಿಡೆಂಬರ ವಿಷಯದಲ್ಲಾಗಲಿ ಕಟುವಾದ ಮಾತುಗಳಾಗಲಿ 
ಲೇಖನಗಳಾಗಲಿ ಇರಬಾರದು. ರೆಸಿಡೆಂಟರ ವಿಚಾರದಲ್ಲೂ, ಸಂಸ್ಥಾನದ 
ಅಧಿಕಾರಿಗಳ ವಿಚಾರದಲ್ಲೂ ನಾನು ತೀಕ್ಷ್ಣವಾದ ಭಾಷೆಯನ್ನು ಉಪ 
ಯೋಗಿಸಿದ್ದೇನೆ. ನಾನು ಅವರಿಗೆ ಅನ್ಯಾಯ ಮಾಡಿದ್ದ ಪಕ್ಷಕ್ಕೆ ಅದಕ್ಕೆ 
ಯಾವ ಪರಿಹಾರವನ್ನೊ ದಗಿಸಬೇಕೆಂದು ನನಗೆ ಗೊತ್ತಿದೆ. ಈ ವಿಷಾದ 
ಘಟನೆಯಲ್ಲಿ ಠಾಕೂರ್‌ ಸಾಹೇಬರ ಬಗೆಗಾಗಲಿ ಇತರ ಪಾತ್ರಧಾರಿಗಳ 
ಬಗೆಗಾಗಲಿ ಕಠಿಣವಾದ ಶಬ್ದ ಪ್ರಯೋಗ ಮಾಡಿದರೆ ಈ ಉಪವಾಸದಿಂದ 
ಯಾವ ಪರಿಣಾಮವಾಗಬೇಕೆಂದು ನಾವು ಆಶಿಸುವೆವೂ, ಅದನ್ನು ಕೆಡಿಸಿ 
ದಂತಾಗುವುದು. 

ಗಂಭೀರವಾಗಿ ಕೈಗೊಂಡ ಒಂದು ಒಪ್ಪಂದ ಭಂಗವಾದರೆ ಇಂತಹ 
ಭಂಗದಿಂದ ಎಂತಹ ಪ್ರಬಲವಾದ ಕೇಡುಗಳುಂಬಾಗವುವೆಂಬುದನ್ನು ಎತ್ತಿ 
ತೋರಿಸಲು ಕಠಿಣವಾದ ಅಥವಾ ಕಹಿಯಾದ ಮಾತುಗಳು ಅನಾವಶ್ಯಕ. 
ಸಾರ್ವಜನಿಕರೂ ಪತ್ರಿಕಾಕರ್ತರೂ ಮಾಡಬಹುದಾದ ಉಪಕಾರ 
ವೇನೆಂದರೆ ಠಾಕೂರ್‌ ಸಾಹೇಬರ ವರ್ತನೆಯ ಬಗೆಗೆ ಅಸಮಾಧಾನವನ್ನು 
ಗಂಭೀರವಾಗಿ ವ್ಯಕ್ತ ಮಾಡುವುದು ಮತ್ತು ಸಾರ್ವಜನಿಕರು ಸುಸಂಸ್ಕೃತ 
ವಾದ ಅಭಿಪ್ರಾಯದ ಪ್ರಭಾವವೆಷ್ಟಂಬುದನ್ನು ಅವರಿಗೆ ಮನದಟ್ಟು 
ಮಾಡಿಸುವುದು. ಸ 

ಎಲ್ಲ ಬಗೆಯ ಸತ್ಯಾಗ್ರಹ ಮತ್ತು ಉಪವಾಸ ಒಂದು ರೀತಿಯ 
ತ್ಯಾಗ. ಅದು ಪರಿಣಾಮಕಾರಿಯಾಗಬೇಕಾದರೆ ಕಹಿ ಇಲ್ಲದ ಉತ್ಸಷ್ಠ 


೧೦೪ ಗಾಂಧೀ ಗ್ರಂಥಮಾಲೆ 


ವಾದ ಸಾರ್ವಜನಿಕ ಅಭಿಪ್ರಾಯ ವ್ಯಕ್ತ ವಾಗಬೇಕು. ಉಪವಾಸ ನಾವು 
ಆಶಿಸುವ ಫಲವನ್ನು ಹಾತ್‌: ಆತುರಬೇಡ. ಯಾವ ಭಗವಂತನ 
ಪ್ರೇರಣೆಯಿಂದ ಈ ಉಪವಾಸವನ್ನು ಆರಂಭಿಸಿರುವೆನೊ ಅವನು ಇದನ್ನು 
ಯಶಸ್ವಿಯಾಗಿ ಪೂರೈಸಲು ಶಕ್ತಿಯನ್ನೊದಗಿಸುವನು.- ನಾನು ಬದು 
*ರುವವರೆಗೂ ನಾನಾಗಿ ಕೈಗೊಂಡಿರುವ ಮಾನವ ಸೇವೆಯ ಪವಿತ್ರ 
ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಆತನ ಸಂಕಲ್ಪ 
ವಿದ್ಧರೆ -- ಯಾವ ಉಪವಾಸವೂ ಅದೆಷ್ಟೇ ದೀರ್ಫ್ಥವಾದರದ್ವಿರಲಿ ನನ್ನ 
ಶರೀರವನ್ನು ಕರಗಿಸಿ ಅಂತ್ಯಗೊಳಿಸಲಾರದು. 
ದಿವಂಗತ ಮ್ಯಾಕ್‌ಡೊನಾಲ್ಡ್‌ ರ ಕೋಮುವಾರು ಪ್ರಶ್ನೆಯ ತೀರ್ಬ್ಪನ 
ವಿರುದ್ಧ ನಾನು ಉಪವಾಸವನ್ನು ಮಾಡಿದಾಗ, ಅನಾ ಅವರಿಜೈಗೆ 
ವಿರುದ್ಧ ವಾಗಿ ಉಪವಾಸಮಾಡಲು ಇದು ಪ್ರೇರಣೆ ಕೊಟ್ಟಿ ತೆಂದು ನನಗೆ 
ತಿಳಿದಿದೆ. ಇದು ನನಗೆ ನೋವನ್ನುಂಟುಮಾಡಿದೆ. ಈ ಉಪವಾಸದ 
ಸಂಬಂಧದಲ್ಲಿ ಅಂತಹುದೇನೂ ಆಗಲಾರದೆಂದು ನಾನು ನಂಬಿದ್ದೇನೆ. 
ಠಾಕೂರ್‌ ಸಾಹೇಬರು ಜನವರಿ ೨೬ನೆ ತಾರೀಖು ಹೊರಡಿಸಿದ ಪ್ರಕಟಿನೆ, 
ಅವರು «ಡಿಸೆಂಬರ್‌ ೨೬ನೆ ತಾರೀಖು ಹೊರಡಿಸಿದ ಪ್ರಕಟಿನೆಯಲ್ಲ 
ಕೊಟ್ಟ ವಚನಕ್ಕೆ ಭಂಗವಾಯಿತೆಂದು ನಾನು ಮಾಡಿದ ಪೀಕೆ ತಪ್ಪೆಂದು 
ಯಾರಾದರು ಸಾರ್ವಜನಿಕ ಮುಖಂಡರು ಭಾವಿಸುವುದಾದರೆ ಅವರು ನನ್ನ 
ಟೀಕೆಯನ್ನೂ ಈ ಉಪವಾಸವನ್ನೂ ಖಂಡಿಸುವುದರಿಂದ ಒಂದು ಸ್ನೇಹಪರ 
ವಾದ ಕಾರ್ಯವನ್ನೇ ಮಾಡಿದಂತಾಗುವುದು. ಈ ಉಪವಾಸದ ಉದ್ದೇಶ 
ವೇನೊ ಠಾಕೂರ್‌ ಸಾಹೇಬರ ಹೃದಯವನ್ನು ಕರಗಿಸುವುದೇ ಆದರೆ 
ಸಾರ್ವಜನಿಕ ಅಭಿಪ್ರಾಯದಿಂದ ಠಾಕೂರ್‌ ಸಾಹೇಬರನ್ನು ಒತ್ತಾಯ 
ಡಿಸುವುದು ಇದರ ಉದ್ದೇಶವಲ್ಲ. ಠಾಕೂರ್‌ ಸಾಹೇಬರ ವರ್ತನೆ 
ದೋಷರಹಿತವಾಗಿತ್ತೆಂದು ಯಾರು ಭಾವಿಸುವರೊ ಅಂತಹವರ ಅಭಿ 
ಪ್ರಾಯವನ್ನು ಬದಲಾಯಿಸುವಂತೆ ಬಲಾತ್ಮರಿಸುವುದೂ ಇದರ ಉದ್ದೇಶ 
ವಲ್ಲ. 
ಮತ್ತೊಂದು ವಿಷಯವನ್ನು ನಾನು ಪ್ರಸ್ತಾಪಿಸಬೇಕು. ನನ್ನ 
ಪತ್ರದ ಮೊದಲನೆಯ ವಾಕ್ಯವೃಂದದಲ್ಲಿ ದರ್ಬಾರ್‌ ವೀರವಾಲಾರವರನ್ನು 


ಭಾಷಣಗಳು ಮತ್ತು ಹೇಳಿಕೆಗಳು ೧೦೫ 


ಕುರಿತು ಟೀಕೆ ಮಾಡಿದ್ದೇನೆ. ನಾನು ಇತರ ಮನುಷ್ಯರ ಲೋಪದೋಷ 
ಗಳನ್ನು ಬೇಗ ಕಾಣುವವನಲ್ಲವೆಂದು ನಿಜವಾಗಿ ಹೇಳಿಕೊಳ್ಳಬಲ್ಲ. 
ಏಕೆಂದರೆ ನನ್ನಲ್ಲೇ ಅನೇಕ ಲೋಪದೋಷಗಳಿವೆ ಮತ್ತು ಇತರರ ಔದಾರ್ಯ 
ದೃಷ್ಟಿ ನನಗೆ ಬೇಕಾಗಿದೆ. ಯಾರ ವಿಷಯದಲ್ಲೂ ಕಠಿಣವಾದ ರೀತಿಯಲ್ಲಿ 
ತೀರ್ಪು ಕೊಡಬಾರದೆಂದೂ ನನಗೆ ಕಾಣುವ ದೋಷಗಳ ವಿಷಯದಲ್ಲಿ 
ಸಹನೆಯನ್ನು ತಾಳಬೇಕೆಂದೂ ನಾನು ಕಲಿತಿದ್ದೇನೆ. 

ದರಬಾರ್‌ ವೀರವಾಲಾ ಅವರ ವಿಷಯದಳ್ಳಿ ಏನಾಯಿತೆಂದರೆ ಅವರ 
ವಿರುದ್ಧ ಬಹಳ ಕಟುವಾದ ಹಾಗೂ ಗುರುತರವಾದ ದೂರುಗಳ ಒಂದು 
ದೊಡ್ಡ ಪ್ರವಾಹವೇ ನನ್ನನ್ನು ಮುಳುಗಿಸಿತು. ನಾನು ಅವರೊಡನೆ 
' ನಡೆಸಿದ ಮಾತುಕತೆಗಳಲ್ಲಿ ಈ ದೂರುಗಳ ಪ್ರಸ್ತಾ ಪವನ್ನೂ ಸಹ ಮಾಡಿದ್ದೆ. 
ಈ ದೂರುಗಳ ವಿಷಯದಲ್ಲಿ ನಾನು ತನಿಖೆ ನಡೆಸಬಹುದೆಂದು ಅವರು 
ನನಗೆ ಆಹ್ವಾನವಿತ್ತರು. ಇದು ಅವರಿಗೆ ಗೌರವ ತರುವಂತಹ ಮಾತು. 
ನಾನು ಹಾಣಿ ಮಾಡುವೆನೆಂದು ಅವರಿಗೆ ಹೇಳಿದೆ. ಈ ಮಧ್ಯೆ ಈ ಉಪವಾಸ 
ಬಾರದಿದ್ದರೆ ಈ ತನಿಖೆಯನ್ನು ನಡೆಸಬೇಕೆಂಬುದೇ ನನ್ನ ಪೂರ್ಣ ಇಜೈ 
ಯಾಗಿತ್ತು. 

ಅವರ ವಿರುದ್ಧವಿರುವ ನಿರ್ದಿಷ್ಟವಾದ ಆರೋಪಣೆಗಳಿಗೆ ಯಜು 
ವಾತನ್ನು ನನಗೆ ಒದಗಿಸಬೇಕೆಂದು ನಾನು ಮೊದಲೇ ಮಿತ್ರರನ್ನು ಕೇಳಿ 
ಕೊಂಡಿದ್ದೆ. ಆದರೆ ಮೂರು ದಿನ ಅವರೊಡನೆ ನಡೆಸಿದ ದೀರ್ಫವಾದ 
ಸಂಭಾಷಣೆಗಳಿಂದ ಅವರ ವಿರುದ್ಧ ನಾನು ಕೇಳಿದ್ದ ದೂರುಗಳ ಪರಿಣಾಮ 
ವಾಗಿ ನನ್ನ ಮನಸ್ಸಿನಲ್ಲಿ ರೂಪುಗೊಂಡಿದ್ದ ಅಭಿಪ್ರಾಯಗಳು ಸ್ಥಿರ 
ಗೊಂಡವು. ಈ ಸಂಭಾಷಣೆಗಳು ಒದಗಿಸಿದ ಸಾಕ್ಷ್ಯವೇ ಅವರ ಮೇಲೆ 
ಮಾಡಿರುವ ಪ್ರಬಲವಾದ ಆರೋಪಣೆಗಳನ್ನು ಸಿದ್ಧ ಪಡಿಸಲು ಸಾಕಂದು 
ನನಗೆ ತೋರಿತು. 

ನನ್ನ ಪತ್ರದ ಮೊದಲನೆಯ ವಾಕ್ಯವೃಂದದಲ್ಲಿ ಹೇಳಿರುವುದು ನನ್ನ 
ಅಭಿಪ್ರಾಯವನ್ನು ತೀರ ಸೌಮ್ಯವಾಗಿ ಕಡಮೆ ಮಾಡಿಯೇ ತಿಳಿಸಿದೆ. 
ಅದನ್ನು ಬರೆಯಬೇಕಾದರೆ ನನ್ನ ಮನಸ್ಸಿಗೆ ಯಾತನೆ ಆಯಿತು. ಆದರೆ 
ಠಾಕೂರ್‌ ಸಾಹೇಬರನ್ನು ತನ್ನ ಅತ್ಯಧಿಕ ಪ್ರಭಾವಕ್ಕೆ ಆಳಾಗಿ ಮಾಡಿ 


೧೦೬ ಗಾಂಧೀ ಗ್ರಂಥಮಾಲೆ 


ಕೊಂಡಿರುವುದರ ಬಗೆಗೆ ಠಾಕೂರ್‌ ಸಾಹೇಬರಿಗೆ ನಾನು ಎಚ್ಛರಿಕೆ 
ಕೊಡುವುದು ನನ್ನ ಪವಿತ್ರ ಕರ್ತವ್ಯವಾದದ್ದರಿಂದ ಈ ಲೇಖನಕ್ಕೆ 
ಆವಶ್ಯಕತೆ ಇತ್ತು. ದರಬಾರ್‌ ವೀರವಾಲಾ ಅವರಿಗೆ ಈ ರೀತಿಯ ಪ್ರಭಾವ 
ಇರುವವರಿಗೂ ಜನರಿಗೆ ಶಾಂತಿ ಇಲ್ಲವೆಂದು ಕೆಲವರಲ್ಲಿ ಅನೇಕ ಜನ 
ನಿಸ್ಭೃ್ಯ ಹರಾದವರೂ, ದೊಡ್ಡ ವರೂ ನನಗೆ ಬಾರಿ ಬಾರಿಗೂ ಹೇಳಿದ್ದಾರೆ. 

ಈ ಮಾತಿನಲ್ಲಿ ಬಹಳ ಸತ್ಯವಿದೆ ಎಂದು ನನಗನಿಸುತ್ತದೆ. ನಾನು 
ಉಪವಾಸವನ್ನು ಆರಂಭಿಸುವ ತರುಣದಲ್ಲಿ ಸಾರ್ವಜನಿಕರಿಂದ ಈ ವಿಷಯ 
ಮುಚ್ಶಿಡುವುದು ತಪ್ಪಾದೀತು. ನಾನು ಖಾಸಗಿಯಾಗಿ, ವೈಯಕ್ತಿಕವಾಗಿ 
ಆತನಿಗೆ ಒಂದು ಪತ್ರವನ್ನು ಬರೆದು ಕಳುಹಿಸಿದ್ದೇನೆ. ನನ್ನ ಮಟ್ಟಿಗೆ 
ಹೇಳುವುದಾದರೆ ಆ ಪತ್ರ ಎಂದೂ ಬಹಿರಂಗವಾಗಲಾರದು. ಆದರೆ 
ನಾನು ಆತನಿಗೆ ನನ್ನ ನಮ್ರವಾದ ವಿಜ್ಞಾಪನೆಯನ್ನು ಮಾಡುತ್ತೇನೆ. 
ಇದರಲ್ಲಿ ಆತನನ್ನು ಬಲ್ಲವರು ತಮ್ಮ ದನಿಯನ್ನೂ ನನ್ನದರೊಡನೆ ಕೂಡಿಸ 
ಬೇಕೆಂದು ನಾನು ಆಶಿಸುತ್ತೇನೆ. ಠಾಕೂರ್‌ ಸಾಹೇಬರು ಈ ಪ್ರ ಭಾವದಿಂದ 
ತಖ್ಬ್ಪಸಿಕೊಳ್ಳಲು ಕಷ್ಟವೇ ಆದರೂ ದರಬಾರ್‌ ವೀರವಾಲಾ ಅವರು ಈ 
ರೀತಿಯ ಪ್ರಭಾವ ಬೀರುವುದನ್ನು ನಿಲ್ಫಿಸಬೇಕು. ನಾನು ಹೆಚ್ಚಾಗಿ ಹೇಳ 
ಬಳ್ಳ. ಆದರೆ ಅದು ಸೂಕ್ತವಲ್ಲ. 

ನಾನು ಕಾಥೆಯವಾಡದಿಂದ ಒಂದೂವರೆ ತಲೆಮಾರಿಗಿಂತಲೂ 
ಹೆಚ್ಚಾಗಿ ದೇಶಾಂತರಕ್ಕೆ ಹೋದವನಾದರೂ ಕಾಥೆಯವಾಡದ ರಾಜಕೀಯ 
ಎಷ್ಟು ಅಶುದ್ಧ ವೂ ಕೆಸರಿನಿಂದ ಕೂಡಿದ್ದೂ ಎಂದು ನಾನು ಬಲ್ಲೆ. ಈ 
ನತದೃಷ್ಟ ಉಪಪ್ಪಾಂತ ಕುಟಲ ತಂತ್ರಗಳಿಗೆ ಕೆಟ್ಫಿ ಹೆಸರನ್ನು ಗಳಿಸಿದೆ, 
ಈ ನಾಲ್ಕು ದಿನಗಳಲ್ಲೇ ಆ ಮಾರಕ ಪ್ರಭಾವದ ಅನುಭವ ನನಗಾಗಿದೆ. 
ಎಷ್ಟೇ ಅಲ್ಪ ಪ್ರಮಾಣದಲ್ಲೇ ಆದರೂ ನನ್ನ ಉಪವಾಸ ಕಾಥೆಯವಾಡದ 
ರಾಜಕೀಯ ಶುದ್ಧೀಕರಣಕ್ಕೆ ಸಹಾಯಕವಾಗಲೆಂದು ನನ್ನ ಉತ್ಕಟವಾದ 
ಆಶಿ! ಕಾಥೆಯವಾಡದ ರಾಜಕುವರರೂ ರಾಜಕಾರಣಿಗಳೂ ನನ್ನ ಉಪ 
ವಾಸವನ್ನು ಉಪಯೋಗಿಸಿಕೊಂಡು, ಕಾಥೆಯವಾಡದಲ್ಲಿ ಶುದ್ಧ ಜೀವನ 
ವನ್ನು ನಡೆಸುವುದೇ ದುಸ್ತರವಾಗುವಂತೆ ಮಾಡಿರುವ ಈ ವಿಷಪೂರಿತ 
ವಾತಾವರಣದಿಂದುಂಟಾದ ವಿನಾಶಕಾರಿ ಪ್ರಭಾವದಿಂದ ಕಾಥೆಯವಾಡ 
ವನ್ನು ಸಂರಕ್ಷಿಸಬೇಕೆಂದು ನಾನು ಅವರನ್ನು ಬೇಡಿಕೊಳ್ಳುತ್ತೇನೆ, ೨೨ 


ಭಾಷಣಗಳು ಮತ್ತು ಹೇಳಿಕೆಗಳು ೧೦೭ 


೨೩. ಗಾಂಧೀ ಸೇವಾ ಸಂಘದ ವಾರ್ಷಿಕ ಸಭೆಯಲ್ಲಿ 
ಗಾಂಧೀಯವರು ಮಾಡಿದ ಭಾಷಣ 


[೧೯೩೯ರಲ್ಲಿ ಕಲ್ಕತ್ತೆಯಿಂದ ಚಂಪಾರಣ್ಯದಲ್ಲಿರುವ ಬೃಂದಾವನಕ್ಕೆ 
ಗಾಂಧೀ ಸೇವಾ ಸಂಘದ ಆಧಿವೇಶನವನ್ನು ಉದ್ಭಾಟಸಲು ಗಾಂಧೀಯವರು 
ತೆರಳಿದರು. ಶ್ರಿವರ್ಣ ಧೃಜವನ್ನು ಹಾರಿಸುವ ಸಂದರ್ಭದಲ್ಲಿ, ಕಾಂಗ್ರೆಸ್‌ 
ಕಾರ್ಯ ಕರ್ತರನೇಕರು ಅಹಿಂಸಾ ತತ್ತ ವನ್ನು ಪಾಲಿಸುತ್ತಿಲ್ಲವೆಂದು ಬಾಬು 
ರಾಜೇಂದ್ರ ಪ್ರಸಾದರು ಹೇಳಿದರು. ಸತ್ಯ ಮತ್ತು ಅಹಿಂಸೆ ಸಾರ್ವತ್ರಿ ಕವಾಗಿ 
ಅನ್ವಯವಾಗುವ ತತ್ತ್ವೃಗಳೆಂದು ತಮ್ಮ ನಂಬಿಕೆಯನ್ನು ಒತ್ತಿ ಹೇಳಿದರು, 
ಅನಂತರ ಗಾಂಧೀಯವರು ಮಾತನಾಡಿದರು: ] 


ರಾಜಕೋಟಿಯನ್ನು ಬಿಡುವ ಸಮಯದಲ್ಲಿ ನಾನೊಂದು ಹೇಳಿಕೆ 
ಯನ್ನು ಕೊಟ್ಟಿ. ಅದರಲ್ಲಿ ಹೇಳಿರುವ ಒಂದೆರಡು ಮಾತುಗಳನ್ನು ಈ 
ದಿನದ ವಿಷಯವಾಗಿ ಆರಿಸಿಕೊಳ್ಳುತ್ತೇನೆ. ಅಹಿಂಸೆಯ ಮುಖ್ಯ ಅರ್ಥ 
ಅಥವಾ ಸಾರ್ಥಕತೆ- ನಮ್ಮ ಎದುರಾಳಿಯನ್ನು ನಮ್ಮ ವಿಷಯದಲ್ಲಿ 
ಮತ್ತಷ್ಟು ಉದ ತನನ್ನಾಗಿ ಮಾಡದೆ ಮೆತ್ತಗೆ ಮಾಡಬೇಕೆಂದು ಕಿಶೋರ 
ಲಾಲ್‌ ಮಶ್ರುವಾಲಾ ಕೊಟ್ಟಿ ವಿವರಣೆ ಸೂಕ್ತ ವಾಗಿದೆ. ಅಹಿಂಸೆ ಎದುರಾಳಿ 
ಯನ್ನು ಕರಗಿಸಬೇಕು. ಆತನ ಹೃದಯದಲ್ಲಿ ನಮ್ಮ ಪರವಾಗಿ ಮಿಡಿತ 
ವನ್ನುಂಟುಮಾಡಜೇಕು. ತನ್ನೆದುರಿಗೆ ಬರುವುದೆಲ್ಲವನ್ನೂ ಅಹಿಂಸೆ ನುಂಗಿ 
ಬಿಡುವುದಾದರೆ, ಅಹಿಂಸೆಯ ಶಕ್ತಿಯನ್ನು ಪರೀಕ್ಷೆಗೆ ಗುರಿಮಾಡುವ ಅವ 
ಕಾಶವೇ ಇರುವುದಿಲ್ಲ. ಅದನ್ನು ಪರೀಕ್ಷಿಸಬೇಕಾದರೆ, ಅದು ಹಿಂಸೆಯ 
ನೈದುರಿಸಿದಾಗಲೆ ಆಗಬೇಕು. 

ಇದೆಲ್ಲವೂ ನನಗೆ ಗೊತ್ತಿತ್ತು, ಮತ್ತು ಇದನ್ನು ಆಚರಣೆಗೆ ತರಲು 
ನಾನು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಪೂರ್ಣಫಲಪ್ಪದವಾದ ರೀತಿಯಲ್ಲ 
ಮಾಡಿದ್ದೇನೆಂದು ಹೇಳಲಾರೆ. ಯಾವಾಗಲೂ ನನ್ನ ಎದುರಾಳಿಗಳ ಹೃದಯ 
ವನ್ನು ಕರಗಿಸುವುದರಲ್ಲಿ ನಾನು ಜಯಗಳಿಸಿದ್ದೇನೆಂದೂ ಹೇಳಲಾರೆ. ಬಹಳ 
ತೀಕ್ಷ್ಣವಾದ ರೀತಿಯಲ್ಲಿ ರಾಜಕೋಟಿಯ ಘಟನೆ ಇದನ್ನು ನನ 
ಮನವರಿಕೆ ಮಾಡಿಸಿತು. ಇದುವರೆಗೂ ದರಬಾರ್‌ ವೀರವಾಲಾ ಅವರ 


೧೦೮ ಗಾಂಧೀಗ ಗ್ರಂಥಮಾಲೆ 


ಮನಸ್ಸನ್ನು ಪರಿವರ್ತನೆಗೊಳಿಸಲು ನಾವೇಕೆ ವಿಫಲರಾಗಿದ್ದೇವೆಂದು ನನ್ನಲ್ಲಿ 
ಪ್ರಶ್ನಿಸಿಕೊಳ್ಳುತ್ತಿದ್ದ, ಆತನೊಂದಿಗೆ ನಾವು ಅಹಿಂಸೆಯ ವಿಧಾನದಿಂದ 
ವ್ಯ 'ವಹರಿಸಲಿಲ್ಲವೆಂದು ನೇರವಾದ ಉತ್ತರ ದೊರೆಯಿತು. ನಾವು ಆತನನ್ನು 
ಬೈಗಳಿಗೆ, ಶಾಪಗಳಿಗೆ, ಗುರಿಮಾಡಿದ್ದೆವು. ಸತ್ಯಾಗ್ರಹಿಗಳು ಉಪಯೋಗಿ: 
ಸುವ ಭಾಷೆಯ ವಿಚಾರದಲ್ಲಿಯೂ ನಾನು ಉದಾಸೀನನಾಗಿದ್ದೆ. ನನ್ನ 
ನಾಲಿಗೆಯನ್ನು ನಾನು ಬಿಗಿ ಹಿಡಿದಿರಬಹುದು. ಆದರೆ ಇತರರ ಮಾತಿನ 
ಮೇಲೆ ಆ ಹಿಡಿತವನ್ನು ಹಾಕಿರಲಿಲ್ಲ. 

ರೆಸಿಡೆಂಟಿರಾದ ಮಿ. ಗಿಬ್ಬನ್‌ರನ್ನು ನಾನು ಭೇಟಿಯಾದಾಗ ಸಮಿತಿಯ 
ರಚನೆಯನ್ನು ಠಾಕೂರ್‌ ಸಾಹೇಬರಿಗೇ ಬಿಡೋಣವೆಂದು ನಾನು ಸಲಹೆ 
ಮಾಡಿದೆ. ಇದು ಉದಾರನಾದ ಸೂಚನೆ ಎಂದು ಮಿ. ಗಿಬ್ಬನ್‌ 
ಒಪ್ಪ ಕೊಂಡರು. ಈ ವಿಚಾರ (ನಾವು ಅಹಿಂಸಾ ವಿಧಾನದಲ್ಲಿ ವ್ಯವಹರಿಸ 
ಲಿಲ್ಲವೆಂಬುದು) ಆಗ ನನ್ನ ಮನಸ್ಸಿಗೆ ಥಟ್ಟಿನೆ ಹೊಳೆಯಿತು. ಇದೊಂದು 
ಹೊಸ ವಿಧಾನವೆಂದು ನಾನು ಕರೆದಿರುವುದನ್ನು ಆಗ ನಾನು ಕಂಡು 
ಕೊಂಡೆ, ಅದರಲ್ಲಿ ಅಪಾಯವಿಲ್ಲದೆ ಇಲ್ಲ: ಏಕೆಂದರೆ ನಡೆಯುತ್ತಿದ್ದ 
ವ್ಯವಹಾರಕ್ಕೆಲ್ಲ ನಾನು ತಡೆಹಾಕಬೇಕಾಯಿತು. ರಾಜಕೋಟಿಯಲ್ಲ 
ಹೋರಾಟವಾಗುತ್ತಿ ದ್ಹಾಗ ನಾನು ಉಪವಾಸಮಾಡುತ್ತಿದ್ದ ಕಾಲದ ಲ್ಪಿ 
ಚಕ್ರವರ್ತಿಯ ಪ್ರ ತಿನಿಧಿಯ ಮಧ್ಯಸ್ತಿಕೆಯನ್ನು ಕೋರಿದ್ದೆ. ಅನಂತರ 
ರಾಜಕೋಟಿಯಲ್ಲಿ' ಆ ಪ್ರತಿನಿಧಿಯ ಪ್ರತಿನಿಧಿಯಾದ ರೆಸಿಡೆಂಟರ ಮಧ್ಯ 
ಸ್ತಿಕೆಯನ್ನು ಕೋರುತ್ತಿದ್ದೇನೆ. ನಾನು ಮೇಲೆ ಹೇಳಿರುವ ಉದಾರವಾದ 
ಸಲಹೆಯನ್ನು ಮಾಡಿದಾಗ ಸಾರ್ವಭೌ ಮ ಸರಕಾರವನ್ನು ಮರೆತು, 
ಸಂಸ್ಥಾನದಲ್ಲಿರುವ ಅಧಿಕಾರಿಯ ಕಡೆಗೇ ನನ್ನ ಗಮನವನ್ನು ಏಕೆ ನಿಲ್ಲಿಸ. 
ಬಾರದೆಂದು ತೋರಿತು. ಆದರೆ ಈ ಸಾಹಸಕ್ಕೆ ಪ್ರಾಯಶಃ ಧೈರ್ಯ ಸಾಲದು. 
ಸಾರ್ವಭೌಮ ಸರಕಾರದ ಮುಂದೆ ಈ ರಾಜ ಕಹಯ ವ್ಯ ನಿನ ವನ್ನು : 
ತೆಗೆದುಕೊಂಡು ಹೋಗಬಾರದೆಂದಾಗಲಿ, ಗೈಯರ್‌ ಅವರ ತೀರ್ಪನ್ನು | 
ಜನರು ಹರಿದುಹಾಕಬೇಕೆಂದಾಗಲಿ ಸಂಸ್ಥಾ ನದೊಂದಿಗೆ ಎಲ್ಲ ವ್ಯವಹಾರ, 
ವನ್ನೂ ಹೊಸ ವ್ಯವಹಾರದಂತೆ ಅರಂಭಿಸಬೇಕೆಂದಾಗಲಿ ಕ ಇನ್ನೂ, 
ನಿರ್ಧಾರಕ್ಕೆ ಬಂದಿಲ್ಲ. ಹಾಗಾದ ಪಕ್ಷಕ್ಕೆ ನನ್ನ ಸತ್ಯಾಗ್ರಹವನ್ನು ಕೇವಲ 


1 


ಭಾಷಣಗಳು ಮತ್ತು ಹೇಳಿಕೆಗಳು ೧೦೯ 


ಸಂಸ್ಥಾ ನವನ್ನು ಮಾತ್ರ ಉದ್ದೇಶಿಸಿ ಮಾಡದೇಕಾಗುವುದು : ರಾಜಕೋಟಿ 
ಅಧಿಕಾರಿಗಳ ಮನಸ್ಸನ್ನು ಪರಿವರ್ತಿಸುವ ಪ್ರಯತ್ನದಲ್ಲಿ ನನ್ನ ಪ್ರಾಣ 
ವನ್ನೇ ಅರ್ಪಿಸಬೇಕಾದೀತು. ಆಗ ನನ್ನ ಪ್ರಯೋಗಗಳನೆಲ್ಲ ರಾಜಕೋಟಿ 
ಯೆಂಬ ಅನುಪಮವಾದ ಪ್ರ ಯೋಗಶಾಲೆಯಲ್ಲೇ ನಡೆಸಬೇಕು. ಅಹಿಂಸಾ 
ಶಾಸ್ತ್ರದ ದೃಷ್ಟಿಯಿಂದ ಈ ಪ್ರಯೋಗಗಳಿಗೆ ಹೆಚ್ಚು ಪೂರ್ಣತೆ ಇರುತ್ತದೆ. 
ನಾನು ವಿಷಣ್ಣನಾಗಿರುವ ಪಕ್ಷಕ್ಕೆ ನಿಜವಾಗಿಯೂ ಇದು ಹೃದಯ 
ದೌರ್ಬಲ್ಯವೇ ಆದರೆ-- ನನ್ನ ಅಹಿಂಸೆಯಲ್ಲಿ ಏನೋ ಲೋಪವಿದೆ. 

ಇನ್ನು ಕಾಂಗ್ರೆಸ್ಸಿನಲ್ಲಿರುವ ಭ್ರಷ್ಟಾಚಾರಗಳ ವಿಷಯ ತೆಗೆದುಕೊಳ್ಳಿ. 
ಕಾಂಗ್ರೆಸ್ಸಿನಲ್ಲಿ ಈ ದೋಷಗಳು ಏಕಿರಬೇಕು? ಇಷ್ಟು ಭ್ರಷ್ಟಾಚಾರಗಳ 
ನ್ನಿಟ್ಟುಕೊಂಡು ನಾವು ಕಾಂಗ್ರೆಸ್ಸಿನವರೆಂದು ಅನಿಸಿಕೊಳ್ಳಲು ಅರ್ಹರೆ? 
ನಿಮ್ಮಲ್ಲಿ ಕೆಲವರಿಗೆ " ಗಾಂಧೀ ಅನುಯಾಯಿಗಳು ' ಎಂಬ ಹೆಸರು ಬಂದಿದೆ. 
" ಗಾಂಧೀ ಅನುಯಾಯಿ” ಎಂಬ ಹೆಸರು ಇಟ್ಟು ಕೊಳ್ಳತಕ್ಕ ಧಲ್ಲ. ಅದ 
ಕ್ಕಿಂತಲೂ " ಅಹಿಂಸಾ ಅನುಯಾಯಿ ' ಎಂದು ಏಕೆ ಆಗಬಾರದು? ಏಕೆಂ 
ದರೆ ಗಾಂಧೀ ಒಳ್ಳೆಯದು ಮತ್ತು ಕೆಟ್ಟಿದು--ಇವುಗಳ ಮಿಶ್ರಣ; 
ದೌರ್ಬಲ್ಯ, ಮತ್ತು ಬಲಗಳ ಮಿಶ್ರಣ; ಹಿಂಸೆ ಮತ್ತು ಅಹಿಂಸೆಗಳ 
ಮಿಶ್ರಣ. ಆದರೆ ಅಹಿಂಸೆಯಲ್ಲಿ ಬೆರಕೆ ಇಲ್ಲ. " ಅಹಿಂಸಾ ಅನುಯಾಯಿ ' 
ಎಂದು ಅನಿಸಿಕೊಂಡರೆ ನೀವು ಶುದ್ಧ ವಾದ ಅಹಿಂಸೆಯನ್ನು ಆಚರಿಸುತ್ತೇ 
ವೆಂದು ಹೇಳಬಲ್ಲಿರಾ? ನಿಮ್ಮ ಎದುರಾಳಿಗಳ ಬಾಣಗಳು ನಿಮ್ಮ ಎದೆಗಳನ್ನು 
ನಾಟದರೂ ಯಾವ ಪ್ರತೀಕಾರವನ್ನೂ ಮಾಡದೆ ಇರುವೆವೆಂದು ಹೇಳ 
ಬಲ್ಲಿರಾ? ಅವರು ನಿಮ್ಮನ್ನು ಬೀಕಿಸುವಾಗ ನಿಮಗೆ ಅದರಿಂದ ಕೋಪ 
ಬರುವುದಿಲ್ಬವೆಂದೂ ನಿಮ್ಮ ಮನಸ್ಸು ಕಲಕುವುದಿಲ್ಲವೆಂ ದೂ ಹೇಳ 
ಬಲ್ಲಿರಾ? ನಿಮ್ಮಲ್ಲಿ ಅನೇಕರು ಹೀಗೆ ಹೇಳಲಾರದವರೆಂದೇ ನಾನು ದುಃಖ 
ದಿಂದ ಒಬ್ಬಕೊಳ್ಳಬೇಕು. 

ಇಷ್ಟು ದೂರ ಅಹಿಂಸೆಯ ಅಭ್ಯಾಸವನ್ನು ಮಾಡಿರುವುದಾಗಿ 
'ನೀವೆಂದೂ ಹೇಳಿಕೊಳ್ಳಲಿಲ್ಲವೆಂದು ನೀವು ಉತ್ತರ ಹೇಳಬಹುದು. 
ಹಾಗಾದರೆ ಅಷ್ಟರ ಮಟ್ಟಿಗೆ ನನ್ನ ಆಚರಣೆಯಲ್ಲಿ ಏನೋ ನ್ಯೂನತೆ 
ಇತ್ತೆಂದು ನಾನು ನನ್ನ ಲೋಪವನ್ನು ಒಪ್ಪ ಕೊಳ್ಳು ತ್ತೇನೆ.” ಅಹಿಂಸಾ 


೧೨೦ ಗಾಂಧೀ ಗ್ರಂಥಮಾಲ 


ಪಾಲನೆಯಲ್ಲಿ ಸ್ವಂತ ಲೋಪಗಳನ್ನು ದೊಡ್ಡದನ್ನಾಗಿ ಕಾಣಬೇಕು. ಎದು 
ರಾಳಿಯ ಲೋಪಗಳನ್ನು ಸಣ್ಣದನ್ನಾಗಿ ಕಾಣಬೇಕು. ತನ್ನ ಕಣ್ಣಿನಲ್ಲಿರುವ 
ಧೂಳಿನ ಕಣವನ್ನು ದೂಲದಂತೆಯೂ, ಎದುರಾಳಿಯ ಕಣ್ಣಿನಲ್ಲಿದ 
ದೂಲವನ್ನು ಧೂಳಿನ ಕಣವಾಗಿಯೂ ಕಾಣಬೇಕು. ನಾವು ಇದಕ್ಕೆ ತೀರ 
ವಿರೋಧವಾಗಿ ನಡೆದುಕೊಂಡಿದ್ದೇವೆ. 

ದೇಶೀಯ ಸಂಸ್ಥಾನಗಳ ವಿಷಯದಳ್ಳಿ ಆಡಳಿತವನ್ನು ಸುಧಾರಿಸಿ, 
ಅರಸರ ಮನಸ್ಸನ್ನು ಒಳ್ಳೆಯ ದಾರಿಗೆ ಸೌಮ್ಯಮಾರ್ಗದಿಂದ ತಿರುಗಿಸಲು 
ಇಚ್ಛಿಸಿದ್ದೇವೆ, ಅವರ ನಾಶವನ್ನು ಬಯಸಿಲ್ಲ. ಆದರೆ ನಮ್ಮ ಮಾತುಗಳು 
ಅನೇಕ ವೇಳೆ ಈ ಧೋರಣೆಗೆ ವಿರುದ್ಧವಾಗಿವೆ. 

ರಾಜಕೋಟಿಯ ಬಗೆಗೆ ನಾನು ಆ ಹೇಳಿಕೆಯನ್ನು ಕೊಟ್ಟಿ ದ್ದರೂ, 
ರಾಜಕೋಟಿಯನ್ನು ಅತಂತ್ರ ಸ್ಥಿತಿಯಲ್ಲಿ ಬಿಟ್ಟು ಹೊರಟುಹೋಗಲಾರೆ 
ನೆಂದು ನಿಮಗೆ ಆಶ್ವಾಸನಕೊಡುತ್ತೇನೆ. ನನ್ನ ಸಹೋದ್ಯೋಗಿಗಳನ್ನು 
ಕೈಬಿಟ್ಟು ಅವರನ್ನು ಅಧೈರೈಕ್ಕೂ ಗೊಂದಲಕ್ಕೂ ಗುರಿಮಾಡಲಾರೆ. 
ಹಾಗೆ ಮಾಡಿದ್ದೇ ಆದರೆ ನನ್ನ ಅರುಳು ಮರಳು ಸ್ಥಿತಿ ಅದರಿಂದ ಎದ್ದು 
ಕಾಣುವುದು. ಆದರೆ ನಾನು ಅರುಳು ಮರುಳಾಗಿರುವ ಸೂಚನೆ ನನಗೇನೂ 
ತೋರುವುದಿಲ್ಲ. ಇದಕ್ಕೆ ಬದಲಾಗಿ ಇಲ್ಲಿನ ಕಾರ್ಯಕರ್ತರು ದಿನೇದಿನೇ 
ಶಕ್ತಿಯುತರಾಗಿ ಬೆಳೆಯಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ನಮ್ಮ ಕ್ರಿಯಾ 
ವಿಧಾನದಲ್ಲಿ ಮೂಲಭೂತವಾದ ಬದಲಾವಣೆಯಾಗಬೇಕೆಂಬುದೇ ನನ್ನ 
ಪ್ರಾರ್ಥನೆ. 

ಅಷ್ಟನ್ನು ಹೇಳಿದ ಮೇಲೆ ಗಾಂಧೀ ಸೇವಾ ಸಂಘದ ಧೋರಣೆಯನ್ನು 
ಕುರಿತು ವಿಚಾರ ಮಾಡುತ್ತೇನೆ. ನಾನು ಈವರೆಗೂ ಹೇಳಿದ್ದನ್ನು ನೀವು | 
ಅರ್ಥ ಮಾಡಿಕೊಂಡಿದ್ದರೆ, ನಮ್ಮಲ್ಲಿ ಪುನರ್ವ್ಯವಸ್ಥೆ ಯಾಗಬೇಕೆಂಬುದನ್ನು ' 
ನೀವು ಮನಗಾಣುವಿರಿ. ಆತ್ಮಪರೀಕ್ಷಣವನ್ನು ನಾವು ಕೂಲಂಕಷವಾಗಿ 
ಮಾಡಿಕೊಳ್ಳಬೇಕು. ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದೇವೆಯೇ ಎಂದು! 
ತಿಳಿದುಕೊಳ್ಳಬೇಕು. ಆಗದಿದ್ದರೆ--ನಮ್ಮ ಯೋಗ್ಯತೆ ಕಡಿಮೆಯಾಗಿದ್ದರೆ, 
—ನಮ್ಮ ಸಂಖ್ಯೆಯನ್ನು ಕಡಮೆಮಾಡುವುದು ಒಳ್ಳೆಯದು. ಆಂತರ್ಯ 
ದಿಂದ ಸತ್ಯ ಮತ್ತು ಅಹಿಂಸೆಗಳಲ್ಲಿ ಶ್ರದ್ಧೆ ಇರುವ ಇಪ್ಪತ್ತು ಜನ: 

1 


ಭಾಷಣಗಳು ಮತ್ತು ಹೇಳಿಕೆಗಳು ೧೧೨ 


ಉದಾಸೀನರಾದ ಅಷ್ಟಕ್ಕಷ್ಟೇ ಇರುವ ಇನ್ನೂರು ಜನರಿಗಿಂತಲೂ 
ಉತ್ತಮ. ಇಂತಹವರು ಎಂದೋ ಒಂದು ದಿನ ನಮ್ಮನ್ನು ನಾಶದ ಕಡೆ 
ಒಯ್ಯುವರು. ಇಪ್ಪತ್ತು ಜನರಾದರೂ ಎಂದೋ ಒಂದು ದಿನ ಸರಿಯಾದ 
ಇನ್ನೂರು ಜನರಾಗಿ ವರ್ಧಿಸುವಂತೆ ಮಾಡುವರು. 

ಈ ಸಂಘದಲ್ಲಿಯೂ ಭ್ರಷ್ಟಾಚಾರ ಪ್ರವೇಶಿಸಿಲ್ಲವೆ? ಸದಸ್ಯರು ಕಪಟ 
ವರ್ತನೆ, ಸಂಶಯ, ಪರಸ್ಪರ ಅವಿಶ್ವಾಸಕ್ಕೆ ಎಡೆ ಕೊಟ್ಟಿ ಲ್ಹವೆ? ನನ 
ಎಲ್ಲ ಸದಸ್ಯರ ಪರಿಚಯವಿಲ್ಲ. ಕೆಲವರ ಹೆಸರನ್ನು ಮಾತ್ರ ನಾನು ಬಲ್ಲೆ. 
ಪ್ರತ್ಯಕ್ಷ ಅರಿವಿನಿಂದ ನಾನು ಮಾತಾಡುತ್ತಿಲ್ಲ. ಮಿತವಾದ ಅನುಭವದಿಂದ 
ಮಾತಾಡುತ್ತಿದ್ದೇನೆ. ದುರ್ದೈವದಿಂದ ಜಮನಾಲಾಲರು ಇಂದು ಇಲ್ಲಿಲ್ಲ. 
ಅವರು ಸಂಪರ್ಕ ಹೊಂದಿರುವ ಅನೇಕ ಸಂಸ್ಥೆಗಳ ಅನುಭವವನ್ನು ಅನೇಕ 
ವೇಳೆ ನನಗೆ ತಿಳಿಸಿದ್ದಾರೆ. ಅವುಗಳನ್ನು ಸುಗಮವಾಗಿ ನಡೆಸಿಕೊಂಡು 
ಹೋಗಲು ಏಕೆ ಕಷ್ಟವಾಗುತ್ತದೆ? ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿ 
ಸಲು ನಮ್ಮ ಕಾರ್ಯಕರ್ತರನ್ನು ದೇಶದ ಒಂದು ಭಾಗದಿಂದ ಮತ್ತೊಂದು 
'ಭಾಗಕ್ಕೆ ವರ್ಗಾಯಿಸಲು ನಮಗೇಕೆ ಭರವಸೆ ಸಾಲದಾಗಿದೆ ? 

ಇದೆಲ್ಲವನ್ನು ನಿಮ್ಮ ಮೇಲೆ ದೋಷಾರೋಪಣೆಮಾಡಬೇಕೆಂದು 
ನಾನು ಹೇಳುತ್ತಿಲ್ಲ. ಶಿಸ್ತಿನ ಆವಶ್ಯ ಕತೆಯನ್ನೂ ನಮ್ಮ ತತ್ತ್ವಗಳನ್ನು 
ಎಷ್ಟು ನಿಷ್ಠೆಯಿಂದ ಪಾಲಿಸಬೇಕೆಂಬುದನ್ನೂ ನಿಮಗೆ ಜೆನ್ನಾಗಿ ಮನ 
'ಟ್ಯಾಗಬೇಕೆಂದು ಈ ಪ್ರಸ್ತಾವವನ್ನು ಮಾಡುತ್ತಿದ್ದೇನೆ. ಸತ್ಯಾಗ್ರಹಿಯಲ್ಲ 
ಭಗವದೃ 4 ಕಳಕಳಿಸುತ್ತಿರಬೇಕು. ಏಕೆಂದರೆ ಇದರ ಹೊರತು ಅವನಿಗೆ 
ಬೇರೆ ಬಲವಿಲ್ಲ. ಆ ಭಕ್ತಿ ಇಲ್ಲವಾದರೆ ಅವನು ಸತ್ಯಾಗ್ರಹವನ್ನು ಹೇಗೆ 
ಕೈಗೊಂಡಾನು? ನಮ್ಮಲ್ಲಿ ಯಾರಿಗೆ ಈ ಬಗೆಯ ಭಕ್ತಿ ಇಲ್ಲವೊ ಅಂತ 
ಹವರು ಗಾಂಧೀ ಸೇವಾ ಸಂಘವನ್ನು ಬಿಡಬೇಕೆಂದು ನಾನು ಕೇಳಿಕೊಳ್ಳು 
ವೆನು. ಅವರು ಸತ್ಯಾಗ್ರ ಹದ ಮಾತನ್ನು ಮರೆತು ಬಿಡಲಿ. 

ನಿಮ್ಮಲ್ಲಿ ಎಷ್ಟು ಜನರಿಗೆ ಚರಖಾದಲ್ಲಿ ಆಂತರಂಗ ಶ್ರದ್ಧೆ ಇದೆ? ಅದು 
ಅಹಿಂಸೆಯ ಪ್ರತೀಕವೆಂದು ನಿಮಗೆ ನಂಬಿಕೆ ಇದೆಯೇ? ನಮಗೆ ಆ ಶ್ರದ್ಧೆ 
ಇದ್ದರೆ ನಮ್ಮ ನೂಲುವ ಕಾರ್ಯ ತನ್ನದೇ ಆದ ಒಂದು ಶಕ್ತಿಯನ್ನು ಪಡೆದಿ 
ದ್ವೀತು. ಶಾಂತಿಯುತ ಶಾಸನೋಲ್ಲಂಘನಕ್ಕಿಂತಲೂ ನೂಲುವುದು ಶಕ್ತಿ 


೧೧೨ ಗಾಂಧೀಗ್ರ ಂಥಮಾಲೆ 


ಯುತವಾದದ್ದು. ಶಾಸನೋಲ್ಲಂಘನದಿಂದ ರಾಗದ್ವೇಪಗಳನ್ನು ಕೆರಳಿಸುವ 
ಸಂಭವವಿದೆ. ನೂಲುವ ಕಾರ್ಯದಲ್ಲಿ ಅಂತಹುದೇನೂ ಇಲ್ಲ. ಇಪ್ಪತ್ತು 
ವರ್ಷಗಳ ಹಿಂದೆ ಚರಖಾದಲ್ಲಿ ನನಗಿದ್ದ ಶ್ರದ್ಧೆಯನ್ನು ಸಾರಿ ಹೇಳಿದೆನು. 
ಈ ಇಪ್ಪತ್ತು ವರ್ಷಗಳ ಅನುಭವದ ಬಲದಿಂದ ಮತ್ತೆ ಅದನ್ನೇ ಸಾರು 
ತ್ತಿದ್ದೇನೆ, ನಿಮ್ಮಲ್ಲಿ ಈ ಶ್ರದ್ಧೆ ಇಲ್ಲದಿದ್ದರೆ ನೀವು ಸತ್ಯಾಗ್ರಹ ವಿಚಾರವನ್ನು 
ಮರೆತುಬಿಡಬೇಕೆಂದು ಮನವಿ ಮಾಡುವೆನು. 

ಇಲ್ಲಿಂದ ಐದು ಮೈಲಿ ದೂರದವರೆಗಿರುವ ಹಳ್ಳಿಗಳಲ್ಲಿ ಚರಖಾದ 
ಕಾರ್ಯ ಆರಂಭಿಸಿರುವುದಾಗಿ ಪ್ರಜಾಪತಿ ಮಿಶ್ರ ಅವರು ಹೇಳಿದರು. 
ಇದರಲ್ಲಿ ಹೆಮ್ಮೆ ಪಡೆಯತಕ್ಕ ವಿಷಯವೇನಿದೆ? ಲಕ್ಷ್ಮೀಬಾಬು ಅವರು 
ಒಂದು ಒಳ್ಳೆಯ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಆದರೆ ನನ್ನನ್ನು 
ಸಂತೋಷಭರಿತನನ್ನಾಗಿ ಮಾಡುವಂತಹ ವಿಷಯ ಅದರಲ್ಲೇನೂ ಇರಲಿಲ್ಲ. 
ಬಿಹಾರಿನಲ್ಲಿ ಅನೇಕ ಉತ್ತಮ ಕಾರ್ಯಕರ್ತರಿರುವರೆಂದು ಹೆಮ್ಮೆಗೊಳ್ಳು 
ತ್ತಾರೆ. ಇಂತಹ ಪ್ರಾಂತದಲ್ಲಿ ಚರಖಾ ಇಲ್ಲದ ಒಂದು ಮನೆಯೂ 
ಇರಬಾರದು. ಚರಖಾದ ಶಕ್ತಿ ಎಷ್ಟೆಂದು ನಾವು ಅರಿತವರಾದರೆ ಇಡಿಯ 
ಪ್ರಾಂತವೇ ಹೊಸ ರೂಪವನ್ನು ತಾಳುವಂತೆ ನಾವು ಮಾಡಬಹುದು. 
ತಮ್ಮ ರೊಟ್ಟಗಾಗಿ ನೂಲಬೇಕಾಗಿರುವ ನಮ್ಮ ಹಸಿದಿರುವ ಸಾವಿರಾರು 
ಸೋದರಿಯರ ಮಾತನ್ನು ನಾನು ಹೇಳುತ್ತಿಲ್ಲ. ಯಾರು ಸತ್ಯ ಮತ್ತು 
ಆಹಿಂಸೆಯಲ್ಲಿ ಶ್ರದ್ಧೆಯುಳ್ಳವರೆಂದು ಹೇಳಿಕೊಳ್ಳುತ್ತಿ ರುವರೊ ಅಂತಹ: 
ವರ ವಿಚಾರ ಹೇಳುತ್ತಿದ್ದೇನೆ. ಚರಖಾ ಅಹಿಂಸೆಯ ಪ್ರತೀಕವೆಂದು ಅವರು 
ಮನಗಂಡ ಕೂಡಲೆ ಅವರಿಗೆ ಅದೊಂದು ಮಾರ್ಗಸೂಚಕ ಬೆಳಕಾಗಿ 
ಪರಿಣಮಿಸುವುದು. ಅವರ ಆಚರಣೆಯನ್ನು ಸ್ಪೂರ್ತಿಗೊಳಿಸುವುದು. 
ವ್ಯರ್ಥವಾಗಿ ಕಾಲಹರಣ ಮಾಡುವುದು ಅಪರಾಧವೆಂದು ಅವರು ಎಣಿಸು 
ವರು. ಅವರ ಮಾತಿನಲ್ಲಿ ಯಾವ ದೌರ್ಜನ್ಯವೂ ಇರಲಾರದು. ಒಂದಾದರೂ 
ವೃಥಾ ಚಿಂತನೆಯನ್ನು ಅವರು ಮಾಡಲಾರರು. 

ಚರಖಾ ಒಂದು ಜಡ ಪದಾರ್ಥವೇ ಆದರೂ, ಅದರಲ್ಲಿ ಕೆಲವು 
ಗುಣಗಳನ್ನು ನಾವು ಆವಾಹನೆ ಮಾಡಿದ ಕೂಡಲೆ ಅದೊಂದು ಜೇತನಾ | 
ಮಯ ವಸ್ತುವಾಗುವುದು. ರಾಮನಾಮವೂ ಸಹ ಒಂದು ಜಡ ವಸ್ತು... 


[ 


ಭಾಷಣಗಳು ಮತ್ತು ಹೇಳಿಕೆಗಳು ೧೧೩ 


ಆದರೆ ಕೋಟ್ಯಂತರ ಜನರು ಈ ನಾಮ ಜಪವನ್ನು ಮಾಡಿ ಅದನ್ನು 
ಪವಿತ್ರವನ್ನಾಗಿ ಮಾಡಿರುವುದರಿಂದ ಈ ನಾಮವು ಭಗವಂತನ ಸಚೇತನ 
ಪ್ರತೀಕವಾಗಿದೆ. ಒಬ್ಬ ಪಾಖಯೂ ಚರಖಾವನ್ನು ತಿರುಗಿಸಿ ದೇಶದ 
ಐಶ್ವರ್ಯದ ವೃದ್ಧಿಗೆ ತನ್ನ ಕಾಣಿಕೆಯನ್ನು ಕೊಡಬಹುದು. ಚರಖಾದ 
ಇಂಪಾದ ಧೃನಿಯಿಂದ ತಮ್ಮ ಕಾಮ ಕ್ರೋಧಾದಿಗಳ ಶಮನವಾದು 
ವೆಂದು ನನಗೆ ಕೆಲವರು ಹೇಳಿದ್ದಾರೆ. 

ಈ ಬಗೆಯ ಶಕ್ತಿಯನ್ನು ನಾನು ಚರಖಾದಲ್ಲಿ ಪ್ರತಿಷ್ಠಿಸಿರುವುದರಿಂದ 
ಭಾರತದಲ್ಲಿ ನನ್ನ ಕಲ್ಪನೆಗೆ ಅನುಗುಣವಾದ ಸತ್ಯಾಗ್ರಹಕ್ಕೆ ಅದು ಅಷ್ಟು 
ಅಗತ್ಯವಾಗಿದೆ. ನಾನು ೧೯೦೯ರಲ್ಲಿ ಹಿಂದ್‌ ಸ್ವರಾಜ್ಯ ಎಂಬ ಪುಸ್ತಕವನ್ನು 
ಬರೆದಾಗ ನಾನು ಚರಖಾವನ್ನು ನೋಡಿಯೇ ಇರಲಿಲ್ಲ. ಕೈಮಗ್ಗವನ್ನೇ 
ಚರಖಾ ಎಂದು ತಪ್ಪು ತಿಳಿದಿದ್ದೆ. ಆದರೆ ಆಗಲೂ ಚರಖಾ ನನಗೆ 
ಅಹಿಂಸೆಯ ಪ್ರತೀಕವಾಗಿತ್ತು. ಆದ್ದರಿಂದ ಈ ಮಾತನ್ನು ಮತ್ತೆ ಹೇಳು 
ತ್ತೇನೆ. ಚರಖಾದಲ್ಲಿ ನಂಬಿಕೆ ಇಲ್ಲದಿದ್ದವರು ಸತ್ಯಾಗ್ರಹವನ್ನು ಹೂಡ 
ದಿರಲಿ. ಅವರು ತಮ್ಮಷ್ಟಕ್ಕೆ ತಾವೇ ಸತ್ಯಾಗ್ರಹ ಮಾಡಬಹುದು. ಆದರೆ 
ನನ್ನಿಂದ ಅವರಿಗೆ ಯಾವ ಪ್ರಯೋಜನವೂ ಇಲ್ಲ. 

ಕಾಂಗ್ರೆಸ್ಸಿನಲ್ಲಿ ಪ್ರವೇಶಿಸಿರುವ ನಡತೆಗೇಡಿತನದ ವಿಚಾರದಲ್ಲಿ, 
ಇದನ್ನು ನಿರ್ಮೂಲಮಾಡಲು ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳು 
ವುದೇ ಅತ್ಯುತ್ತಮ ಮಾರ್ಗ. ವ್ಯವಸ್ಥೆಗೆ ಸಂಬಂಧಪಟ್ಟಿ ಅಂಶವನ್ನು 
ಕಾಂಗ್ರೆಸ್ಸೇ ಸರಿಮಾಡಬೇಕು. ಏಕೆಂದರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ 
ಸತ್ಯ ಮತ್ತು ಅಹಿಂಸೆ ನಿಮ್ಮ ಮೂಲತತ್ತ್ವಗಳೊ ಅವರಿಗೂ ಅಷ್ಟೇ 
ಆಗಿವೆ. ಕಾಂಗ್ರೆಸ್ಸಾದರೂ ಇದನ್ನು ಬದಲಾಯಿಸಬಹುದು. ಆದರೆ ನೀವು 
ಹಾಗೆ ಮಾಡಲಾಗದು, 

" ಗಾಂಧೀಯ ವಿಚಾರ ಸರಣಿ' ಎಂದು ಕರೆಯಲಾಗಿರುವ ವಿಷ 
ಯಕ್ಕೂ ಅದರ ಪ್ರಚಾರ ಹೇಗೆ ಮಾಡಬೇಕೆಂಬುವ ವಿಚಾರಕ್ಕೂ ಈಗ 
ಬರುತ್ತೇನೆ. ಸತ್ಯ ಮತ್ತು ಅಹಿಂಸೆಗಳ ಪ್ರಚಾರ ಪುಸ್ತಕಗಳಿಂದ ಆಗುವುದ 
ಕ್ಕಿಂತಲೂ ಈ ತತ್ತ್ವಗಳನ್ನು ಜೀವನದಲ್ಲಿ ಅನುಷ್ಕಾ ನಮಾಡುವುದರಿಂದ 
ಹೆಜ್ಮಾಗಿ ಆಗುತ್ತದೆ. ನಿಷ್ಠಾವಂತ ಜೀವನ ಪುಸ್ತ ಕಗಳಿಗಿಂತಲೂ ಮಹ 
8 


೧೧೪ ಗಾಂಧೀ ಗ್ರಂಥಮಾಲೆ 


ತೃದ್ದು. ಪುಸ್ತಕಗಳನ್ನೂ ಪತ್ರಿಕೆಗಳನ್ನೂ ನಾವು ಹೊರಡಿಸಬಾರದೆಂದು 
ನಾನು ಹೇಳುತ್ತಿಲ್ಲ. ಅವು ಅನಿವಾರ್ಯ ವಲ್ಪವೆಂದೇ ನನ್ನ ಅರ್ಥ. ನಾವು 
ಸತ್ಯ ಮತ್ತು ಅಹಿಂಸೆ ಗಳ ನಿಜವಾದ ಭಕ್ತ ರಾದರೆ ಸಮಸ್ಯೆಗಳನ್ನು ಪರಿಹಾರ 
ಮಾಡಲು ಬೇಕಾಗುವ ಬುದ್ಧಿ ಶಕ್ತಿಯನ್ನು ಭಗವಂತನು ನಮಗೆ ಅನು 
ಗ್ರಹಿಸುವನು. ನಮ್ಮ ಎದುರಾಳಿಯ ಅಭಿಪ್ಪಾ ಯವೇನೆಂಬುದನ್ನು ಅರ್ಥ 
ಮಾಡಿಕೊಳ್ಳು ವ ಇಜೈಯೂ ಈ ಭಕ್ತಿ ಯಲ್ಲಿ ಅಡಕವಾಗಿರುವ ಒಂದು 
ಅಂಶ. ಆತನ ಮನಸ್ಸನ್ನ ಪ್ರವೇಶಿಸಲು ನಿಜವಾಗಿ ಪ್ರಯತ್ನಿಸಿ , ಆತನ 
ದೃಷ್ಟಿ ಏನೆಂದು ನಾವು ಅರಿತುಕೊಳ್ಳಬೇಕು. ಹಿಂಸೆಯ ದಾಯಲ್ಳಿ ಅಹಿಂಸೆ 
ನೇರವಾಗಿ ಪ್ರವೇಶಿಸುವುದೆಂಬ ಮಾತಿಗೆ ಇದೇ ಅರ್ಥ. ಈ ರೀತಿಯ 
ಮನೋಧರ್ಮದಿಂದ ಕೂಡಿ ನಾವು ಸಿದ್ಧರಾಗಿದ್ದರೆ ಅಹಿಂಸೆಯ ತತ್ತ್ವ 
ವಹಿ ಕ್ರ ಚಾರಮಾಡಲು ನಮಗೆ ವಿಶ್ವಾಸ ಹುಟ್ಟುವುದು. ಇದಿಲ್ಲವಾದರೆ 
ಸ್ತಕ-ಪತ್ರಿ ಕೆಗಳ ಮೂಲಕ ಮಾಡುವ ಪ್ರಚಾರ ನಿರರ್ಥಕ. ನಾನು 

ದಿ ಇಂಡಿಯಾ” ಪ ಪಶ್ರಿಕೆಯನ್ನು ನಡೆಸುವುದರಲ್ಲಿ ಎಷ್ಟು ಉದಾ 
ಸೀನನಾಗಿದ್ದೇನೆಂದು ನಿಮಗೆ ಕಲ್ಪನೆ ಇರಲಾರದು. ಆ ಪತ್ರಿಕೆ ನಿಲ್ಲಬೇಕಾಗಿ 
ಬಂದಾಗ ನನ್ನ ಕಣ್ಣಿನಿಂದ ಒಂದುತೊಟ್ಟು ನೀರೂ ಬರಲಿಲ್ಲ. ಆದರೆ 
_ ಆಪತ್ರಿಕೆ ಪ್ರತಿಪಾದಿಸುತ್ತಿದ್ದ ಸತ್ಯಾಗ್ರಹ, ಪತ್ರಿಕೆಯೊಂದಿಗೆ ನಿಲ್ಲಲಿಲ್ಲ; 
ಮುಂದುವರಿಯಿತು. ಏಕೆಂದರೆ ಹೊರಗಿನಿಂದ ಬರುವ ಸಹಾಯದ 
ಮೇಲೆ ಸತ್ಯಾಗ್ರ ಹ ಅವಲಂಬಿಸಿರುವುದಿಲ್ಲ: ಅದಕ್ಕಿರು ವುದು ಅಂತಃ 
ಶಕ್ತಿ ಯೊಂದೇ.೨8. 


ಭಾಷಣಗಳು ಮತ್ತು ಹೇಳಿಕೆಗಳು ೧೧೫ 


೨೪, ಗೈಯರ್‌ ಕೊಟ್ಟಿ ತೀರ್ಪನ್ನು ನಿರಾಕರಿಸುವ 
ಸಂದರ್ಭದಲ್ಲಿ ಕೊಟ್ಟ ಹೇಳಿಕೆ 


[ಮೇ ೧೭ನೆಯ ತಾರೀಖು ಗಾಂಧೀಯವರು ಒಂದು ನಿರ್ಧಾರಕ್ಕೆ ಬಂದರು. 
 ಭಯ್ಯಾಟಿರ ಮತ್ತು ಮುಸ್ಲಿಮರ ಹೇಳಿಕೆಗಳು ಆಗಲೆ ಪ್ರ ಕಟವಾಗಿದ್ದುವು. 
ತಮ್ಮ ಉತ್ತರವನ್ನು ಹೇಳಿ ಬರೆಯಿಸಲು ಆರಂಭಿಸಿದರು. ಆದರೆ ಅವರು 
ಹೀಗೆಂದರು. ಈ ಪತ್ರ ಬಂದಿರುವುದು ಮುಖ್ಯ ನ್ಯಾಯಾಧೀಶರು ಕೊಟ್ಟಿ 
ಶತೀರ್ಟನ ಸಂಬಂಧವಾಗಿ. ನಾನು ಆ ತೀರ್ಪಿನಿಂದ ಪ್ರಯೋಜನ ಪಡೆಯಲು 
ಇಷ್ಟಪಡದಿರುವಾಗ ಅವರ ಮೇಲೆ ಈ ಭಾರವನ್ನು ಏಕೆ ಹಾಕಬೇಕು? ಈ 
ಪತ್ರದ ಮೇಲೆ ಅವರು ನನ್ನ ಪರವಾಗಿ ತೀರ್ಪು ಕೊಟ್ಟರೂ--ಹಾಗೆಯೇ 
ಕೊಡಬೇಕಾಗುವುದೆಂದು ನಾನು ಖಂಡಿತವಾಗಿ ಹೇಳಬಲ್ಲೆ ಅದರಿಂದ ನನಗೆ 
ಪ್ರಯೋಜನವಿಲ್ಲ. ಈ ಮಾತನ್ನು ಹೇಳಿ ಮತ್ತೆ ಮೌನವನ್ನು ಧಾರಣೆ 
ಮಾಡಿ, ತೀರ್ಪನ್ನು ತ್ಯಜಿಸುವ ಹೇಳಿಕೆಯನ್ನು ಬರೆಯಲು ಕುಳಿತರು.] 
ಹೋದ ತಿಂಗಳು ೨೪ನೆಯ ತಾರೀಖು ನಾನು ಶಲ್ಕತ್ತೆಗೆ ಹೊರ 
ಬಾಗ, ರಾಜಕೋಟಿ ನನಗೊಂದು ಪ್ರಯೋಗ ಶಾಲೆಯಾಗುವುದೆಂದು ನಾನು 
ಹೇಳಿದೆ. ಈ ವಿಷಯಕ್ಕೆ ಬಹಳ ಇತ್ತೀಚಿನ ನಿದರ್ಶನವೆಂದರೆ-- ಈಗ 
ಪ್ರಕಟಿಸುತ್ತಿರುವ ನಾನು ಈಗ ಮುಂದಿಡುತ್ತಿರುವ ಹೆಜ್ಜೆ. ನನ್ನ 
ಸಹೋದ್ಯೋಗಿಗಳೊಂದಿಗೆ ಕೂಲಂಕಷವಾದ ಚರ್ಚೆ ಮಾಡಿದನಂತರ, 
ಮುಖ್ಯನ್ಯಾಯಾಧೀಶರ ತೀರ್ಪನ್ನು ನಾವು ನಿರಾಕರಿಸಬೇಕೆಂಬ ನಿರ್ಧಾರ 
ವನ್ನು ಈ ಸಂಜೆ ಆರು ಘಂಟಿಗೆ ಮಾಡಿದೆವು. 
ನನ್ನ ತಪ್ಪನ್ನು ನಾನು ಕಂಡುಕೊಂಡಿದ್ದೇನೆ. ನನ್ನ ಉಪವಾಸ 
ಮುಗಿದ ನಂತರ ಹಿಂದೆ ಯಾವ ಉಪವಾಸವೂ ಆಗದಷ್ಟು ಈ ಉಪ 
ವಾಸವು ಫಲಪ್ರದವಾಯಿತೆಂಬ ಮಾತನ್ನು ಹೇಳುವ ಚಪಲಕ್ಕೆ ಮನ 
ಸೋತೆನು. ಅದು ಹಿಂಸೆಯಿಂದ ಕಲುಷಿತವಾಗಿತ್ತೆಂದು ಈಗ ನನಗೆ 
ಗೋಚರವಾಗುತ್ತಿದೆ. ಠಾಕೂರು ಸಾಹೇಬರು ಕೊಟ್ಟ ಮಾತನ್ನು ಅವರು 
ನಡೆಸುವಂತೆ ಪ್ರೇರಿಸಲು, ಈ ಉಪವಾಸದಿಂದ ಸಾರ್ವಭೌಮ ಸರಕಾರದ 
'ಮಧ್ಯಸ್ತಿ ಕೆಯನ್ನು ನಾನು ಕೋರಿದೆನು. ಇದು ಅಹಿಂಸಾ ಮಾರ್ಗವಲ್ಲ. 
ಸೌಜನ್ಯದಿಂದ ಮನಸ್ಸನ್ನು ಒಲಿಸುವ ಮಾರ್ಗವಲ್ಲ. ಇದು ಹಿಂಸಾಮಾರ್ಗ, 


೧೧೬ ಗಾಂಧೀಗ್ರ ಂಥಮಾಲೆ 


ಒತ್ತಾಯದ ಮಾರ್ಗ, ನನ್ನ ಉಪವಾಸ ಶುದ್ಧವಾಗಿ ಉಳಿಯಲು ಅದನ್ನು 
ಠಾಕೂರ್‌ ಸಾಹೇಬರನ್ನು ಮಾತ್ರ ಉದ್ದೇಶಿಸಿ ಮಾಡಬೇಕಾಗಿತ್ತು. ಇದು 
ಆತನ ಮನಸ್ಸನ್ನು ಅಥವಾ ಆತನ ಸಲಹೆಗಾರರಾದ ದರಬಾರ್‌ ವೀರವಾಲಾ 
ಅವರ ಮನಸ್ಸನ್ನು ಕರಗಿಸಲು ಅಸಮರ್ಥವಾಗಿದ್ದರೆ, ನಾನು ಸಮಾಧಾನ 
ಚಿತ್ತದಿಂದ ಪ್ರಾಣವನ್ನು ನೀಗಲು ಸಿದ್ಧವಾಗಬೇಕಾಗಿತ್ತು. ನನಗೆ ಅನಿ 
ರೀಕ್ಷಿತ ತೊಡಕುಗಳು ಎದುರಿಗೆ ಬಾರದಿದ್ದರೆ, ನನ್ನ ಕಣ್ಣು ತೆರೆಯು 


ತ್ತಿದ್ರಿಲ್ಲ. ಈ ತೀರ್ಪಿಗೆ ದರಬಾರ್‌ ವೀರವಾಲಾ ಸಮ್ಮತಿ ಇರಲಿಲ್ಲ. ಸಹಜ. 


ವಾಗಿಯೇ ಆತನು ಸಹಾಯಕನಾಗಿರಬೇಕೆಂಬ ಮನೋಧರ್ಮವನ್ನು 
ತಾಳಿರಲಿಲ್ಲ. ಆದ್ರರಿಂದ ವಿಳಂಬಮಾಡಲು ಎಲ್ಲ ಅವಕಾಶಗಳನ್ನೂ ಆತ 
ಉಪಯೋಗಿಸಿಕೊಂಡನು. ಈ ತೀರ್ಪು ನನ್ನ ಮಾರ್ಗವನ್ನು ಸುಗಮ 
ವಾಗಿ ಮಾಡುವುದಕ್ಕೆ ಬದಲಾಗಿ ನನ್ನ ವಿರುದ್ಧ ಮುಸ್ಲಿಮರ ಮತ್ತು 
ಭಯ್ಯಾಟರ ಕೋಪವನ್ನು ಕೆರಳಿಸಲು ಪ್ರಬಲ ಕಾರಣವಾಯಿತು. ಈ 
ತೀರ್ಪಿಗೆ ಪೂರ್ವದಲ್ಲಿ ನಾವು ಮಿತ್ರರಂತೆ ಸಂದರ್ಶಿಸುತ್ತಿದ್ದೆ ವು. ನಾನಾ 
ಗಿಯೇ, ವಿಚಾರವನ್ನು ಮಾಡದೆಯೇ ಮಾಡಿದ ವಾಗ್ದಾನವನ್ನು ಭಂಗ 
ಮಾಡಿದ್ದೇನೆಂದು ನನ್ನ ಮೇಲೆ ದೋಷಾರೋಪಣೆ ಮಾಡಲಾಗಿದೆ. ನಾನು 
ಈ ರೀತಿಯಲ್ಲಿ ಕೊಟ್ಟಿ ಮಾತನ್ನು ತಬ್ಬದೆನೇ ಇಲ್ಲವೆಎಂಬುದನ್ನು ನಿರ್ಧ 
ರಿಸಲು ಈ ವಿಷಯವನ್ನು ಮುಖ್ಯ ನ್ಯಾಯಾಧೀಶರ ಮುಂದಿಡಲಾಗಿದೆ. 
ಮುಸ್ಲಿಂ ಕೌನ್ಸಿಲ್‌ ಅವರೂ ಗಿರಾಸಿಯಾ ಸಂಘದವರೂ ಕೊಟ್ಟ ಹೇಳಿಕೆ 
ಗಳೂ ನನ್ನ ಮುಂದಿವೆ. ನಾನೀಗ ಮುಖ್ಯ ನ್ಯಾಯಾಧೀಶರ ತೀರ್ಪನ್ನು 
ತ್ಯಾಗಮಾಡಿರುವುದರಿಂದ, ಈ ಎರಡು ಹೇಳಿಕೆಗಳಿಗೆ ಉತ್ತರ ಕೊಡುವ 
ಕಾರಣವಿಲ್ಲ. ಮುಸ್ಲಿಮರು ಮತ್ತು ಭಯ್ಯಾಟರು ಅವರಿಗೆ ಠಾಕೂರ್‌ 
ಸಾಹೇಬರು ಏನು ಕೊಡಲಿಚ್ಛೆ ಸುವರೊ ಅದನ್ನು ಪಡೆಯಬಹುದು. ನನ್ನ 
(ನು ಅಡ್ಡಿಯಿಲ್ಲ. ತಮ್ಮ ವಾದವನ್ನೊಳಗೊಂಡ ಹೇಳಿಕೆಯನ್ನು ಸಿದ್ಧ 
ಡಿಸುವ ಶ್ರಮಕ್ಕೆ ಅವರನ್ನು ಗುರಿಪಡಿಸಿದ್ದ ಕ್ಕಾಗಿ ಅವರ ಕ್ಷಮೆಯನ್ನು 
ಬೇಡುತ್ತೇನೆ. 

ನನ್ನ ದುರ್ಬಲತೆಯಿಂದ ನಾನು ವೈಸರಾಯರಿಗೆ ವೃಥಾ ಕಷ್ಟವನ್ನು 


ಲ್ಸ 


ಕೊಟ್ಟಿದ್ದಕ್ಕಾಗಿ ಅವರ ಕ್ಷಮೆಯನ್ನು ಬೇಡಬೇಕು. ಮುಖ್ಯ ನ್ಯಾಯಾಧೀ 


ಹ 
ಓ 
ಜ್‌ 
ಊ 


ಭಾಷಣಗಳು ಮತ್ತು ಹೇಳಿಕೆಗಳು ' 00೭ 


ಶರು ಶ್ರಮವನ್ನು ವಹಿಸಲು ನಾನು ಕಾರಣನಾಗಿದ್ದ ದ್ವರಿಂದ ಅವರ ಕ್ಷಮೆ 
ಯನ್ನು ಬೇಡುತ್ತೇನೆ. ನನಗೆ ಹೆಚ್ಚು ವಿಷಯ ತಿಳಿದಿದ್ದರೆ ಈ ಶ್ರಮ 
ಅವರು ವಹಿಸಲೇ ಬೇಕಾಗಿರಲಿಲ್ಲ. ಎಲ್ಲಕ್ಕೂ ಹೆಚ್ಚಾಗಿ ಠಾಕೂರ್‌ 
' ಸಾಹೇಬರ ಮತ್ತು ದರಬಾರ್‌ ವೀರವಾಲಾ ಅವರ ಕ್ಷಮೆಯನ್ನು ಬೇಡು 
ತ್ತೇನೆ.  ವೀರವಾಲಾ ಅವರ ವಿಷಯದಲ್ಲಿ ನನ್ನ ಸಹೋದ್ಯೋಗಿ 
ಗಳಂತೆಯೇ--ನಾನು ದುರಭಿಪ್ರಾಯಗಳನ್ನು ಪಡೆದಿದ್ದೆನೆಂದು ಒಬ್ಬ 
ಕೊಳ್ಳಬೇಕು. ಅವರ ಮೇಲೆ ಮಾಡಿದ ಆರೋಪಣೆಗಳು ನಿಜವೇ ಇಲ್ಲವೆ 
ಎನ್ನುವುದನ್ನು ವಿಚಾರ ಮಾಡಲು ನಾನೀಗ ತೊಡಗುವುದಿಲ್ಲ. ಅದರ 
ಚರ್ಚೆಗೆ ಈ ಹೇಳಿಕೆಯಲ್ಲಿ ಸ್ಥಳವಿಲ್ಲ. ಇಷ್ಟು ಹೇಳಿದರೆ ಸಾಕು. ಅವರ 
ಬಗೆಗೆ ನಾವು ಅಹಿಂಸಾ ಮಾರ್ಗದ ರೀತಿಯಲ್ಲ ವರ್ತಿಸಲಿಲ್ಲ. 

ನಾನು ಇಬ್ಬಗೆಯ ಆಟವನ್ನು ಏಕ ಕಾಲದಲ್ಲಿ ಹೂಡಿದೆನೆಂದು 
ಹೇಳಬಹುದಾದರೆ ಒಂದು ಕಡೆ ಮುಖ್ಯ ನ್ಯಾಯಾಧೀಶರ ತೀರ್ಪನ್ನು 
ಒಂದು ಖಡ್ಗದಂತೆ ದರಬಾರ್‌ ವೀರವಾಲಾ ತಲೆಯ ಮೇಲೆ ನಿಳ್ಳಸಿದೆ, 
ಮತ್ತೊಂದು ಕಡೆ, ಅವರನ್ನು ಪುಸಲಾಯಿಸಿ ಅವರ ಸ್ವತಂತ್ರ ಇಜೈ 
ಯಿಂದ ಉದಾರವಾದ ಸುಧಾರಣೆಗಳನ್ನು ಠಾಕೂರ್‌ ಸಾಹೇಬರು ಅನು 
ಗ್ರಹಿಸುವಂತೆ ಅವರಿಗೆ ಸಲಹೆ ಕೊಡುವರೆಂದು ವಿರೀಕ್ಷಿಸಿದೆ. ಈ ದ್ವಂದ್ವ 
ವ್ಯವಹಾರ ನಡೆಸಿದೆನೆಂಬ ಅಪಕೀರ್ತಿಗೆ ನಾನು ಪಾತ್ರ ನಾಗಿದ್ದೇನೆ. 

ಅಹಿಂಸಾ ಮಾರ್ಗಕ್ಕೆ ಈ ವಿಧಾನವು ಹೊಂದಿಕೊಳ್ಳಲಾರದೆಂಬು 
ದನ್ನು ನಾನು ಒಪ್ಪುತ್ತೇನೆ. ಏಪ್ರಲ್‌ ೧೯ನೆಯ ತಾರೀಖು ಮಿ. ಗಿಬ್ಬನ್‌ 
ಅವರಿಗೆ ಯಾವುದನ್ನು ಉದಾರವಾದ ಸಮ್ಮತವೆಂದು ಹೇಳಲಾಗಿದೆಯೊ 
ಅದನ್ನು ಇದ್ದಕ್ಕಿದ್ದಂತೆ ಮಾಡಿದಾಗ ನನ್ನ ದೌರ್ಬಲ್ಯ ನನಗೇ ಗೋಚರ 
ವಾಯಿತು. “ಈ ತೀರ್ಪು ನನಗೇನು ಬೇಕಾಗಿಲ್ಲ” ಎಂದು ತತ್‌ಕ್ಷಣ 
ಅಲ್ಲಿಯೇ ಹೇಳುವಷ್ಟು ಧೈರ್ಯ ನನ್ನಲ್ಲಿರಲಿಲ್ಲ. ಆದರೆ ನಾನು ಹೇಳಿದೆ : 
“ ಠಾಕೂರ್‌ ಸಾಹೇಬರು ತಮ್ಮ ಸ್ವಂತ ಸಮಿತಿಯನ್ನು ನೇಮಿಸಲಿ. 
ಅನಂತರ ಆ ವರದಿಯನ್ನು ಈ ಮುಖ್ಯ ನ್ಯಾಯಾಧೀಶರ ತೀರ್ಹಿನೊಂದಿಗೆ 
ಹೊಂದಿಕೊಳ್ಳುತ್ತಿದೆಯೇ ಪರಿಷತ್ತಿನವರು ಪರಿಶೀಲಿಸಲಿ, ಅದರಳ್ಳಿ 
ಲೋಪವಿದ್ದರೆ ಅದು ಮುಖ್ಯ ನ್ಯಾಯಾಧೀಶರ ಮುಂದೆ ಹೋಗಬಹುದು." 


೧೧೮ ಗಾಂಧೀ ಗ್ರಂಥಮಾಲೆ 


ದರಬಾರ್‌ ವೀರವಾಲಾ ಈ ವಿಧಾನದಲ್ಲಿ ಸರಿಯಾಗಿಯೇ ಒಂದು ಲೋಪ 
ವನ್ನು ಕಂಡು ಈ ಮಾತನ್ನು ತಿರಸ್ಕರಿಸಿದರು. “ ನ್ಯಾಯಾಧೀಶರ ತೀರ್ಪನ್ನು 
ಈಗಲೂ ನನ್ನ ತಲೆಯ ಮೇಲೆ ಹಿಡಿದು ಹೆದರಿಸುತ್ತಿಧ್ದೀರಿ. ಠಾಕೂರ್‌ 
ಸಾಹೇಬರು ನೇಮಿಸಿರುವ ಸಮಿತಿಯ ಮೇಲೆ ಪುನರ್ವಿಮರ್ಶೆ ಮಾಡುವ 
ಉತ್ತಮ ನ್ಯಾಯಾಲಯದಂತಿರಲು ನೀವು ಬಯಸುತ್ತೀರಿ. ಹೀಗಿರುವ 
ಪಕ್ಷಕ್ಕೆ ನಿಮಗೇನು ಸಲ್ಲುವುದೊ ಅಷ್ಟನ್ನು ಮಾತ್ರ ನೀವು ಪಡೆದು 
ಹೊರಡಬಹುದು. ಅದರ ಮೇಲೆ ಲೇಶ ಮಾತ್ರವೂ ಸಿಗಲಾರದು” ಎಂದು 
ಅವರು ವಾದಿಸಿದರು. ಅವರ ಆಕ್ಷೇಪಣೆಯಲ್ಲಿ ಬಲವಾದ ನ್ಯಾಯವಿತ್ತೆಂದು 
ನನಗನಿಸಿತು. ಆ ಹೊತ್ತಿನಲ್ಲೇ ನ್ಯಾಯಾಧೀಶರ ತೀರ್ಪನ್ನು ನಿರಾಕರಣೆ 
ಮಾಡುವಷ್ಟು ಧೈರ್ಯ ನನಗಿರಲಿಲ್ಲವೆಂದು ನಾನು ಆತನಿಗೂ ಹೇಳಿದೆ. ಆದರೆ 
ಈ ತೀರ್ಪೇ ಇಲ್ಲವೆಂದೂ ನಾನೂ ಸರದಾರರೂ ಈ ರಂಗದಿಂದ ನಿಷ್ಕ ಮಿ 
ಸಿರುವುದಾಗಿಯೂ ಭಾವಿಸಿ, ಜನರೊಂದಿಗೆ ಒಂದು ಸಮಾಧಾನಕರವಾದ 
ಒಪ್ಪಂದಕ್ಕೆ ಬರಬೇಕೆಂದೂ ಆತನಲ್ಲಿ ಪ್ರಾರ್ಥಿಸಿಕೊಂಡೆನು. ಆತನು 
ಪ್ರಯತ್ನಪಡುವುದಾಗಿ ಹೇಳಿದನು. ತನ್ನದೇ ಆದ ಧೋರಣೆಯಲ್ಲಿ 
ಪ್ರಯತ್ನಿಸಿದನು. ಆದರೆ ವಿಶಾಲ ಹೃದಯದಿಂದಲ್ಲ. ಆತನು ದೋಷಿ 
ಎಂದು ನಾನು ಹೇಳುವುದಿಲ್ಲ. ನಾನು ಈ ನ್ಯಾಯಾಧೀಶರ ತೀರ್ಪನ್ನು ಬಿಗಿ 
ಯಾಗಿ ಹಿಡಿದಿರುವ ನನ್ನ ಹೃದಯವನ್ನು ಆತನು ಅರಿತವನಾಗಿದ್ದಾಗ 
ಆತನಲ್ಲಿ ವಿಶಾಲ ಹೃದಯವನ್ನು ನಾನು ಹೇಗೆ ನಿರೀಕ್ಷಿಸಲಾದೀತು? 

ನಂಬಿಕೆಯೇ ನಂಬಿಕೆಯನ್ನು ಹುಟ್ಟಿಸುತ್ತದೆ. ನನ್ನಲ್ಲಿಯೇ ಅದರ 
ಲೋಪವಿತ್ತು. ಆದರೆ ಈಗ ಕೊನೆಗೆ ನಾನು ಕಳೆದುಕೊಂಡಿದ್ದ ಧೈರ್ಯವನ್ನು 
ಮತ್ತೆ ಪಡೆದಿದ್ದೇನೆ. ನಾನು ನನ್ನ ತಪ್ಪನ್ನು ನಿಸ್ಸಂಕೋಚವಾಗಿ ಒಬ್ಬ 
ಕೊಂಡುದರಿಂದಲೂ ನನ್ನ ಪಶ್ಕಾತ್ತಾಪದಿಂದಲೂ ಅಹಿಂಸೆಯಲ್ಲರುವ 
ಸರ್ವ ಶ್ರೇಷ್ಠವಾದ ಶಕ್ತಿಯ ವಿಷಯದಳ್ಳಿ ನನಗಿದ್ದ ಶ್ರದ್ಧೆ ಮತ್ತಷ್ಟು 
ಜಾಜ್ಕಲ್ಯ ಮಾನವಾಗಿ ಬೆಳಗುತ್ತಿದೆ. 

ನನ್ನ ಸಹೋದ್ಯೋಗಿಗಳ ವಿಷಯದಲ್ಲಿ ನಾನು ಯಾವ ಅನ್ಯಾಯ 
ವನ್ನೂ ಎಸಗಬಾರದು. ಅವರಲ್ಲಿ ಅನೇಕರ ಮನಸ್ಸಿನಲ್ಲ ಶಂಕೆಗಳು 
ತುಂಬಿವೆ. ಅಹಿಂಸೆಗೆ ನಾನು ಮಾಡುತ್ತಿರುವ ವಿವರಣೆ ಅವರಿಗೆ ಹೊಸ 


ಭಾಷಣಗಳು ಮತ್ತು ಹೇಳಿಕೆಗಳು ೧೧೯ 


ದಾಗಿದೆ. ನಾನು ಪಶ್ಶಾತ್ತಾ ಪಪಡಲು ಕಾರಣವೇನೆಂದು ಅವರಿಗೆ ಗೋಚರ 
ವಾಗದೆ ಇದೆ. ಈ ತೀರ್ಪಿನಿಂದ ಒದಗಿದ ಉತ್ತಮ ಅವಕಾಶವನ್ನು 
ಬಿಟ್ಟು ಕೊಡುತ್ತಿದ್ದೇನೆಂದು ಅವರ ಭಾವನೆ.. ರಾಜಕೀಯ ಮುಖಂಡನಾಗಿ 
ನಾನು ಎಪ್ಪತ್ತೈದು ಸಾವಿರ ಜನರ ಪ್ರಾಯಶಃ ಇಡೀ ಕಾಥೆಯವಾಡದ 
ಜನರ ಆಗುಹೋಗುಗಳನ್ನು ಚಂಡಾಡ ಬಾರದೆಂದು ಅವರ ಭಾವನೆ, ಅವರ 
ಭೀತಿಗೆ ಕಾರಣವಿಲ್ಬವೆಂದು ನಾನು ಅವರಿಗೆ ಹೇಳಿದ್ದೇನೆ. ಆತ್ಮಶುದ್ಧೀ 
ಕರಣಕ್ಕೂ ಧೈರ್ಯದ ವೃದ್ಧಿಗೂ ಒದಗುವ ಪ್ರತಿಯೊಂದು ಘಟನೆಯೂ 
ಸತ್ಯಾಗ್ರಹ ಉದ್ಯಮದಲ್ಲಿ ಸಂಬಂಧವಿರುವ ಜನರ ಉದ್ದೇಶ ಸಾಧನೆಗೆ 
ಬಲಪಡಿಸುತ್ತದೆಂದು ನಾನು ಅವರಿಗೆ ಆಶ್ವಾಸನ ಕೊಟ್ಟಿದ್ದೇನೆ. ನಾನು 
ಅವರ ಅಧಿನಾಯಕನೆಂದೂ ಸತ್ಯಾಗ್ರಹದ ಶಾಸ್ತ್ರದಲ್ಲಿ ತಜ್ಞನೆಂದೂ ಅವರು 
ಎಣಿಸುವುದಾದರೆ ನನ್ನ ಹುಚ್ಛಾಟಗಳೆಂದು ಅವರಿಗೆ ತೋರಬಹುದಾದ 
ನನ್ನ ಚರ್ಯೆಗಳನ್ನು ಅವರು ಸಹಿಸಿಕೊಂಡಿರಬೇಕೆಂದೂ ಸಹ ನಾನು 
ಅವರಿಗೆ ಹೇಳಿರುವೆನು. 

ನ್ಯಾಯಾಧೀಶರ ತೀರ್ಪಿನ ನಿರ್ಬಂಧದಿಂದ ಠಾಕೂರ್‌ ಸಾಹೇಬರನ್ನೂ 
ಅವರ ಸಲಹೆಗಾರರನ್ನೂ ಬಿಡುಗಡೆ ಮಾಡಿದ ಮೇಲೆ, ರಾಜಕೋಟಿಯ 
ಜನರ ಆಕಾಂಕ್ಷೆಗಳನ್ನು ಪೂರೈಸಿ ಅವರ ಶಂಕೆಗಳನ್ನು ದೂರಮಾಡಿ ಈ 
ಮೂಲಕ ಅವರಲ್ಲಿ ಸಮಾಧಾನವನ್ನು ಸ್ಥಾ ಓಸಬೇಕೆಂದೂ ನಾನು ಯಾವ 
ಸಂಕೋಚವೂ ಇಲ್ಲದೆ ವಿನಂತಿ ಮಾಡಿಕೊಳ್ಳುತ್ತೇನೆ. ೨೪ 


೨೫. ಒಂದು ಹೇಳಿಕೆ 


[೧೯೩೯ರಲ್ಲಿ ಪ್ರಪಂಚದ ದ್ವಿತೀಯ ಮಹಾಯುದ್ಧ ಆರಂಭವಾದ 
ಸಮಯದಲ್ಲಿ ವೈಸರಾಯರು ಭಾರತದ ಮುಖಂಡರನ್ನು ಸಮಾಲೋಜನೆಗಾಗಿ 
ಆಹ್ವಾನಿಸಿದರು. ಗಾಂಧೀಯವರು ಸೆಪ್ಟೆಂಬರ್‌ ೫ನೆಯ ತಾರೀಖು ಸಿಮ್ಲಾ 
ತಲಬದರು; ಈ ಹೇಳಿಕೆಯನ್ನು ಹೊರಡಿಸಿದರು. ] 

ಡಿಲ್ಲಿಯಲ್ಲಿ ನಾನು ಕಾಲ್ಕಾಗೆ ಹೋಗುವ ರೈಲಿನಲ್ಲಿ ಹತ್ತುತ್ತಿದ್ದಾಗ, 
ಒಂದು ದೊಡ್ಡ ಗುಂಪು ಹಳಸಿ ಜೀರ್ಣವಾಗಿರುವ ಪದವಾದ ಮಹಾತ್ಮಾ 


೧೨೦ ಗಾಂಧೀ ಗ್ರಂಥಮಾಲೆ 


ಗಾಂಧೀ ಕೀ ಜಯ್‌, ಎಂಬ ಸ್ವರವನ್ನೂ “ ನಮಗೆ ಯಾವ ಒಪ್ಪಂದವೂ 
ಬೇಡ” ಎಂಬ ವಾಕ್ಯವನ್ನೂ ಉತ್ಸಾಹದಿಂದಲೂ ನಗೆಮುಖದಿಂದಲೂ 
ದನಿಗೂಡಿಸಿ ಉದ್ಗಾರ ಮಾಡುತ್ತಿದ್ದರು. ಪ್ರತಿವಾರವೂ ಒಂದು ದಿನ 
ನಾನು ಆಚರಿಸುವ ಮೌನದಲ್ಲಿ ಅಂದು ನಾನಿದ್ದೆ. ಆದ್ದರಿಂದ ಕೇವಲ 
ಮುಗುಳ್ನಗೆಯನ್ನು ನಕ್ಕೆನು. ಗಾಡಿಯನ್ನು ಹತ್ತಲು ಇರುವ ಮೆಟ್ಟಿ ಲಿನ 
ಮೇಲೆ ನಿಂತಿದ್ದವರೂ ಮುಗುಳ್ನಗೆಯನ್ನು ಬೀರಿದರು-ನಾನು ವೈಸರಾಯ 
ರೊಂದಿಗೆ ಯಾವ ಒಪ್ಪಂದವನ್ನೂ ಮಾಡಬಾರದೆಂದು ಎಚ್ಚರಿಕೆ ಕೊಟ್ಟರು. 
ಇದೇ ಬಗೆಯ ಐಚ್ಛರಿಕೆಯನ್ನು ಕೊಟ್ಟು ಒಂದು ಕಾಂಗ್ರೆಸ್‌ ಕಮಿಟ 
ಯಿಂದ ನನಗೊಂದು ಪತ್ರವೂ ಬಂದಿತ್ತು. ಈ ಸಲಹೆಗಾರರಿಬ್ಬರೂ 
ನನ್ನನ್ನು ಅರಿತವರಾಗಿರಲಿಲ್ಲ. ನನ್ನ ಶಕ್ತಿ ಸೀಮಿತವಾದದ್ದೆಂದು ಅರಿಯಲು 
ಈ ಎಚ್ಛರಗಳ ಆವಶ್ಯಕತೆ ಇರಲಿಲ್ಲ. ಡಿಳ್ಳಿಯಲ್ಲಾದ ಪ್ರದರ್ಶನ ಮತ್ತು 
ಕಾಂಗ್ರೆಸ್‌ ಕಮಿಟಯ ಎಚ್ಛರಿಕೆ, ಇವುಗಳ ಮಾತಿರಲಿ. ವೈಸರಾಯ 
ರೊಂದಿಗೆ ಆದ ನನ್ನ ಸಂದರ್ಶನದಲ್ಲಿ ಏನು ನಡೆಯಿತೆಂದು ಸಾರ್ವಜನಿಕ 
ರಿಗೆ ತಿಳಿಸುವುದು ನನ್ನ ಕರ್ತವ್ಯ. 

ಕೇವಲ ನನ್ನ ಪರವಾಗಿ ಮಾತ್ರವಲ್ಲದೆ ಯಾರ ಪ್ರತಿನಿಧಿಯಾಗಿಯೂ 
ಮಾತುಕತೆ ನಡೆಸಲು ನಮಗೆ ಅಧಿಕಾರವಿರಲಿಲ್ಲವೆಂದು ನನಗೆ ಗೊತ್ತಿತ್ತು. 
ಈ ವಿಷಯದಲ್ಲಿ ಕಾರ್ಯಕಾರೀ ಸಮಿತಿಯಿಂದ ಯಾವ ಆದೇಶವೂ ನನ 
ಗಿರಲಿಲ್ಲ. ನನಗೆ ಬಂದ ತಂತಿ ವರ್ತಮಾನವನ್ನು ಉತ್ತರಿಸಿ ತತ್‌ಕ್ಷಣವೇ 
ಮೊದಲು ಸಿಕ್ಕಿದ ರೈಲು ಗಾಡಿಯನ್ನು ಹತ್ತಿದ್ದೆ. ಅಷ್ಟೇ ಅಲ್ಲ. ನನ್ನ 
ಅದಮ್ಯವಾದ ಪರಿಪೂರ್ಣ ಅಹಿಂಸಾ ಮನೋಧರ್ಮಕ್ಕೆ ಅನುಸಾರವಾಗಿ, 
ನಾನು ರಾಷ್ಟ್ರದ ಚಿತ್ತವನ್ನು ಪ್ರತಿನಿಧಿಸಲು ಸಾಧ್ಯವಿಲ್ಲವೆಂದು ನನಗೆ 
ತಿಳಿದಿತ್ತು. ಹಾಗೆ ಪ್ರತಿನಿಧಿಸಲು ಪ್ರಯತ್ನಿಸಿದರೆ ತೀರ ವಿಫಲನಾಗಿ ನಗೆ 
ಗಿಡಾಗುವೆನೆಂದೂ ನನಗೆ ತಿಳಿದಿತ್ತು. ನಾನು ವೈಸರಾಯರಿಗೆ ಈ ಮಾತು 
ಹೇಳಿದೆ. ಆದ್ದರಿಂದ ನನ್ನೊಂದಿಗೆ ಸಮಜಾಯಿಹಿ ಅಥವಾ ಒಪ್ಪಂದ 
ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಹಾಗೆ ಒಪ್ಪಂದವನ್ನು ಮಾಡುವ 
ಉದ್ದೇಶದಿಂದ ನನ್ನನ್ನು ಅವರು ಕರೆಸಿಯೂ ಇರಲಿಲ್ಲ. ನಾನು ವೈಸ 
ರಾಯರ ಭವನದಿಂದ ಬರಿಗೈಯಿಂದ ಬಂದಿದ್ದೇನೆ. ರಹಸ್ಯವಾದ ಅಥವಾ 


ಭಾಷಣಗಳು ಮತ್ತು ಹೇಳಿಕೆಗಳು ೧೨೧ 


ಬಹಿರಂಗವಾದ ಯಾವ ಒಪ್ಪಂದವನ್ನೂ ಮಾಡಿಕೊಂಡು ಬಂದಿಲ್ಲ. ಹಾಗೇ 
ನಾದರೂ ಒಪ್ಪಂದವಾಗಬೇಕಾದರೆ ಅದು ಕಾಂಗ್ರೆಸ್ಸಿಗೂ ಸರಕಾರಕ್ಕೂ 
ಮಧ್ಯೆ ನಡೆಯಬೇಕು. 

ಕಾಂಗ್ರೆಸ್ಸಿಗೂ ನನಗೂ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸಿದ 
ಮೇಲೆ ನನ್ನ ಸಹಾನುಭೂತಿ, ಕೇವಲ ಮಾನವೀಯತೆಯ ದೃಷ್ಟಿಯಿಂದ 
ಇಂಗ್ಲೆಂಡ್‌ ಮತ್ತು ಫ್ರಾನ್ಸಿನೊಂದಿಗೆ ಇತ್ತೆಂದು ವೈಸರಾಯರಿಗೆ ಹೇಳಿದೆ. 
ಅಭೇದ್ಯವೆಂದು ಎಣಿಸಲಾಗಿದ್ದ ಲಂಡನ್‌ ನಗರವು ನಾಶಕ್ಕೆ ಗುರಿಯಾಗು 
ವುದೆಂಬ ಚಿಂತನೆಯೂ ಸಹ ಅಂತರಾಳದಿಂದ ನನ್ನ ಮನಸ್ಸನ್ನು ಕಲಕುವ 
ವಿಷಯವೆಂದು ಅವರಿಗೆ ಹೇಳಿದೆ. ಪಾರ್ಲಿಮೆಂಟ್‌ ಭವನಗಳೂ ವೆಸ್ಟ್‌ ಮಿನಿ 
ಸ್ಟರ್‌ ಆಬಿ ಅಂತಹ ಮಹಾ ಸೌಧಗಳೂ ನಾಶಕ್ಕೆ ಗುರಿಯಾಗಬಹುದೆಂಬ 
ಚಿತ್ರವನ್ನು ಕಲ್ಪಿಸುತ್ತಿದ್ದಂತೆ ನಾನು ಅಪ್ಪತಿಭವಾಗಿ ಕುಸಿದುಬಿದ್ದಂತೆ 
ಆಯಿತು. ನಾನು ಅತಿ ಖಿನ್ನನಾಗಿದ್ದೇನೆ. ಭಗವಂತನು ಇಂತಹ ಘಟನೆ 
ಗಳಿಗೆ ಅವಕಾಶ ಕೊಡುತ್ತಿ ರುವನಲ್ಲಾ ಎಂಬುದರ ಬಗೆಗೆ ನನ್ನ ಹೃದ 
ಯಾಂತರಾಳದಲ್ಲಿ ಅವನೊಂದಿಗೆ ಸತತವಾಗಿ ಹೋರಾಟ ನಡೆಸುತ್ತಿದ್ದೇನೆ, 
ನನ್ನ ಅಹಿಂಸೆ ನಿಶ್ಶಕ್ತ ವೆಂದು ತೋರುವಷ್ಟು ಆಗಿದೆ. ಆದರೆ ದಿನವೂ 
ನಡೆಯುತ್ತಿರುವ ಈ ಹೋರಾಟದ ಮುಕ್ತಾಯದಲ್ಲಿ ಭಗವಂತನಾಗಲ 
ಅಹಿಂಸೆಯಾಗಲಿ ನಿಶ್ಶಕ್ತ ವಲ್ಫವೆಂಬ ಉತ್ತರ ಬರುತ್ತಲಿದೆ. ಈ ನಿಶಠ್ಶಕ್ತಿ 
ಮನುಷ್ಯರಲ್ಲಿದೆ. ನಾನು ಶ್ರದ್ಧೆ ಯನ್ನು ಕೈಬಿಡದೆ ಈ ಪ್ರಯತ್ನದಲ್ಲಿ 
ನಾನೇ ಮುರಿದು ಬಿದ್ದರೂ ಪ್ರಯತ್ನಿಸುತ್ತ ನಡೆಯಬೇಕು. 

ಆದ್ದರಿಂದ ನನಗೆ ಕಾದಿರುವ ಅತೀವ ಮ 1ಕ್ಲೇಶದ ಮುನ್ಸೂಚನೆ 
ಯಂತೆ, ಜುಲೈ ೨೩ನೆಯ ತಾರೀಖು ಅಬ್ಭಾಟಾಬಾದಿನಿಂದ ಹೆರ್‌ ಹಿಟ್ಲರ್‌ 
ಅವರಿಗೆ ಈ ಕೆಳಗೆ ಕಂಡ ಪತ್ರವನ್ನು ಕಳಿಸಿದೆ: 

“ ಮಾನವ ಕೋಟಯ ಸಲುವಾಗಿ ನಾನು ಈ ಪತ್ರವನ್ನು ಬರೆಯ 
ಬೇಕೆಂದು ಮಿತ್ರರು ನನ್ನನ್ನು ಆಗ್ರಹಪೂರ್ವಕ ಪ್ರೇರಿಸುತ್ತಿದ್ದಾರೆ. 
ಆದರೆ ನನ್ನಿಂದ ಯಾವ ಪತ್ರವೇ ಆಗಲಿ ಅವಿನಯವಾಗುವುದೆಂಬ ಭಾವನೆ 
ಯಿಂದ ಈ ಪ್ರೇರಣೆಗೆ ಕಿವಿಗೊಡದೆ ಇದ್ದೇನೆ. ಆದರೆ ಇದರ ಲೆಕ್ಕಾಚಾರ 
ಮಾಡಬಾರದೆಂದೂ, ಅದಕ್ಕೆ ಜಿಲೆ ಇದ್ದರೂ ಇಲ್ಲದಿದ್ದರೂ ನನ್ನ ವಿನಂತಿ 


೧೨೨ ಗಾಂಧೀ ಗ್ರಂಥಮಾಲಿ 


ಯನ್ನು ಮುಟ್ಕಸಬೇಕೆಂದೂ ನನಗೆ ಯಾವುದೋ ಪ್ರೇರಣೆಯಾಗುತ್ತಿದೆ. 
ಇಂದು ಪ್ರಪಂಚದಲ್ಲಿ ಈಡೀ ಮಾನವಕುಲವನ್ನೇ ರೂಕ್ಷಾವಸ್ಥೆಗೆ ಇಳಿಸಬಲ್ಲ 
ಯುದ್ಧವನ್ನು ನಿಲ್ಲಿಸಬಲ್ಲವರು ನೀವೊಬ್ಬರೇ ಎಂಬುದು ಸ್ಪಷ್ಟವಾಗಿಯೇ 
ಇದೆ. ನಿಮ್ಮ ಗುರಿ ಎಷ್ಟೇ ಯೋಗ್ಯವೆಂದು ನಿಮಗೆ ಕಂಡರೂ ಅದಕ್ಕೆ 
ಇಷ್ಟು ದೊಡ್ಡ ಬೆಲೆಯನ್ನು ತೆರಲೇಬೇಕೆ? ಯುದ್ಧದ ವಿಧಾನವನ್ನೇ 
ಬುದ್ಧಿ ಪೂರ್ವಕವಾಗಿ ತ್ಯಜಿಸಿರುವ ನಾನು ಈ ವಿಧಾನದಿಂದ ಗಣನೀಯ 
ಯಶಸ್ಸನ್ನು ಹೊಂದದೆ ಇಲ್ಲ. ನನ್ನ ವಿನಂತಿಯನ್ನು ಲಾಲಿಸುವಿರಾ ? ಏನೇ 
ಆಗಲಿ ನಾನು ಬರೆದುದು ಅಪರಾಧವಾದರೆ, ಅದನ್ನು ನೀವು ಕ್ಷಮಿಸುವಿ 
ರೆಂದು ನಾನು ನಿರೀಕ್ಷಿಸುತ್ತೇನೆ. 

ಈಗಲಾದರೂ ವಿವೇಕದ ಮಾತಿಗೂ, ಇಡೀ ಮಾನವ ಜನಾಂಗದ 
ವಿಚಾರ ಶೀಲರೆಲ್ಲರೂ -ಇದರಲ್ಲ ಜರ್ಮನರೂ ಸೇರಿಕೊಂಡಿದ್ದಾರೆ-ಮಾಡಿ 
ರುವ ವಿನಂತಿಗೂ ಹಿಟ್ಲರ್‌ ಕಿವಿಗೊಡುವರೆಂದು ನನ್ನ ಉತ್ಕಟವಾದ 
ಇಚ್ಛೆಯಾಗಿದೆ. ಲಂಡನ್ನಿನ ಅಂತಹ ದೊಡ್ಡ ನಗರಗಳು ಮಾನವನ ಬುದ್ಧಿ 
ಚಾತುರ್ಯದ ಫಲವಾಗಿ ನಾಶಕ್ಕೆ ಗುರಿಯಾಗುವ ಸಂಭವವನ್ನು ಅರಿತು ಅದ 
ರಿಂದ ತಪ್ಪಿಸಿಕೊಳ್ಳಲು ಅಲ್ಫನ ಲಕ್ಷಾಂತರ ನಿವಾಸಿಗಳು ಊರನ್ನೇ ಬಿಡುವ 
ಪ್ರಯತ್ನವನ್ನು ಕಂಡು ಜರ್ಮನರೇ ಸಮಾಧಾನ ಚಿತ್ತರಾಗಿರುವರೆ? 
ಇದನ್ನು ನಾನು ನಂಬಲಾರೆ. ಅವರೇ ನಾಶವಾಗುವುದಾದರೆ, ಅವರ ಬೆಲೆ 
ಯುಳ್ಳ ಸ್ಮಾರಕ ಕಟ್ಟಡಗಳ ವಿನಾಶವಾಗುವುದಾದರೆ, ಈ ಸಮಾಧಾನ 
ಚಿತ್ತ, ಅವರಲ್ಲ ಉಳಿಯುವುದೇನು? ನಾನು ಈಗ ಭಾರತದ ಬಂಧ 
ವಿಮೋಚನೆಯನ್ನು ಆಲೋಚಿಸುತ್ತಿಲ್ಬ. ಅದು ಆಗಿಯೇ ಆಗುತ್ತದೆ. ಆದರೆ 
ಇಂಗ್ಲೆಂಡ್‌ ಮತ್ತು ಫ್ರಾನ್ಸ್‌ ಗಳ ಪತನವಾದರೆ, ಅಥವಾ ಅವರು ಜರ್ಮನಿ 
ಯನ್ನು ಗೆದ್ದು ಜರ್ಮನಿ ನಾಶಹೊಂದಿ ತೀರ ದೈನ್ಯಾವಸ್ಥೆಗೆ ಇಳಿಯುವು 
ದಾದರೆ ಭಾರತದ ವಿಮೋಚನೆಗೆ ಏನು ಬೆಲೆ ಉಳಿದೀತು? ” 

ಇಷ್ಟೆಲ್ಲ ಇದ್ದರೂ ಹಿಟ್ಲರ್‌ ಪಾಶವೀ ಬಲವೊಂದೇ ದೇವರೆಂದು 
ಭಾವಿಸುವಂತೆ ಕಾಣುತ್ತದೆ. ಮಿ. ಜೇಂಬರ್‌ಲೇನ್‌ ಹೇಳಿದಂತೆ ಬೇರೆ 
ಯಾರ ಮಾತಿಗೂ ಆತ ಕಿವಿಗೊಡುವಂತಿಲ್ಲ. ಈ ಅನುಪಮವಾದ ವಿಪತ್ತು : 
ಸಂಭವಿಸುತ್ತಿರುವ ತರುಣದಲ್ಲ ಕಾಂಗ್ರೆಸ್ಸಿಗರೂ ಜವಾಬುದಾರಿಯುತರಾದ : 


ಭಾಷಣಗಳು ಮತ್ತು ಹೇಳಿಕೆಗಳು ೧೨೩ 


ಭಾರತೀಯರೂ ಸಹ ವೈಯುಕ್ತಿ ಕವಾಗಿಯೂ, ಸಾಮೂಹಿಕವಾಗಿಯೂ, 
ಈ ರುದ್ರ ನಾಟಕದಲ್ಲಿ ಯಾವ ಪಾತ್ರವನ್ನು ನಿರ್ವಹಿಸಬೇಕೆಂದು ನಿಶ್ಶಯಿಸ 
'ಬೇಕಾಗಿದೆ. ೨೫ 


೨೬. ಗಾಂಧೀ ಸೇವಾಸಂಘದ ಸದಸ್ಯರನ್ನು ಕುರಿತು 
ಮಾಡಿದ ಭಾಷಣ 


[ಕಾರ್ಯ ಕಾರೀ ಮಂಡಳಿಯ (Working Commitee) ಸಭೆ ಮುಗಿದ 
ತರುವಾಯ ಅಹಿಂಸೆಯ ಪ್ರಶ್ನೆಯನ್ನು ಕೂಲಂಕಷವಾಗಿ ವಿವರಗಳ ಸಹಿತ 
ಪರಿಶೀಲಿಸಬೇಕೆಂದು ಗಾಂಧೀಯವರು ಸದಸ್ಯರನ್ನು ಕೇಳಿಕೊಂಡರು. ಈ 
ಪ್ರಶ್ನೆಗೆ ತಮ್ಮ ಸಮಯವನ್ನೆಲ್ಲ ವಿನಿಯೋಗಿಸುತ್ತಿದ್ದರು. ಮೊದಲೇ 
ಗೊತ್ತುಮಾಡಿ ಇವರೊಂದಿಗೆ ಭೇಟಿಯಾಗಲು ಬಂದವರೊಂದಿಗೆ ಮಾತ್ರ 
ಮಾತುಕಶೆ, ಇತರ ಸಮಯಗಳಲ್ಲಿ ಮೌನ ; ಅನೇಕ ದಿನಗಳು ಮುಂಜಾವಿ 
ನಲ್ಲೆ ಎದ್ದು ಅಹಿಂಸೆಯ ಬಗೆಗೆ ಚಿಂತನೆ-ಹೀಗೆ ಈ ಪ್ರಶ್ನೆ ಅವರ ಕಾಲವನ್ನೆಲ್ಲ 
ಆಕ್ರಮಿಸಿಕೊಂಡಿತ್ತು. ಅಕ್ಟೋಬರ್‌ ೨೫ನೆಯ ತಾರೀಖು ಗಾಂಧೀ ಸೇವಾ 
ಸಂಘದ ಕಾರ್ಯಕಾರೀ ಮಂಡಳಿಯ ಸದಸ್ಯರನ್ನುದ್ದೇಶಿಸಿ ಹೀಗೆ ನುಡಿದರು: 


ಈ ಪ್ರಶ್ನೆ ಮೂರು ಹೊತ್ತೂ ನನ್ನ ಮನಸ್ಸಿನ ಮುಂದೆಯೇ ಇದೆ. 
ಅದು ನನಗೆ ವಿಶ್ರಾಂತಿಯನ್ನು ಕೊಡುತ್ತಿಲ್ಲ. ಕಾಂಗ್ರೆಸ್ಸಿನ ಕಾರ್ಯಕಾರೀ 
ಮಂಡಳಿಯ ಕಿರಿಯ ಸದಸ್ಯರ ಸ್ಥಿತಿಯನ್ನು ಕುರಿತು ನಾನು “ ಹರಿಜನ” 
ಪತ್ರಿಕೆಯಲ್ಲಿ ಬರೆದಿದ್ದೇನೆ. ಅವರ ಸ್ಥಿತಿ ಕಷ್ಟವಾದದ್ದು. ಒಂದು 
ತತ್ತ್ವದ ಬಗೆಗೆ ನಿಷ್ಕೆಗೂ, ನಮ್ಮ ಸಹೋದ್ಯೋಗಿಗಳ ಬಗೆಗೆ ನಿಷ್ಕೆಗೂ 
ಪರಸ್ಪರ ಘರ್ಷಣೆ ಅವರ ಮನಸ್ಸಿನಲ್ಲಿ ಉಂಟಾಯಿತು. ಅವರ ಸ್ಥಿತಿ 
ಯನ್ನು ಅವರು ನನಗೆ ತಿಳಿಸಲು ಕಾತರರಾಗಿದ್ದುದನ್ನು ನಾನು ಸಂತೋಷ 
ದಿಂದ ಸ್ವಾಗತಿಸಿದೆ. ನಾವೆಲ್ಲರೂ "ಸತ್ಯ'ದ ಉಪಾಸಕರು. ನಮ್ಮ 
ಮಾನಸಿಕ ಹೋರಾಟಗಳೂ ಘರ್ಷಣೆಗಳೂ ಈ ಸತ್ಯಕ್ಕೆ ನಿಷ್ಕರಾಗಿರುವುದ 
ರಿಂದ ಹುಟ್ಟುತ್ತವೆ. ನಿನ್ನೆ ಕಾರ್ಯಕಾರೀ ಮಂಡಲಿ ಸಭೆಯಲ್ಲಿ ಬಹಳ 
ಸೊಗಸಾದ ಚರ್ಚೆ ನಡೆಯಿತು. ಸದಸ್ಯರ ಸ್ಥಿತಿಯನ್ನು ಕುರಿತು ವೈಯಕ್ತಿ ಕ 


೧೨೪ ಗಾಂಧೀ ಗ್ರಂಥಮಾಲೆ 


ವಾಗಿ, ಕಾಂಗ್ರೆಸ್‌ ಹಾಗೂ ಜನರ ಪ್ರತಿನಿಧಿಯಾಗಿ, ವಿಶದವಾಗಿ ಯಾವ 
ಅಂಶವನ್ನೂ ಬಿಡದೆ ಮಾತುಕತೆಗಳಾದುವು. ನಿಮ್ಮ ವಿಷಯದಲ್ಲಿ 
ಪ್ರಶ್ನೆಯೇ ಬೇರೆ. ನೀವು ಇಲ್ಲ ವ್ಯಕ್ತಿಗಳಾಗಿ ಮಾತ್ರ ಇರುವವರು. 
30ಗ್ರೆಸ್‌ ಆಗಲಿ ಕಾಂಗ್ರೆಸಿಗರಾಗಲಿ ಯಾವುದನ್ನಾದರೂ ಯೋಚಿಸಲಿ. 
ನಿಮ್ಮ ಆಚರಣೆ ಎಂತಹುದಾಗಿರಬೇಕೆಂದು ನೀವೇ ನಿರ್ಧರಿಸಬೇಕು. ಆದ್ರ 
ರಿಂದ ಈ ಪ್ರಶ್ನೆ ನಿಮ್ಮ ಪೂರ್ತಿಗೆ ಸರಳವಾದದ್ದೇ ಆಗಿದೆ. ನಿಮಗೆ 
ಬ್ರ್ರಯರಾದವರಿಗೆ ತೀವ್ರವಾಗಿ ಘಾಸಿಪಡಿಸಿದವರೊಡನೆ ನೀವು ಭ್ರಾತೃ 
ಭಾವದಿಂದ ವರ್ತಿಸುವಿರಾ? ರಾಜೇಂದ್ರಬಾಬು ಅವರನ್ನೇ ಹೊಡೆಯಲು 
ಒಬ್ಬ ಬಂದನೆಂದು ಭಾವಿಸೋಣ. ನೀವು ದಾಳಿಕಾರನ ಮೇಲೆ ಪ್ರತೀಕಾರ 
ಮಾಡುವಿರೊ ಅಥವಾ ರಾಜೇಂದ್ರ ಬಾಬುವಿಗೂ ಅವರಿಗೂ ಮಧ್ಯೆ ನಿಂತು 
ಅವನಿಗೆ ತಗಲಬಹುದಾದ ಹೊಡತವನ್ನು ಹರ್ಷಚಿತ್ತದಿಂದ ನೀವು 
ಸಹಿಸುವರೋ.? ನಿಮಗೆ ಮರಣ ಭಯ, ಅಂಗಗಳಿಗೆ ಘಾಯವಾಗುತ್ತ 
ದೆಂಬ ಭಯ ಮತ್ತು ನಿಮ್ಮನ್ನು ಬಂಧಿಸಿರುವ ಮನೆಯ ಬಂಧನಗಳು. 
ಇವುಗಳನ್ನು ನೀವು ತೊರೆದಿದ್ದರೆ ನೀವು ಮಧ್ಯೆ ನಿಂತು ಏಟುಗಳನ್ನು 
ಸಹಿಸಬಲ್ಳಿರಿ. ನೀವು ಯಾರೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುತ್ತೀರೊ 
ಅವರೊಂದಿಗೆ ಕೇವಲ ಭ್ರಾತೃತ್ವಭಾವ ಇಲ್ಲದಿದ್ದರೆ, ಎಷ್ಟೇ ಕಷ್ಟ 
ಬಂದರೂ ಅಹಿಂಸೆಯನ್ನು ಆಚರಿಸುತ್ತೇವೆ ಎನ್ನುವುದಕ್ಕೆ ಅರ್ಥವಿಲ್ಲ. 
ಕೇವಲ ಔಪಚಾರಿಕವಾದ, ಅರ್ಥವಿಲ್ಲದ ತೀರ್ಮಾನವನ್ನು ಮಾಡುವುದ 
ಕ್ಕಿಂತಲೂ ಸಂಘವನ್ನು ಮುಚ್ಚಿಬಿಡುವುದು ಉತ್ತಮ. 
ಅಹಿಂಸೆ ಮಠದ ಏಕಾಂತವಾಸದಲ್ಲಿ ಆಚರಿಸುವ ಗುಣವಲ್ಲ. ಕೇವಲ 
ಖಹಿಗಳೂ ಗುಹೆಯಲ್ಲಿ ವಾಸಿಸುವವರೂ ಅನುಷ್ಠಾನ ಮಾಡಬೇಕಾದ್ರಿಲ್ಲ. 
ಇದು ಜನಸಾಮಾನ್ಯರೂ ಕೋಟ್ಯಿಂತರ ಮಾನವರೂ ಅನುಷ್ಮಿಸಲು ಸಾಧ್ಯ 
ವಾದುದು. ಅದರ ಸಮಗ್ರ ಅರ್ಥ ಅವರು ಗ್ರಹಿಸಬೇಕಾಗಿಲ್ಲ. ಆದರೆ 
ಮಾನವ ವರ್ಗಕ್ಕೇ ಇದು ನಿಯಮವಾದ್ದರಿಂದ ಇದನ್ನು ಆಚರಿಸಬೇಕು. 
ಮಾನವನಿಗೂ ಪಶುಗಳಿಗೂ ಇದೇ ವ್ಯತ್ಯಾಸ. ಆದರೆ ಮಾನವನು ಇನ್ನೂ 
ಪಶು ಸ್ವಭಾವವನ್ನು ತ್ಯಜಿಸಿಲ್ಲ. ತ್ಯಜಿಸಲು ಪ್ರಯತ್ನಿಸಬೇಕು. ಈ 
ಪ್ರಯತ್ನವೆಂದರೆ ಅಹಿಂಸೆಯ ಆಚರಣೆ, ಅಭ್ಯಾಸ, ಅದರಲ್ಫಿ ನಂಬಿಕೆಯ 


ಭಾಷಣಗಳು ಮತ್ತು ಹೇಳಿಕೆಗಳು ೧೨೫ 


'ನ್ನಿಡುವುದಲ್ಲ. ಒಂದು ತತ್ತ ದಲ್ಲಿ ನಂಬಿಕೆಯನ್ನಿಡಲು ಪ್ರಯತ್ನ ಮಾಡು 
ವುದು ಸಾಧ್ಯವಿಲ್ಲ. ಅದರಲ್ಲಿ ನನಗೆ ನಂಬಿಕೆ ಇದೆ ಅಥವಾ ಇಲ್ಲ ಅಷ್ಟೆ, 
ನಂಬಿಕೆ ಇದ್ದರೆ ಅದನ್ನು ಅಭ್ಯಾಸ ಮಾಡಲು ನಾನು ಧೈರ್ಯವಾಗಿ ಪ್ರಯತ್ನ 
ಮಾಡಬೇಕು. ಅಹಿಂಸೆ ವೀರರ ಲಕ್ಷಣ. ಹೇಡಿತನವೂ ಅಹಿಂಸೆಯೂ 
ಒಟ್ಟಿಗೆ ಇರಲಾರವು; ನೀರು, ಬೆಂಕಿ ಹೇಗೆ ಒಟ್ಟಿಗೆ ಇರಲಾರವೊ ಹಾಗೆ. 
ಇಂತಹ ಅಹಿಂಸೆಯನ್ನು ತನ್ನಲ್ಲಿ ಬೆಳೆಸಿಕೊಳ್ಳಲು ಗಾಂಧೀ ಸೇವಾ ಸಂಘದ 
ಪ್ರತಿಯೊಬ್ಬ ಸದಸ್ಯನೂ ಬುದ್ಧಿ ಪೂರ್ವಕವಾಗಿ ಪ್ರಯತ್ನ ಮಾಡಬೇಕು. 

ಈ ಪ್ರಶ್ನೆಯ ಬಗೆಗೆ ನಾವು ಅನೇಕ ಬಾರಿ ವಿಚಾರ ಮಾಡಿದ್ದೇವೆ. 
ಆದರೆ ಇಂದು ಪರೀಕ್ಷೆಯ ಗಳಿಗೆ ಬಂದಿದೆ. ಈ ಯುದ್ಧಸಂಬಂಧದಲ್ಲಿ 
ಮಾತ್ರವಲ್ಲ. ಸ್ವರಾಜ್ಯ ಪ್ರಾಪ್ತಿಗೆ ನಮ್ಮ ಹೋರಾಟಿ ಮತ್ತು ಹಿಂದೂ- 
ಮುಸ್ಲಿಮರ ಐಕ್ಯತೆ ಇವುಗಳ ಸಂಬಂಧದಲ್ಲಿಯೂ ಬಂದಿದೆ. ಇದನ್ನೂ 
ನೆನಏನಲ್ಲಿಡಿ. ನಿಮಗೆ ಚರಖಾದಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ನಿಮ್ಮ ಅಹಿಂಸೆ 
ಪರಿಣಾಮಕಾರಿಯಾದ ಕ್ರಿಯಾಶಕ್ತಿ ಯನ್ನು ಪಡೆಯಲಾರದು. “ ಹಿಂದ್‌ 
ಸ್ವರಾಜ್‌” ಎಂಬ ಪುಸ್ತಕವನ್ನು ನೀವು ನನ್ನ ದೃಷ್ಠಿಯಿಂದ ಓದಬೇ 
ಕೆಂದು ಸೂಚಿಸುತ್ತೇನೆ. ಅದರಲ್ಲಿ ಭಾರತವನ್ನು ಹೇಗೆ ಅಹಿಂಸಾತ್ಮಕ 
ಮಾಡಬೇಕೆನ್ನುವ ವಿಷಯ ಹೇಳುವ ಅಧ್ಯಾಯವನ್ನು ನೋಡಿ, ದೊಡ್ಡ 
ಯಂತ್ರೋಪಕರಣಗಳ ಕೈಗಾರಿಕಾ ಕೇಂದ್ರಗಳ ತಳಹದಿಯ ಮೇಲೆ 
ಅಹಿಂಸೆಯನ್ನು ಕಟ್ಟಲು ಸಾಧ್ಯವಿಲ್ಲ. ಆದರೆ ಸ್ವಯಂ ಪರಿಪೂರ್ಣ 
ಹಳ್ಳಿಗಳ ತಳಹದಿಯ ಮೇಲೆ ಕಟ್ಟಿ ಬಹುದು. ಹೆರ್‌ ಹಿಟ್ಲರ್‌ ಒಂದು 
ವೇಳೆ ಹಾಗೆ ಮನಸ್ಸುಳ್ಳ ವನಾದರೂ ಅಹಿಂಸೆಯಿಂದ ಕೂಡಿದ ಏಳು ಲಕ್ಷ 
ಹಳ್ಳಿಗಳನ್ನು ನಾಶಮಾಡಲು ಶಕ್ತನಾಗಲಾರ. ಹೀಗೆ ಮಾಡಲು ಹೋದರೆ 
ತಾನೇ ಅಹಿಂಸೆಯ ಮನುಷ್ಯನಾಗುವ ಸಂಭವವಿದೆ. ನಾನು ಕಲ್ಪಿಸಿ 
ಕೊಂಡಿರುವ ಹಳ್ಳಿ ಜೀವನದ ವ್ಯವಸ್ಥೆಯಲ್ಲ ಶೋಷಣೆ ಇಡಲು ಸಾಧ್ಯವಿಲ್ಲ. 
ಶೋಷಣೆಯೇ ಹಿಂಸೆಯ ಜೀವಾಳ, ಆದ್ದರಿಂದ ಅಹಿಂಸೆಯನ್ನು ಪಾಲಿಸು 
ವವರಾಗಬೇಕಾದರೆ ನೀವು ಹಳ್ಳಿಯ ಮನೋಧರೃವನ್ನುಳ್ಳ ವರಾಗಬೇಕು. 
ಹಳ್ಳಿಯ ಮನೋಧರ್ಮವುಳ್ಳವರಾಗಬೇಕಾದರೆ ಚರಖಾದಲ್ಲ ಪೂರ್ಣ 
ಶ್ರದ್ಧೆ ಇರಬೇಕು." 


೧೨೬ ಗಾಂಧೀ ಗ್ರಂಥಮಾಲೆ 


೨೭, ಸರ್‌ ಸಾಮ್ಯುಯಲ್‌ರ ಭಾಷಣವನ್ನು ಕುರಿತು 
ಕೊಟ್ಟ ಹೇಳಿಕೆ. 


[ಬ್ರಿಟಿಷ್‌ ಪಾರಿ ಮೆಂಟಿನಲ್ಲಿ ಅಕ್ಟೋಬರ್‌ ೨೬ನೆಯ ತಾರೀಖು ಕಾಂಗ್ರೆ 
ಸ್ಸಿನ ನಿಲುವನ್ನು ಕುರಿತು ಚರ್ಜೆ ನಡೆಯಿತು. ಸರ್‌ ಸಾಮ್ಯುಯಲ್‌ರ ಭಾಷಣ 
ವನ್ನು ಕುರಿತು ಪ್ರಸ್ತಾಫಿಸುತ್ತಾ ಗಾಂಧೀಯವರು ಈ ರೀತಿ ನುಡಿದರು. * 


ಆತನು ತನ್ನ ಕರ್ತವ್ಯವನ್ನು ನೆರವೇರಿಸುವುದಕ್ಕೆಂದು ಮಾತಾಡಿರು 
ವಂತೆ ನಾನೂ ಮಾಡಬೇಕೆಂದಿದ್ದೇನೆ. ಅದೇ ಆದರ ನನಗೆ ದೊರೆಯುವು 
ದೆಂದು ಆಶಿಸುತ್ತೇನೆ. ಭಾರತ ದೇಶಕ್ಕೆ ಸಾಮ್ರಾಜ್ಯಾಂತರ್ಗತ ಸ್ಥಾನ 
ಮಾನ--(ಡೊಮಿನಿಯನ್‌ ಸೈೇಟಸ್‌) ಅದು ಸ್ವಾತಂತ್ರ್ಯವೇ ಆಗದಿದ್ದ 
ಪಕ್ಷಕ್ಕೆ “ಅದರಲ್ಲಿ ಏನಾದರೂ ಅರ್ಥವುಂಟಿ? ಅವರ ಕಲ್ಪನೆಯಲ್ಲಿ 
ಕಾಮನ್‌ವೆಲ್ತ್‌ ನಿಂದ ಪ್ರತ್ಯೇಕಗೊಂಡು ದೂರ ಸರಿಯಲು ಅಧಿಕಾರ 
ವುಂಟಿ? ಬ್ರಿಟಿಷರು ಚಕ್ರಾಧಿಪತ್ಯ ನಡೆಸಬೇಕೆಂಬ ತಮ್ಮ ಅಧಿಕಾರ 
ಕಾಂಕ್ಷೆಯನ್ನು ಬಿಟ್ಟಿರೆಂಬ ಹೇಳಿಕೆಯನ್ನು ಕೇಳಿ ಸಂತೋಷವಾಯಿತು. 
ನಿಜವಾಗಿಯೂ ಈ ಆಕಾಂಕ್ಷೆಯನ್ನು ಬಿಟ್ಟ ರುವರೆ ಎಂಬುದನ್ನು ತೀರ್ಮಾನಿ 
ಸಲು ಭಾರತೀಯರಿಗೇ ಬಿಡಲು ಅವರು ಸಮ್ಮತಿಸುವರೆ? ಹಾಗೆ ಬಿಡುವು 
ದಾದರೆ, ಕಾನೂನಿನ ರೀತಿಯಾಗಿ ಭಾರತ ಸ್ವತಂತ್ರವೆಂದು ಘೋಷಿಸು 
ವುದಕ್ಕೆ ಪೂರ್ವಭಾವಿಯಾಗಿಯೇ ಇದರ ನಿದರ್ಶನ ಎದ್ದು ಕಾಣಬೇಕು. 
ಅಧಿಕಾರಯುತ ಘೋಷಣೆಯಾಗಬೇಕೆಂಬ ಕಾಂಗ್ರೆಸ್ಸಿನ ಕೇಳಿಕೆಗೆ ವಿರುದ್ಧ 
ವಾಗಿ ಅಲ್ಪ ಸಂಖ್ಯಾತರ ರಕ್ಷಣೆಯ ಹೊಣೆಗಾರಿಕೆ ತಂದೊಡ್ಡಿ ದಾಗ ಸರ್‌ 
ಸಾಮ್ಯುಯಲ್‌ ಹೋರ್‌ ಅವರು ಮಾಡಿರುವ ದೊಡ್ಡ ಪ್ರವಚನ ತಿರುಳಿಲ್ಲ 
ದಂದು ಕಾಣುತ್ತದೆ. ಭಾರತೀಯರ ಅಭಿಪ್ರಾ ಯವೇನೆಂದು ಕಂಡುಕೊಳ್ಳ 
ಬೇಕೆಂದು ಕಾಂಗ್ರೆಸ್‌ ಕೇಳಲಿಲ್ಲ. ಅದು ಬ್ರಿಟಿಷರ ಉದ್ದೇಶವನ್ನು ಘೋಷಿಸ 
ಬೇಕೆಂದು ಕೇಳಿತು. ಭಾರತ ಸ್ವತಂತ್ರವಾಗುವುದರಿಂದ ಅಪಾಯಕ್ಕೆ ಗುರಿ 
ಯಾಗುವ ಹಕ್ಕು ಗಳುಳ್ಳ ಯಾವ ಅಲ್ಪ ಸಂಖ್ಯಾತರ ಗುಂಪೂ ಭಾರತದಲ್ಲಿಲ್ಲ 
ವೆಂದು ನಾನು ತೋರಿಸಲು ಪ್ರಯತ್ನಿಸಿದ್ದೇನೆ. ಸರ್‌ ಸಾಮ್ಯುಯಲ್‌ ಹೋರ್‌ 
ಅವರು ಐರೋಪ್ಯರನ್ನೂ ಅಲ್ಪ ಸಂಖ್ಯಾತರಲ್ಲಿ ಸೇರಿಸಿದ್ದಾರೆಂದೇ ನಾನು 


ಭಾಷಣಗಳು ಮತ್ತು ಹೇಳಿಕೆಗಳು ೧೨೭ 


ಗಮನಿಸಿದೆ, ಅಲ್ಪ ಸಂಖ್ಯಾತರ ಹಕ್ಕು ಬಾಧ್ಯತೆಗಳ ಬಗೆಗೆ ಎದ್ದಿರುವ 
ಕೂಗು ಎಷ್ಟು ಖಂಡನೀಯವೆನ್ನುವುದಕ್ಕೆ ಐರೋಪ್ಯ ಜನರ ಮಾತೆ 
ತ್ತಿರುವುದೇ ಸಾಕು, ಆದರೆ ಅಲ್ಪ ಸಂಖ್ಯಾತರ ರಕ್ಷಣೆಯ ವಿಷಯದಲ್ಲಿ 
ಬ್ರಿಟಿಷ್‌ ಸರಕಾರಕ್ಕೂ ' ಮತ್ತು ಕಾಂಗೆ ಸ್ಸಿಗೂ ಮಧ್ಯೆ ಮತ ಭೇದವಿಲ್ಲ. 
ಕಾಂಗ್ರೆ ಸ್‌ ಭಾರತವೆಂದು ಸರ್‌ ಸಾಮ್ಯುಯಲ್‌ ಅವರು ಯಾವುದನ್ನು ಕರೆ 
ರುವರೆ ರೋ ಅದು ಭವಿಷ್ಯದಲ್ಲಿ ತೀರ ಅಸಹಾಯವಾದ ಅಲ್ಪ ಸಂಖ್ಯೆಯಲ್ಲಿ 
ರುವ ಪೂರ್ಣ ಸಂಭವವಿದೆಯೆಂಬುದಾಗಿ ಬ್ರಿಟಿಷರು ನೆನಏನಲ್ಲಿಡಬೇಕೆಂದು 
ನಾನು ಆಶಿಸುತ್ತೇನೆ. ಕಾಂಗ್ರೆಸ್‌ ಮತ್ತು ಕಾಂಗ್ರೆ ಸ್ಸೇತರವೆಂದು ಸರ್‌ 
ಸಾಮ್ಯುಲರ್‌ ಅವರು ಮಾಡಿರುವ ಭಾರತದ ವಿಭಜನೆ ನನಗೆ ರುಚಿಸಿತು. 
ಮುಸಲ್ಮಾನರಲ್ಲಿ ಬಹುತೇಕ ಎಲ್ಲರೂ, ಹಿಂದೂ ಮಹಾಸಭೆ ಮುಂತಾದ 
ಇತರ ಗುಂಪನ--ಕಾಂಗ್ರೆಸ್ಸಿಗರೆಂದು ಹೇಳಿಕೊಳ್ಳಲು ನಿರಾಕರಿಸಿದವರು, 
ಇವರೆಲ್ಲರೂ ಕಾಂಗ್ರೆ ಸೇತರರೆಂದು ಲೆಕ್ಕ ಹಾಕಿದರೆ ಇವರೇ ಬಹು ಸಂಖ್ಯಾ 
ರಾಗಿ ಕಾಂಗ್ರೆಸ್‌ ಭಾರತವೇ ಅಪಾಯಕ್ಕೆ ಗುರಿಯಾಗುವುದು. ಕಾಂಗ್ರೆಸ್‌ 
ನಿರಾಯುಧರಾದ ಅಲ್ಪ ಸಂಖ್ಯಾತರ ಪ್ರ ಪ್ರತಿನಿಧಿಯಾಗಿದ್ದರೂ ಸ್ವಲ್ಪ ಮಟ್ಟಿ ಗೆ 
ಹೊರಗಿನ ಬಲದ ಸಹಾಯವನ್ನು ಪಡೆದು, ಆದರೆ ಹೆಚ್ಚಾಗಿ ತನ್ನ ಸ್ವಂತ 
ದೃಢ ಸಂಕಲ್ಪದಿಂದಲೇ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬೇಕಾ 
ಗುವುದು. 
ನಾನು ಸೂಚಿಸಿದ ನೈತಿಕ ತತ್ವಗಳ ಆಧಾರದ ಮೇಲೆ ಈಗಿನ 
ಬ್ರಿಟಿಷ್‌ ಧೋರಣೆಯನ್ನು ಪರೀಕ್ಷಿಸಿ ತೀರ್ಮಾನಕ್ಕೆ ಬರಬೇಕೆಂದು ಸರ್‌ 
ಸಾಮು ಯಲ್‌ ಹೋರ್‌ ಅವರು ಸಾರಿರುವುದು ನನಗೆ "ಸಂತೋಷವನ್ನುಂಟು 
ಮಾಡಿದೆ. ಬ್ರಿಟಿಷ್‌ ಸರಕಾರದ ಪರವಾಗಿ ಸರ್‌ ಸಾಮ್ಯುಯಲ್‌ ಅವರ 
ಭಾಷಣವೇ ಕೊನೆಯ ಮಾತಾದರೆ ಬ್ರಿಟಷ್‌ ರಾಜಕೀಯ ನೀತಿ ದೋಷ 
ಯುಕ್ತವೆಂದು ನಾನು ಸೂಚಿಸುವ ಸಾಹಸವನ್ನು ಮಾಡುತ್ತೇನೆ. ಅಸಹ 
ಕಾರ, ಬರಡು ತತ್ತ್ಯವೆಂದು ಸರ್‌ ಸಾಮ್ಯುಯಲ್‌ ಅವರು ಅಪಹಾಸ್ಯ 
ಮಾಡಿದ್ದಾರೆ. ಅವರು ಎಣಿಸಿರುವಷ್ಟು ಅದು ಬರಡಲ್ಲವೆಂದು ನನ್ನ ನಿಶ್ಚಿತ 
ಅಭಿಪ್ರಾಯ, ಕೋಟ್ಯಂತರ ಭಾರತೀಯರ ದೃಷ್ಟಿಯಲ್ಲಿ ಅದು ಶಕ್ತಿಯುತ 
ಸಾಧಕವೆಂದು ತೋರಿದೆ. ನಾನು ಆಶಿಸುವಂತೆ ಕಾಂಗ್ರೆಸ್‌ ನಿಜವಾಗಿಯೂ 


೧೨೮ ಗಾಂಧೀಗ ಗ್ರಂಥಮಾಲೆ 


ಅಹಿಂಸಾ ಮಾರ್ಗವನ್ನು ಮುಂದೆಯೂ ಅವಲಂಬಿಸಿದರೆ ಈ ಅಸಹಕಾರ 
ತತ್ತ್ವವು ಮುಂದೆಯೂ ತನ್ನ ಶಕ್ತಿಯನ್ನು ತೋರಿಸಬಲ್ಲದು. ಕಾಂಗ್ರೆಸ್‌ 
ಕೈಗೊಳ್ಳುವ ನಿರ್ಧಾರವನ್ನು ಯಾರೂ ದುರ್ಲಕ್ಷ್ಯಮಾಡದೆ ಎಲ್ಲರನ್ನೂ 
ಕರ್ತವ್ಯೋನ್ಮುಖರಾಗಿ ಮಾಡುವ ಆದೇಶವಾಗಿದೆ. ಇದರಿಂದ ಕಾಂಗ್ರೆಸ್‌, 
ಮತ್ತು ಬ್ರಿಟಷ್‌ ಸರಕಾರ, ಉಭಯತ್ರರ ಸತ್ತ್ವ ಪರೀಕ್ಷೆಯೂ 'ಆಗು 
ತ್ತದೆ. ಈರ್ವರೂ ತಮ್ಮ ತಮ್ಮ ಕಾರ್ಯವನ್ನೂ ಪಾತ್ರವನ್ನೂ ಸರಿಯಾಗಿ 
ನಿರ್ವಹಿಸಿದ್ದೇ ಆದರೆ ಇದರ ಪರಿಣಾಮವಾಗಿ ಸೌಹಾರ್ದತೆ ಉದೃ್ಭವಿಸಲೇ 
ಬೇಕು; ಬೇರೆ ರೀತಿಯೇ ಇಲ್ಲ.೨೭ 


೨೮. ವೈಸರಾಯರ ಆಕಾಶವಾಣಿ ಪ್ರಸಾರ ಭಾಷಣದ 
ವಿಮರ್ಶೆ 


[೧೯೩೯ ಜನವರಿ ೧ನೆಯ ತಾರೀಖು ಗಾಂಧೀ, ರಾಜೇಂದ್ರ ಪ್ರಸಾದ್‌, 
ಜಿನ್ನಾ ಮೂವರೂ ಕೂಡಿ ವಂಂಶ್ರಿ ಮಂಡಲವನ್ನು ವಿಸ್ತರಿಸುವ ವಿಚಾರದಲ್ಲಿ 
ಬ್ರಿಟಷ್‌ ಸರಕಾರ ಮಾಡಿದ್ದ ಸಲಹೆಯನ್ನು ಜ ಚರ್ಚಿಸಲು ವೈ ಸರಾಯರನ್ನು 
ಸೂದರ್ಶಿಸಿದರು. ಕಾಂಗ್ರೆ ಸ ಸೂಚನೆಯಂತೆ, ಬ್ರಿಟಿಷ್‌ ಸರಕಾರವು ತಮ್ಮ 
ಧೋರಣೆಯನ್ನು ಸ್ಪಷ್ಟಪಡಿಸಿದ ಹೊರತು ಯಾವ ಸಹಕಾರವನ್ನು ನೀಡುವ 
ವಿಚಾರವನ್ನೂ ಚರ್ಚಿಸಲು ಅವರು ನಿರಾಕರಿಸಿದರು. ಮುಖ್ಯವಾದ ಪ್ರ ಪ್ರಶ್ನೆಯ 
ವಿಚಾರವನ್ನು ಗೊಂದಲಕ್ಕೆ ಗುರಿಮಾಡುವಂತೆ ಕೋಮುವಾರು ಪ ಶೈಯನ್ನು 
ಮಧ್ಯೆ ತಂದು ಹಾಕಿದ್ದಕ್ಕಾ ಗಿ ತಮ್ಮ ವಿರೋಧವನ್ನು ಸೂಚಿಸಿದರು. ಸಂವಿ 
ಧಾನ ಸಭೆ, ಈ ಕೋಮುವಾರು ಪ್ರಶ್ನೆಯನ್ನು ವಿಚಾರಕ್ಕೆ ತೆಗೆದುಕೊಳ್ಳುವು 
ದೆಂದು ಹೇಳಿದರು. ಈ ವಿಷಯದಲ್ಲಿ ಬ್ರಿಟಿಷರು ಮಧ್ಯೆ ಕೈ ಹಾಕುವುದ್ಧ 
ರಿಂದ ಒಪ್ಪಂದಕ್ಕೆ ಬರುವುದು ಮತ್ತಷ್ಟು ಕಷ್ಟವಾಗುವುದು. ಕಾಂಗ್ರೆಸ್‌ 
ನಾಯಕರ ಈ ನಿಲುವು, ಈ ನಾಯಕರಿಗೂ ತಮಗೂ ಮಧ್ಯೆ ಚರ್ಜೆಯಾಗ 
ದಂತೆ ತಡೆಗಟ್ಟುಪ್ರದೆಂದು ಜಿನ್ನಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿ 
ಸಿದರು. ಹೀಗಾಗಿ ಬಿಕ್ಕಟ್ಟುಂಟಾಗಿ ಮಾತುಗಳು ಮುಂದುವರಿಯಲು ಅಸಾಧ್ಯ 

" ವಾದಾಗ ನವೆಂಬರ್‌ ೫ನೆಯ ತಾರೀಖು ವೈ ಸರಾಯರು ಒಂದು ಹೇಳಿಕೆಯನ್ನು 
ಕೊಟ್ಟರು, ಗಾಂಧೀಯವರ ಟೀಕೆ ಹೀಗಿತ್ತು :] 


ಭಾಷಣಗಳು ಮತ್ತು ಹೇಳಿಕೆಗಳು ೧೨೯ 


ವೈಸರಾಯರು ಪ್ರಸಾರ ಮಾಡಿದ ಆಕಾಶವಾಣಿಯ ಭಾಷಣವನ್ನೂ 
ಅವರಿಗೂ ಮತ್ತು ಶ್ರೀ ರಾಜೇಂದ್ರಪ್ರಸಾದ್‌, ಜಿನ್ನಾ ಸಾಹೇಬ 
ಇವರೊಡನೆ ನಡೆದ ಪತ್ರ ವ್ಯವಹಾರವನ್ನೂ ಗೌರವಪೂರಿತವಾದ ಗಮನ 
ದಿಂದ ಓದಿದೆ. ಸೋಲನ್ನೊ ಬ್ಬ ಕೊಳ್ಳಲು ಅವರ ನಿರಾಕರಣೆಯನ್ನೂ 
ಅಪರಿಹಾರ್ಯವೆಂದು ಕಾಣುವ ಈ ಸಮಸ್ಯೆಯನ್ನು ಅವರು ಪರಿಹರಿಸು 
ವುದಕ್ಕೆ ದೃಢ ಸಂಕಲ್ಪ ಮಾಡಿರುವುದನ್ನೂ ನಾನು ಸ್ವಾಗತಿಸುತ್ತೇನೆ. 
ಒಂದು ಪರಿಹಾರವನ್ನು ಹುಡುಕುವುದರಲ್ಲಿ ಅವರಿಗಿರುವಷ್ಟು ಕಾತರತೆಯೇ 
ನನಗೂ ಇದೆ. ಆದ್ದರಿಂದ ಈ ಹೇಳಿಕೆಗಳ ಬಗೆಗೆ ಕಾಂಗ್ರೆಸ್ಸಿನ ಪ್ರತಿಫ್ರಿಯೆ 
ಏನೆಂದು ಕಾದು ನೋಡದೆ, ಎಲ್ಲರಿಗೂ ಸಮಾನವಾಗಿರುವ ಉದ್ದೇಶ 
ಸಾಧನೆಗೆ ಸಹಾಯಕವಾಗುವಂತೆ ಭಾರತಕ್ಕೆ ಸಂಬಂಧಿಸುವ ರೀತಿಯಲ್ಲ 
ಯುದ್ಧದ ಉದ್ದೇಶಗಳೇನೆಂದು ಎಲ್ಲರ ಒಬ್ಬಗೆಯನ್ನು ಪಡೆಯವಂತೆ 
ಘೋಷಣೆ ಆಗದಿದ್ದರೆ, ಈ ಸಮಸ್ಯೆಯ ಪರಿಹಾರ ಸಕೆಧ್ಯವಿಲ್ಲವೆಂದು 
ನಾನು ಸೂಚಿಸಲು ಬಯಸುತ್ತೇನೆ. ಈವರೆಗೂ ಆಗಿರುವ ಘೋಷಣೆಗಳು 
—ಇಲ್ಲಾಗಲಿ, ಗ್ರೇಟ್‌ ಬ್ರಿಬಿನಿನಲ್ಳಿ ಆಗಲಿ “ಹಳೆಯ ಮಾದರಿಯವು. 
ಅವುಗಳ ವಿಷಯದಲ್ಲಿ ಸ್ವಾತಂತ್ರ್ಯಾ ಪೇಕ್ಷೆಯುಳ್ಳ ಭಾರತ ಸಂಶಯವನ್ನೂ 
ಅವಿಶ್ವಾಸವನ್ನೂ ತಾಳಿದೆ. ಚಕ್ರಾಧಿಪತ್ಯದ ಮನೋಧರ್ಮ ಹೋಗಿದ್ದರೆ, 
' ಹಿಂದಿನ ಬಗೆಯ ಮಾತುಗಳನ್ನು ಪೂರ್ತಿಯಾಗಿ ಬಿಡಬೇಕು. ಹೊಸ 
ಯುಗಕ್ಕೆ ಅನ್ಯಯಿಸುವಂತಹ ಭಾಷೆಯನ್ನು ಉಪಯೋಗಿಸಬೇಕು. ಈ 
ಮೂಲಭೂತವಾದ ಸತ್ಯವನ್ನು ಒಬ್ಬಕೊಳ್ಳಲು ಇನ್ನೂ ಸಮಯ ಸನ್ನಿ 
ಹಿತವಾಗದಿದ್ದಲ್ಲಿ, ಈ ಸಮಸ್ಯೆಗೆ ಪರಿಹಾರವನ್ನು ಹುಢುಕುವ ಪ್ರಯತ್ನ 
ವನ್ನು ಸದ್ಯಕ್ಕೆ ನಿಲ್ಲಿಸಬೇಕೆಂದು ನಾನು ಆಗ್ರಹದಿಂದ ಬಿನ್ನೈಸುವೆನು. 
ಭಾರತದ ಆಶಯಗಳೇನೇ ಇದ್ದರೂ ಭಾರತದ ವಿಷಯದಲ್ಲಿ ತಮ್ಮ 
ಧೋರಣೆ ಹೇಗಿರಬೇಕೆಂದು ಯೋಚಿಸಿರುವರೊ ಅದನ್ನು ಸ್ಪಷ್ಟಪಡಿಸ 
ಬೇಕಾಗಿದೆಯೆಂದು ಈ ಸಂದರ್ಭದಲ್ಲಿ ನಾನು ಬ್ರಿಟಷ್‌ ರಾಜತಂತ್ರ 
ವಿಶಾರದರಿಗೆ ನೆನಪುಕೊಡಲು ಬಯಸುವೆನು. ಗುಲಾಮ ಪದ್ಮ ತಿಯನ್ನು 
ರದ್ದು ಮಾಡಬೇಕೆಂದು ನಿಶ್ಶಯಿಸಿರುವ ಗುಲಾಮರ ಮಾಲೀಕನು, ಅವರಿಗೆ 
ಸ್ವಾತಂತ್ರ್ಯ ಬೇಕೆ ಬೇಡವೆ ಎಂದು ತನ್ನ ಗುಲಾಮರನ್ನು ಕೇಳುತ್ತ 
ಹೋಗುವುದಿಲ್ಲ. 
9 


೧೩೦ ಗಾಂಧೀ ಗ್ರಂಥಮಾಲೆ 


ಭಾರತವನ್ನು ಪಾರತಂತ್ರ್ಯದಿಂದ ಬಿಡುಗಡೆ ಮಾಡಲು- ಹಂತ ಹಂತ 
ವಾಗಲ್ಲದೆ ಒಂದೇ ಬಾರಿಗೆ. ಭೋಷಣೆಯನ್ನು ಮಾಡಿದ ಕೂಡಲೇ 
ತಾತ್ಕಾಲಿಕ ಪರಿಹಾರವನ್ನು ಕಂಡುಹಿಡಿಯುವುದು ಸುಲಭ. ಅಲ್ಪ 
ಸಂಖ್ಯಾತರ ಹಕ್ಕುಗಳ ರಕ್ಷಣೆಯನ್ನು ಬಹಳ ಸರಳವಾಗಿ ಮಾಡಿ ಬಿಡ 
ಬಹುದು. ಈ ಡೋಲಾಯಮಾನದ ಅಟಿ ನಿಲ್ಲುವುದು. ಹಂತಗಳಲ್ಲದೆ, 
ಒಂದೇ ಬಾರಿಗೆ ಪೂರ್ತಿಯಾಗಿ ಅಲ್ಪಸಂಖ್ಯಾತರು ರಕ್ಷಣೆಗೆ ಹಕ್ಕುಳ್ಳವರು. 
ಯಾವ ಸ್ವಾತಂತ್ರ್ಯದ ಶಾಸನವು ಬಹುಸಂಖ್ಯಾತರಿಗೆ ಎಷ್ಟು ಸ್ವಾತಂತ್ರ 
ವಿರುವುದೊ ಅಷ್ಟೇ ಸ್ವಾತಂತ್ರ್ಯವನ್ನು ಅಲ್ಪಸಂಖ್ಯಾತರಿಗೂ ನಿಶ್ಚಿತರೂಪ 
ದಲ್ಲಿ ಒದಗಿಸುವುದಿಲ್ಲವೊ ಅಂತಹ ಸ್ವಾತಂತ್ರ್ಯ ಶಾಸನಕ್ಕೆ ಬೆಲೆಯೇ 
ಇಲ್ಲ. ಸಂವಿಧಾನದ ರಚನೆಯಲ್ಲಿ ಅವರೂ ಪೂರ್ಣ ಅಧಿಕಾರವುಳ್ಳ ಭಾಗಿಗ 
ಳಾಗುತ್ತಾರೆ. ಇದನ್ನು ಹೇಗೆ ಸಾಧಿಸಬೇಕೆನ್ನು ವುದು, ಈ ಸಂವಿಧಾನವನ್ನು 
ರಚಿಸುವ ಪವಿತ್ರ ಕರ್ತವ್ಯವನ್ನು ಯಾವ ಪ್ರತಿನಿಧಿಗಳಿಗೆ ಒಬ್ಬ ಸಲಾಗುತ್ತ 
ದೆಯೋ ಅವರ ವಿವೇಕದ ಮೇಲೆ ಅವಲಂಬಿಸಿದೆ. ಈವರೆಗೂ ಎಲ್ಲ 
ಅಧಿಕಾರವನ್ನೂ ಬ್ರಿಟನ್‌ ತನ್ನ ಕೈಯಲ್ಲಿಟ್ಟು ಕೊಂಡಿತ್ತು. ಸಾಮ್ರಾಜ್ಯ 
ಶಾಹೀ ಪದ್ಮ ತಿಯಲ್ಲಿ ಇದು ಅನಿವಾರ್ಯ. ಇದಕ್ಕಾಗಿ ಅಲ್ಪಸಂಖ್ಯಾತರನ್ನು 
ಬಹುಸಂಖ್ಯಾತರ ಮೇಲೆ ಅದು ಎತ್ತಿ ಕಟ್ಟಿತು. ಹೀಗಾಗಿ ಜನಾಂಗಕ್ಕೆ 
ವಿವಿಧ ಭಾಗದವರೆಲ್ಲರೂ ಒಪ್ಪುವಂತಹ ಏರ್ಪಾಡು ಅಸಾಧ್ಯವೇ ಆಗು 
ತ್ತಿತ್ತು. ಅಲ್ಪಸಂಖ್ಯಾತರ ರಕ್ಷಣೆಗೆ ಸರಿಯಾದ ಸೂತ್ರವನ್ನು ಕಂಡು 
ಹಿಡಿಯುವ ಹೊಣೆಯನ್ನು ಅವರ ಮೇಲೆಯೇ ಹೊರಿಸಬೇಕು. ಎಂದಿನ 
ವರಿಗೂ ಈ ಹೊರೆಯನ್ನು ತಾನೇ ಹೊರುವುದು ತನ್ನ ಪವಿಶ್ರ ಕರ್ತವ್ಯ 
ವೆಂದು ಬ್ರಿಟನ್‌ ಭಾವಿಸುವುದೊ, ಅಂದಿನವರೆಗೂ ಭಾರತವನ್ನು ತನ್ನ 
ಅಧೀನದಲ್ಲಟ್ಟುಕೊಳ್ಳುವುದು ಅವಶ್ಯಕವೆಂದು ಆದು ಭಾವಿಸುವುದು. 
ದೇಶದ ವಿಮೋಚನೆ ತಡವಾಗುವುದನ್ನು ಸಹಿಸಲಾರದ ದೇಶಭಕ್ತರು 
ಹೋರಾಟಿಕ್ಕಿ ಳಿಯುವರು ; ನನ್ನ ಮಾರ್ಗದರ್ಶನ ಸಾಧ್ಯವಾದರೆ ಅಹಿಂಸಾ 
ಮಾರ್ಗದಲ್ಲಿ; ಅದಿಲ್ಲದೆ ನಾನು ಈ ಪ್ರಯತ್ನದಲ್ಲಿ ಮಡಿದೆನಾದರೆ- 
ಹಿಂಸಾಮಾರ್ಗವನ್ನು ಅವರು ಕೈಗೊಳ್ಳುವರು. ಈ ಯುದ್ಧ ಭಗವಂತನ 
ಶಾಪ, ಇದನ್ನು ವರವನ್ನಾಗಿ ಬ್ರಿಟನ್‌ ರೂಪುಗೊಳಿಸುವುದೆಂದು ನಾನು 


ಭಾಷಣಗಳು ಮತ್ತು ಹೇಳಿಕೆಗಳು ೧೩೧ 


ಕಸವನ್ನು ಹೊಂದಿದ್ದೆ. ಈಗಲೂ ಹೊಂದಿದ್ದೇನೆ. ಈ ಯುದ್ಧ ದಲ್ಲಿ 
ಪ್ರವೇಶ ಮಾಡಿದ್ದಕ್ಕೆ ಸಮರ್ಥನೆಯಾಗಿ ಮತ್ತು ಯುದ್ಧವನ್ನು ಬೇಗ 

ಕೊನೆಗಾಣಿಸಲು ಹನು ಮಾಡಬೇಕಾದ ಅವಶ್ಯ ಕರ್ತವ್ಯ ವೆಂದರೆ ಪಾರ 
ತಂತ್ರ್ಯದಿಂದ ಭಾರತದಂತಹ ದೊಡ್ಡ ಮತ್ತು ಪುರಾತನ ದೇಶವನ್ನು 
ವಿಮುಕ್ತವನ್ನಾಗಿ ಮಾಡುವುದೆಂದು ಬ್ರಿಟನ್‌ ಮನಗಂಡರೆ ಈ ಶಾಪ 
ವರವಾಗಿಯೇ ಪರಿಣಮಿಸುವುದು 

ವೈಸರಾಯರು ಪ್ರಾ ಮಾಜಿಕರೆಂದು ನಾನು ನಂಬುವುದರಿಂದ ನನ್ನ 
ಸಹೋದ್ಯೂ ೀಗಿಗಳು ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳ ಬಾರದೆಂದು 
ನಾನು ಅವರನ್ನು ಆ ಗ್ರಹ ಹತಃ ಕೇಳಿಕೊಳ್ಳುತ್ತೇನೆ. ಸುತ 
ಪ ಕ್ರ ತಿಭಟಿನೆ, ಸಾಧ್ಯವಿಲ್ಲ. ಏಕೆಂದರೆ ಪ ಕ್ರಥಮತಃ ವೈಸರಾಯರು ಒಪ್ಪಂದದ 
ಮಾರ್ಗವನ್ನು ಹುಡುಕುತ್ತಿ ದ್ವಾರೆ. ಎರಡನೆಯದಾಗಿ ಮುಸ್ಲಿಂಲೀಗ್‌ 
ದಾರಿಗೆ ಅಡ್ಡವಾಗಿ ನಿಂತಿದೆ. ಮೂರನೆಯದಾಗಿ ಕಾಂಗ್ರೆಸ್ಸಿನ ಕಾರ್ಯ 'ಕರ್ತರಲ್ಲಿ 
ಅಶಿಸ್ತಿದೆ; 'ಒಗ್ಗ ಬ್ರಲ್ಪ. 

ನಾನು ಮೇಲೆ "ಹೇಳಿದ ಎರಡನೆಯ ಕಾರಣದ ವಿಷಯದಲ್ಲಿ ಮುಸ್ಲಿಂ 
ಮಿತ್ರರು ನಾನು ಅವರಿಗೆ ಅಪಮಾನ ಮಾಡಿದೆನೆಂದು ಕೋಪಿಸಿಕೊಳ್ಳ 
ಬಾರದು. ನಾವು ಮುಸ್ಲಿಂ ಲೀಗಿನೊಂದಿಗೆ ಒಂದು ವ್ಯಾವಹಾರಿಕ 
ಒಪ್ಪಂದಕ್ಕೆ ಬಾರದಿರುವವರಿಗೂ ಶಾಂತಿಯುತ ಪ್ರತಿಭಟನೆಯೆಂದರೆ 
ಲೀಗಿನ ವಿರುದ್ಧ ವಾಗಿಯು ಪ ಶ್ರತಿಭಟನೆ ಮಾಡಬೇಕಾ ರುವುದು. ಆದರೆ 
ಯಾವ ಕಾಂಗ್ರೆ 'ಸಗನೂ ಇದರಲ್ಲಿ ಭಾಗಿಯಾಗಲಾರ. ನಾನು ಹೆಂಜನದಲ್ಲ 
ಬರೆದ ಟಪ್ಪಣಿ ಜಿನ್ನಾ ಸಾಹೇಬರಿಗೆ ವಟ ಹೊಡೆದಂತಾಯಿತೆಂದು ನನ್ನ 
ಗಮನಕ್ಕೆ ಬಂದಿತು. ಆದರೆ ಈ ಸದ್ಯ ಸ್ಥಿತಿಯಲ್ಲ ನಾನು ಯಾವ ಸಮ 
ರ್ಥನೆ ಮಾಡಲೂ ಹೋಗುವುದಿಲ್ಲ. ಅವರಿಗೂ ಪಂಡಿತ ನೆಹರೂ ಅವರಿಗೂ 
ಮಧ್ಯೆ ಒಪ್ಪಂದಕ್ಕೆ ಬರುವುದಕ್ಕಾಗಿ ನಡೆಯುತ್ತಿ ರುವ ಪ್ರಯತ್ನವನ್ನು 
ೆಡಿಸಲು ನನಗೆ ಇಷ್ಟವಿಲ್ಲ. ಈ ಮಾತುಕತೆಗಳು ಮತ್ತೆ ಬೀಗ ಜ| 
ವಾಗಿ, ಕೋಮುವಾರು ಶಾಂತಿ ಸ್ಥಾ ಪನೆಯಾಗುವುದೆಂದು ಆಶಿಸುತ್ತೇನೆ. ೨ 


೧೩೨ ಗಾಂಧೀ ಗ್ರಂಥಮಾಲೆ 
೨೯, ಗಾಂಧೀ ಸೇವಾ ಸಂಘದ ಸಭೆಯಲ್ಲಿ ಮಾಡಿದ ಭಾಷಣ. 


[ ಫೆಬ್ರುವರಿ ೨೯ನೆಯ ತಾರೀಖು, ೧೯೪೦, ಗಾಂಧೀ ಸೇವಾ ಸಂಘದ 
ಏಳು ದಿನಗಳ ಆಧಿವೇಶನ, ಪೂರ್ವ ಬಂಗಾಳದಲ್ಲಿ ಪದ್ಮಾನದಿ ತೀರದಲ್ಲಿರುವ 
ಮಲಿಕಾಂಡ ಎಂಬ ಹಳ್ಳಿಯಲ್ಲಿ ಆರಂಭವಾಯಿತು. ದಾರಿಯಲ್ಲೂ, ಸಂಘದ 
ಸಭೆಗಳಾಗುತ್ತಿ ದ್ಹಾಗಲೂ ಪ್ರ ದರ್ಶನಕಾರರು, ಗಾಂಧೀ ವಿರು ದ್ಮ ವಾಗಿ 
“ ನಮಗೆ ಗಾಂಧೀ ಬೇಡ” " ಗಾಂಧೀ ವಾದಕ್ಕೆ ಧಿಕ್ಕಾರ' “ ನಮಗೆ ವಿಶೇಷ 
ಸಮಿತಿ ಬೇಡ” ಎಂಬ ಕೂಗುಗಳನ್ನು ಐಬ್ಳಿ ಸುತ್ತಿ ದ್ವರು. ಸುಭಾಷ್‌ ಬೋಸರ 
ಮೇಲೆ ತೆಗೆದುಕೊಂಡಿದ್ದ ಶಿಸ್ತಿನ ಕಾರ್ಯಕ್ತ್ರಮ ಮತ್ತು ಬಂಗಾಳ ಪ್ರಾಂತದ 
ಕಾಂಗ್ರೆಸ್‌ ಕಮಿಟಿಯನ್ನು ಹಂಗಾಮಿಯಾ ಗಿರದ್ದು ಮಾಡಿದುದರ ಫಲ 
ವಿದು. 


ತಮ್ಮ ವಿರುದ್ಧ ನಡೆದ ಈ ಪ್ರದರ್ಶನಗಳಿಂದ ಗಾಂಧೀಯವರಿಗೆ 
ವೈಯುಕ್ತಿ ಕವಾಗಿ .ಅಪಮಾನವಾಯಿತೆಂದು ಅವರು ಕೋಪಗೊಳ ಲಿಲ್ಲ. 
ಕಾರ್ಯ ಕರ್ತರನ್ನು ದ್ವೇಶಿಸಿ ಭಾಷಣಮಾಡುತ್ತ ಅವರು ಹೀಗೆ ] 


ಪರಸ್ಪರ ಹೊಂದಿಕೆ ಇಲ್ಲದ ಪದಾರ್ಥಗಳನ್ನು ಮಿಶ್ರಣಮಾಡಿದರೆ 
ಅದು ಸಿಡಿಯಲೇ ಬೇಕು. ನೀವು ನೇರವಾಗಿಯೂ ನ್ಯಾಯವಾಗಿಯೂ 
ವರ್ತಿಸಬೇಕು. ಗೌಣವಾದ ವಿಷಯಗಳಲ್ಲಿ ನೀವು ರಾಜಿಮಾಡಿಕೊಳ್ಳಲು 
ಸಿದ್ಧರಾಗಿದ್ದರೂ ಸತ್ಯದ ವಿಷಯದಲ್ಲಿ ಅದರಿಂದ ಸರಿದು ರಾಜಿ ಮಾಡಿ 
ಕೊಳ್ಳುವ ಆಹಿತವಾದಸ್ಥಿ ತಿಗೆ ಬರಬಾರದು. ಅಂತಹ ಪರಿಸ್ಥಿ ತಿಗಳಿಂದ 
ನಿವೃತ್ತರಾಗಿ ದೂರವಿರಬೇಕು. ಅದೇ ರಾಜಿಯ ಮರ್ಮ. ಹತ್ತಿರದ 
ಅಥವಾ ದೂರದ ಗುರಿಯ ಸಾಧನೆಯ ಉದ್ದೇಶವಿಲ್ಲದೆ ಸೇವೆ ಮಾಡುವುದೇ 
ನಿಮ್ಮ ಧ್ಯೇಯವಾಗಿರಲಿ, ನಿಮ್ಮ ಸುತ್ತಲೂ ಬಡತನ ಅವರಿಸಿದೆ. ಯಾರು 
ಸಂಕಟಿದಲ್ಲಿ ಇರುವರೊ--ಅವರು ಮುಸಲ್ಮಾನರಾಗಿರಲಿ, ನಾಮ ಶೂದ್ರ 
ರಾಗಿರಲಿ, ಅವರ ಸೇವೆಮಾಡಿ. ಸತ್ಯಾಗ್ರಹ ಎಲ್ಲ ಪಕ್ಷಗಳನ್ನೂ ವರ್ಗ 
ಮತ್ತು ಮತ ಭೇದಗಳನ್ನೂ ಅತಿಕ್ಟಮಿಸುವ ತತ್ತ. ಅದು ನಮ್ಮ 
ವೈಯುಕ್ತಿಕ ಮತ್ತು ಸಾಮಾಜಿಕ ಜೀವನವನ್ನು ಪ್ರ ಬು ಹೊಕ್ಕು 
ವ್ಯಾಪಿಸಿರಬೇಕು. ಕಾಂಗ್ರೆಸ್ಸಿಗೆ ಸದಸ್ಯರನ್ನು ಕೂಡಿಸುವ ಪ್ರಶ್ನೆ ನಿಮ್ಮ 
ಮುಂದೆ ಇಲ್ಲ. ನಿಮ್ಮ ಪಟ್ಟಿಯನ್ನು ದೊಡ ್ಲದನ್ನಾಗಿ ಮಾಡುವ ಉದ್ದೇಶ 


ಭಾಷಣಗಳು ಮತ್ತು ಹೇಳಿಕೆಗಳು ೧೩೩ 


ದಿಂದ ಸದಸ್ಯರನ್ನು ಸೇರಿಸುವ ಯೋಜನೆಯನ್ನು ಬಿಟ್ಟುಬಿಡಿ. ಅದು 
ಅಧಿಕಾರ ಲಾಲಸೆಯ ರಾಜಕೀಯ. ಸುಳ್ಳು ಹೆಸರುಗಳುಳ್ಳ ಸದಸ್ಯರಿಂದ 
ತುಂಬಿ ಕಲುಹಿತವಾದ ಪಟ್ಟಿ ಇರುವುದಕ್ಕಿಂತಲೂ, ಪಟ್ಟಿಯೇ ಬೇಡ 
ವೆಂದು ನನ್ನ ಅಶಯ. ನೀವು ಈ ಬಗೆಯಲ್ಲಿ ಮೌನವಾದ ಸದಸ್ಯರಾದರೆ, 
“ ಕಾಂಗ್ರೆಸ್ಸನ್ನು ವಿರೋಧ ಪಕ್ಷದವರು ಆಕ್ರಮಿಸಿಕೊಂಡರೆ ಏನು ಗತಿ” 
ಎಂದು ನಿಮ್ಮಲ್ಲಿ ಈಗ ಒಬ್ಬರಾದರೂ ಹೇಳಲಾರಿರಿ, ನಿಮಗೆ ಉಪ 
ನಿಷತ್ತಿನ ಉಪದೇಶ ಗೊತ್ತಿದೆ “ ತ್ಯಕ್ತೇನ ಭುಂಜೀಥಾ : "ತ್ಯಾಗದಿಂದ 
ಭುಂಜಿಸಿರಿ. ಕಾಂಗ್ರೆಸ್ಸನ್ನು ತ್ಯಾಗಮಾಡಿ ಅದನ್ನು ಭುಂಜಿಸುವಂತಹವರಾಗಿ. 
ಯಾವುದೋ ಒಂದು ಬಗೆಯಲ್ಲಿ ಅದನ್ನು ಆಕ್ರಮಿಸಬೇಕೆಂಬ ಯೋಚನೆ 
ಬಂದ ಕೂಡಲೆ, ನನ್ನ ಕೆಲಸ ಮುಗಿಯಿತು--ಭ್ರಷ್ಟನಾದೆ. ಯಾವುದೋ 
ಯುಕ್ತಿಯಿಂದ ಕಾಂಗ್ರೆಸ್ಸಿನ ಆಕ್ರಮಣದ ಚಿಂತೆ ಇರಬಾರದು: ಯಜು 
ಮಾರ್ಗದಿಂದ ಎಂದೂ ಸರಿಯಬಾರದು : ಹೀಗೆಮಾಡಿದರೆ ನಿಮ್ಮ ವಿರೋಧಿ 
ಗಳನ್ನು ನಿರಾಯುಧರನ್ನಾಗಿ ಮಾಡುವಿರಿ. ಸುಳ್ಳು ಹೆಸರುಗಳು ತುಂಬಿದ 
ಕಾಂಗ್ರೆಸ್‌ ಸದಸ್ಯರ ಪಟ್ಟ ನಿಮ್ಮನ್ನು ಸ್ವರಾಜ್ಯಕ್ಕೆ ಒಯ್ಯಲಾರದು. ಹೇಗೆ 
ಕಾಗದದ ದೋಣಿ ಪದ್ಮಾ ನದಿಯನ್ನು ದಾಟಸಲಾರದೊ ಹಾಗೆ. 

( ಅನಂತರ ಹೆಚ್ಚು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನೆರೆದಿದ್ದ ಸಭೆ 
ಯನ್ನುದೇಶಿಸಿ ಹೀಗೆ ಭಾಷಣ ಮಾಡಿದರು.) “ ಗಾಂಧೀವಾದಕ್ಕೆ ಧಿಕ್ಕಾರ 
ವಿರಲಿ” ಎಂಬ ಕೂಗು ಕೇಳಿಸುತ್ತಿತ್ತು. “ ವಾತಾವರಣ ವಿಷಮವಾಗಿದೆ 
ಯೆಂದು ಅರ್ಥಮಾಡಿಕೊಳ್ಳೋಣ. ಇದರೊಂದಿಗೆ ನಾವು ಹೋರಾಡುವ 
ಬಗೆ ಹೇಗೆ?” 

` ಹೀಗೆ ಕೂಗುತ್ತಿರುವವರ ಸಂಖ್ಯೆ ಐವತ್ತಿರಲಿ ಐನೂರಿರಲಿ, ಅವ 
ರನ್ನು ನಾವು ನಿರ್ಲಕ್ಷಿಸುವಹಾಗಿಲ್ಲ. ಅವರ ದೂರು ಏನೆಂಬುದನ್ನು ಕಂಡು 
ಕೊಳ್ಳಲು ನಾವು ಪ್ರಯತ್ನಿಸಬೇಕು. ನಾವು ಅಹಿಂಸೆಯಲ್ಲಿ ನಂಬಿಕೆ 
ಇರುವವರಾದರೆ ಅವರನ್ನು ತಿರಸ್ಕಾರ ಬುದ್ಧಿ ಯಿಂದ ಕಾಣಬಾರದು. 
ಭಾವೋದ್ರೇಕದ ಚರ್ಚೆಗಳಿಂದ ಅಥವಾ ವೈಯುಕ್ತಿಕ ಆರೋಪಣೆಗಳಿಂದ 
ಫಲವಿಲ್ಲ. ಅವರು ಹಣಕ್ಕಾಗಿ ಕೂಗುತ್ತಿ ರುವವರೆಂದು ಹೇಳುವುದು 
ಉತ್ತ ರವಾಗಲಾರದು--ಏಕೆಂದರೆ ಯಾರಾರಿಗೆ ರೈಲು ಖರ್ಚು, ಕೂಲಿ 


೧೩೪ ಗಾಂಧೀ ಗ್ರಂಥಮಾಲೆ 


ಒದಗಿಸುತ್ತಾರೊ ಅಂತಹವರೆಲ್ಲರೂ ಇಲ್ಲಿಗೆ ಬರಲು ಸಮ್ಮತಿಸಲಾರರೆಂದು 
ಖಂಡಿತವಾಗಿ ಹೇಳಬಹುದು. ಸ್ವಲ್ಪಮಟ್ಟಿಗೆ ಕರ್ತವ್ಯ ದೃಷ್ಟಿಯಿಂದ ಹೀಗೆ 
ಇವರು ವರ್ತಿಸಿರಲೇಬೇಕು. ಅವರು ಯಾವುದರಲ್ಲಿ ಪ್ರೀತಿ ಇಟ್ಟ ರುವರೊ 
ಅದನ್ನು ಗಾಂಧೀ ವಾದ ನಾಶಮಾಡಲು ಉದ್ಯಕ್ತವಾಗಿದೆಯೆಂಬ ಅಭಿ 
ಪ್ರಾಯ ಆವರ ತಲೆಯಲ್ಲಿ ಹುದುಗಿದೆ. ವಿಷಯ ಇದೇ ಆಗಿದ್ದರೆ ಗಾಂಧೀ 
ವಾದ ನಾಶವಾಗಬೇಕೆಂದು ಅವರು ಆಶಿಸುವುದು ಸಹಜವೆ. ನಾವು ಈ 
ದೃಷ್ಟಿಯಿಂದ ಇದನ್ನು ವಿಜಾರಮಾಡಿದರೆ ಉದ್ವೇಗಕ್ಕೆ ಎಡೆಗೊಡಬೇಕಾ 
ಗಿಲ್ಲ; ಶಾಂತರಾಗಿರಬಹುದು : ಆಗ ನಾವು ಅವರನ್ನು ಸಂದರ್ಶಿಸಿ, ಅವ 
ರೊಂದಿಗೆ ವಾದಿಸಿ, ಅವರ ಕಾರ್ಯಕ್ಕೆ ನಾವು ಅಡ್ಡ ಬರಲಾರೆವೆಂಬ ಭರವಸೆ 
ಯನ್ನು ಅವರಿಗೆ ಕೊಡುವ ಪ್ರಯತ್ನಗಳನ್ನು ಮಾಡೋಣ. ನೀವು ತತ್‌ 
ಕ್ಷಣವೇ ಅವರನ್ನು ಒಲಿಸಿಕೊಳ್ಳುವಿರೆಂದು ನಾನು ಹೇಳುತ್ತಿಲ್ಲ. ಆದರೆ ಈ 
ವಿಷ ಹರಡದಂತೆ ಖಂಡಿತವಾಗಿಯೂ ತಡೆಗಟ್ಟುವಿರಿ ಎನ್ನೋಣ. ಇದಕ್ಕೆ 
ಪ್ರತಿಭಟನೆ ಮಾಡಿದರೆ ಮತ್ತೊಂದು ವಿಷವನ್ನು ಎರಚಿದಂತಾಗುವುದು. 
ಒಂದು ವಿಷದಿಂದ ಬೇರೆ ವಿಷಗಳು ಹುಟ್ಟಿ ಕೊಳ್ಳುವುವು. ಪ್ರೇಮದ 
ಅಮೃತವೇ ದ್ವೇಷದ ವಿಷವನ್ನು ನಾಶಗೊಳಿಸಲು ಸತ್ತ ವುಳ್ಳುದು. 
ಆದ್ದರಿಂದ ಈ ಕೂಗುಗಳು ನಿಮ್ಮ ಕೋಪವನ್ನು ಕೆರಳಿಸದಿರಲಿ. 
ನೀವು ಯಾರೂ “ ಮಹಾತ್ಮಾ ಗಾಂಧೀಕೀ ಜೈ” ಎಂಬ ಕೂಗಿನಿಂದ ಅವರ 
ಕೂಗನ್ನು ಮುಳುಗಿಸುವ ಯೋಚನೆಯನ್ನು ಮಾಡದಿರಿ. ನೀವು ಪ್ರತಿ-- 
ಕೂಗುಗಳನ್ನು ಎಬ್ಬಿಸದೆ ಇದ್ದದ್ದು ಒಳ್ಳೆಯದೇ ಆಯಿತು. ಇದರಿಂದ 
ಅವರ ಕೂಗು ನಿರ್ವೀರ್ಯವಾಗುವಂತೆ ಮಾಡಿರುವಿರಿ. ಕೆಟ್ಟದು ಏನೂ 
ಆಗಲಿಲ್ಲ. ಈ ಸಹನೆ ಅಹಿಂಸೆಯಿಂದ ಹುಟ್ಟಿದ್ದೇ ಆದರೆ, ಅವರು ಉತ್ತ 
ರೋತ್ತರ ಸುಮ್ಮನಾಗುವರೆಂದು ನಾನು ಖಂಡಿತವಾಗಿ ಹೇಳಬಲ್ಲೆ." 
ಕಾಂಗ್ರೆಸ್ಸಿನ ಸೇವೆಮಾಡಲು ಅದರ ಸದಸ್ಯರಾಗಿರಲೇಬೇಕೆಂದು 
ಒಂದು ತಪ್ಪು ತಿಳುವಳಿಕೆ. ಕಾಂಗ್ರೆಸ್‌ ಹೊರಗಿರುವ ಅನೇಕರು, ಅದರೊಳ 
ಗಿರುವವರಿಗಿಂತಲೂ ಅದರ ಸೇವೆಯನ್ನು ಉತ್ತಮವಾಗಿ ಮಾಡುತ್ತಿರು 
ವರು, ಆದ್ದರಿಂದ ಯಾರು ಅದರ ಸಮಗ್ರ ಆರ್ಥವನ್ನು ಅರಿತವರಾಗಿ 
ಚರಖಾದ ಕೆಲಸವನ್ನು ಮಾಡುವರೊ ಅಂಥವರು ಕಾಂಗ್ರೆಸ್ಸಿಗರಿಗಿಂತಲೂ 


ಭಾಷಣಗಳು ಮತ್ತು ಹೇಳಿಕೆಗಳು ೧೩೫ 


ಕಾಂಗ್ರೆಸ್ಸಿನ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡುವರೆಂದು ನಾನು 
ನಿಮಗೆ ಹೇಳಿದ್ದೇನೆ. ನೀವೆಲ್ಲರೂ ವರ್ಷಕ್ಕೆ ಕನಿಷ್ಠ ಪಕ್ಷ ೬೦,೦೦೦ ಗಜ 
ಗಳ ದಾರವನ್ನು ನೂಲುವುದಾಗಿ ಪ್ರತಿಜ್ಞೆ ಮಾಡಿರುವಿರೆಂದು ಕೇಳಿ ನನಗೆ 
ಸಂತೋಷವಾಯಿತು. ಅದರೆ ಇದರಲ್ಲಿ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪವಾದರೂ 
ಹಿಂಜರಿಯುವಿಕೆ ಇರುವುದಾದರೆ, ನೀವು ಪ್ರತಿಜ್ಞೆ ಯನ್ನು ಮಾಡಬೇಡಿ. 
ಪ್ರತಿಜ್ಞೆಯನ್ನು ಮಾಡದೆ ಅಷ್ಟನ್ನು ನೂಲುವ ಪ್ರಯತ್ನಮಾಡಬೇಕೆಂದು 
ಕೋರುತ್ತೇನೆ. 

ಸ್ವಯಂಪೂರ್ಣತೆಗಾಗಿ ನೂಲುವುದರಲ್ಲಿ ಒಂದು ಲೋಪವಿದೆ. 
ಅದಕ್ಕೆ ನಿಮ್ಮ ಗಮನವನ್ನೆಳೆಯಲು ಬಯಸುತ್ತೇನೆ. ನೀವೇನೋ ಸಹಜ 
ವಾಗಿಯೇ ನಿಮ್ಮ ಸ್ವಂತ ಬಟ್ಟಿ ಮಾಡಿಕೊಳ್ಳುವುದಕ್ಕಾಗಿ ನೂಲುವಿರಿ, 
ಅಷ್ಟು ಪ್ರಮಾಣದಲ್ಲಿ ಬಡ ನೂಲುವವರ ಕೆಲಸವನ್ನು ಕಸಿದುಕೊಂಡಂತೆ 
ಆಗುತ್ತದೆ. ನೂಲುವುದು ಎಲ್ಲೆಲ್ಲಿಯೂ ವ್ಯಾಏಸುವಂತೆ ಮಾಡಲು ನೀವು 
ನೂಲಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ನಿಮ್ಮಳ್ಳ ಖಾದಿ 
ಯನ್ನು ಕೊಳ್ಳಲು ಹಣವಿಲ್ಲದವರು ನೀವೇ ಹಂಜಿಮಾಡಿ ನೂಲುವಿರಿ. 
ಆದರೆ ನಿಮ್ಮಲ್ಲಿ ಯಾರಿಗೆ ಖಾದಿಯನ್ನು ಕೊಳ್ಳಲು ಶಕ್ತಿ ಯಿರುವುದೊ 
ಅಂಥವರು ೬೦,೦೦೦ ಗಜಗಳ ದಾರವನ್ನು ಅಬಿಲ ಭಾರತ ಚರಣಾ ಸಂಘಕ್ಕೆ 
ಕಳುಹಿಸುವಿರಿ. ಹೀಗೆ ದಾನ ಮಾಡುವುದರಿಂದ ಖಾದಿಯ ಬೆಲೆಯನ್ನು 
ಇಳಿಸಲು ಸಹಾಯಕರಾಗುವಿರಿ. ಖಾದೀ ಆಗ್ಗವಾಗುವುದರಿಂದ ಈಗ 
ಸ್ವಂತ ನೂಲು ತೆಗೆಯಲಾರದ ಮತ್ತು ಖಾದಿಯನ್ನು ಕೊಂಡುಕೊಳ್ಳ 
ಲಾರದ ಬಡವರು ಖಾದಿಯನ್ನು ಕೊಳ್ಳಲು ಸಹಾಯವಾಗುವುದು. 
ಇದನ್ನು ತಾವಾಗಿ ಶ್ರಮದ ರೂಪದಲ್ಲಿ ತೆರುವ ತೆರಿಗೆ ಎಂದು ನಾನು 
ಕರೆಯುವೆನು. ಯೂರೋಪಿನಲ್ಲಿ ಒತ್ತಾಯವಾಗಿ ಸೈನ್ಯಕ್ಕೆ ಸೇರಿ ಸೇವೆ 
ಸಲ್ಲಿಸಬೇಕು. ಇಲ್ಲಿ ನಾವು ಒತ್ತಾಯವಾದ ಸೈನ್ಯೇತರ ಸೇವೆಯನ್ನು 
ಸಲ್ಲಿಸೋಣ. ನೀವು ಮಾಡುವುದೆಲ್ಲವನ್ನೂ ನೀವು ಬುದ್ಧಿ ಪೂರ್ವಕವಾಗಿ 
ಸ್ವಯಂಪ್ರೇರಣೆಯಿಂದ ಸೇವಾಕಾಂಕ್ಟೆಯಿಂದ ಮಾಡಬೇಕು. 

ಖಾದಿಯ ಜೊತೆಗೆ ಇತರ ಗ್ರಾಮೋದ್ಯೋಗಗಳಿವೆ. ಹರಿಜನ ಸೇವೆ 
ಇದೆ, ಇತರ ರಚನಾತ್ಮಕ ಕಾರ್ಯಕ್ರಮಗಳೂ ಇವೆ. ಇವೆಲ್ಲವನ್ನೂ 


೧೩೬ ಗಾಂಧೀ ಗ್ರಂಥಮಾಲೆ 


ದೃಢವಾದ ರೀತಿ ನಡೆಸಿದ್ದೇ ಆದರೆ ಶಾಂತಿಯುತ ಶಾಸನೋಲ್ಲಂಘನಕ್ಕೆ 
ಅವಶ್ಯಕತೆಯೇ ಇಲ್ಲದಂತಾಗುವುದು. ಹಿಂದೂ-ಮುಸ್ಲಿಂ ಘರ್ಷಣೆ 
ತಾನಾಗಿ ಶಾಂತವಾಗುವುದು. ನಮಗೂ ತೀವ್ರಗಾಮಿಗಳಿಗೂ ಪರಸ್ಪರ 
ಇರುವ ತಿಕ್ಕಾಟಿ ಮಾಯವಾಗುವುದು. ನಮ್ಮ ಗುಲಾಮತನದ ಸಂಕೋಲೆ 
ಗಳು ಮುರಿದುಬೀಳುವವು. ನನ್ನ ದೃಷ್ಟಿಯಲ್ಳ ಇದೇ ಶ್ರೇಷ್ಠವಾದ 
ರಾಷ್ಟ್ರ ಧರ್ಮ.೨೯ 


4೦. ಗಾಂಧೀ ಸೇವಾ ಸಂಘವನ್ನು ಕ್ಲಿಪ್ತ ಸದಸ್ಯರಿಗೆ 
ಪರಿಮಿತಗೊಳಿಸುವಾಗ ಮಾಡಿದ ಭಾಷಣ. 


[ನಿರ್ಣಯದ ಮೇಲೆ ಭಾಷಣ ಮಾಡುತ್ತಾ, ಸಂಘದ ಗುಣದ ದೃಷ್ಟಿ 
ಯಿಂದ ಮೂಲಭೂತವಾದ ಬದಲಾವಣೆ ಆಗುತ್ತಿದ್ದರೂ ಇನ್ನೂ ಹೆಚ್ಚು 
ಶುದ್ಧ ವಾದ ಮತ್ತು ಉತ್ತಮವಾದ ರೀತಿಯಲ್ಲಿ ಪುನರ್ರ ಚನೆಯಾಗಬೇಕೆಂದು 
ನಿರೀಕ್ಷಿಸಲಾಗಿತ್ತು .] 


ಈಗಿರುವವರ ಸ್ಥಾನದಲ್ಲಿ ಮತ್ತೊಂದು ತಜ್ಞರ ಗುಂಪನ್ನು ಹುಡು 
ಕುವ ಪ್ರಯತ್ನದಲ್ಲ ವಿಫಲರಾಗಿ ನಮ್ಮ ದಿವಾಳಿತನವನ್ನು ನಾವು ಕಂಡು 
ಕೊಂಡೆವು. ಆದ್ದರಿಂದ ಒಂದು ಹಂಗಾಮಿ ತೀರ್ಮಾನವನ್ನು ಮಾಡ 
ಬೇಕಾಯಿತು. ಬೇರೆ ಉಪಾಯವಿರಲಿಲ್ಲ. ವಸ್ತು ಸ್ಥಿತಿ ಏನೆಂದರೆ ' 
ಯಾವ ಸಂಘ ನಿಮಗೆ ಸ್ಫೂರ್ತಿಯನ್ನೂ ಬಲವನ್ನೂ ಕೊಡುತ್ತದೆಂದು 
ತಿಳಿದಿದ್ದಿರೊ ಅದು ನಿಮಗೆ ಕೊಡಲಾರದೆ ಹೋಯಿತು. ಅದರ ಅಧ್ಯಕ್ಷರು 
ನಿಮಗೆ ಸ್ಫೂರ್ತಿಯನ್ನೂ ಬಲವನ್ನು ಕೊಟ್ಟಿರು-ಅಧ್ಯಕ್ಷರಾಗಿದ್ದದ್ದ 
ರಿಂದಲ್ಲ--ಅವರು ಕಿಶೋರ್‌ಲಾಲ್‌ ಮಶ್ರುವಾಲಾ ಆದ್ದರಿಂದ. ಸಂಘದ 
ಸದಸ್ಯತ್ವವನ್ನು ಬಿಟ್ಟಿ ರೂ ನೀವು ಪ ್ರ ತಿಯೊಬ್ಬ ರೂ ಸಂಘದ ಧ್ಯೇಯದ 
ಪ್ರತಿನಿಧಿಗಳಾಗಿರಬೇಕು. ನಾನು ಸಾಬರಮತಿಯ ಸತ್ಯಾಗ್ರಹ ಆಶ್ರಮ 
ವನ್ನು ವಿಸರ್ಜನೆ ಮಾಡಿದಾಗ, ಅಲ್ಲಿನ ಪ್ರತಿಯೊಬ್ಬನೂ ಮುಂದೆ 
ಸಂಚಾರದಲ್ಳಿರುವ ಆಶ್ರಮವಾಗಿರಬೇಕು ಎಂದು ಹೇಳಿದೆನು. ಅದೇ ರೀತಿ 


ಭಾಷಣಗಳು ಮತ್ತು ಹೇಳಿಕೆಗಳು ೧೩೭ 


ಯಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸಂಚಾರಮಾಡುವ ಗಾಂಧೀ ಸೇವಾ ಸಂಘ 
ವಾಗಿರಬೇಕು. ಈಗ ಪ್ರತಿಯೊಬ್ಬ ಸದಸ್ಯನೂ ಹೆಚ್ಚಾಗಿ ಅಂತರ್ಮುಖಿ 
ಯಾಗಿ ಮುಂದೆ ಕಾದಿರುವ ಮಹತ್ಕಾರ್ಯಗಳನ್ನು ಮಾಡಲು ಸಿದ್ಧನಾಗ 
ಬೇಕು. ತಾನು ಪ್ರತಿಜ್ಞೆಮಾಡಿರುವ ಧ್ಯೇಯ ಸಾಧನೆ ತನ್ನ ಜೀವನದಲ್ಲಿ 
ಪೂರ್ಣವಾಗುವಂತೆ ದೃಢ ಸಂಕಲ್ಪವನ್ನು ಕೈಗೊಂಡು--ಅವಶ್ಯವಿದ್ದಲ್ಳಿ 
ಹರ್ಷ ಚಿತ್ತದಿಂದ ಮರಣವನ್ನು ಎದುರಿಸಲೂ ಸಿದ್ಧನಾಗಬೇಕು. ನೀವು 
ಹಾಗೆ ಮಾಡುವುದಾದರೆ ನೀವು ನಿಮ್ಮ ಮನೆಗಳಿಗೆ ಹಗುರವಾದ ಹೃದಯ 
ದಿಂದ ಹಿಂತಿರುಗುವಿರಿ, ದುಃಖ ಅಥವಾ ವಿಷಣ್ಣತೆಯಿಂದಲ್ಲ. ನಿಜ 
ವಾಗಿಯೂ ದುಃಖಕ್ಕಾಗಲಿ ವಿಷಾದಕ್ಕಾಗಲಿ ಕಾರಣವಿಲ್ಲ. ಯಾರು ತಾನು 
ಅರಿತವನಲ್ಲನೆಂದು ಅರಿಯುವನೋ ಅವನೇ ನಿಜವಾದ ವಿವೇಕಿಯೆಂದು 
ಹೇಳಲಾಗಿದೆ. ಈಗ ನಮ್ಮ ಧ್ಯೇಯಕ್ಕನುಗುಣವಾಗಿ ನಾವು ಆಜರಿಸುತ್ತಿಲ್ಲ 
ವೆಂದು ಅರಿತಿರುವೆವು. ಇದರಿಂದ ನಾವು ಶೀಲವಂತರೆಂಬ ಆತ್ಮ ಪ್ರತಿಷ್ಠೆಯ 
ಭಾರವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಈ ಅರಿವು ನಿಮಗೆ ಹೆಚ್ಚು ಶಕ್ತಿ 
ಯನ್ನು ಒದಗಿಸಬೇಕು. ಕಾಲಕ್ರಮದಲ್ಲಿ ನಿಮ್ಮ ಹೊಸ ಅಧ್ಯಕ್ಷರಾದ 
ರಾಜಾಜಿ ಅವರಿಗೆ ನೀವು ಸಂಶೋಧನಾ ಸದಸ್ಯರಾಗಿ ಸೇರಲಿಚ್ಛಿಸುವಿರೆಂದು 
ಹೇಳುವಿರಿ. ಹೊಸದಾಗಿ ನೇಮಕವಾಗಿರುವ, ಮುಂದೆ ಒಂದು ದಿನ 
ರೂಪಗೊಳ್ಳಬೇಕೆಂದು ನಾವು ಆಶಿಸುವ, ತಜ್ಞರ ಗೋಷ್ಠಿಯ ಬೀಜರೂಪ 
ವಾಗಿದೆ. ಸಂಶೋಧನಾ ಸದಸ್ಯನಾಗಿ ಒಬ್ಬನೇ ಇದ್ದರೂ--ಆತ ತನ್ನ 
ಕಾರ್ಯವನ್ನು ಶುದ್ಧ ಸಂಕಲ್ಪದಿಂದ ಮಾಡಿದ್ದೇ ಆದರೆ ಈ ಸಂಘದ ಕೆಲಸ 
ವನ್ನು ಮುಂದುವರಿಸುವನು. ಈ ದಿನ ನಾವು ಮಾಡಿದ ಕಾರ್ಯ ನಮ್ಮನ್ನು 
ಶುದ್ಧವನ್ನಾಗಿ ಮಾಡುವುದು ಮಾತ್ರವಲ್ಲದೆ, ನಮ್ಮನ್ನು ಬಲಗೊಳಿಸು 
ವುದು. ಸಂಘದ ನಿಯಮಾವಳಿಯನ್ನು *ಶೋರಲಾಲ್‌ ಅವರು ನನ್ನೊ 
ಡನೆ ಸಮಾಲೋಚಿಸಿ ಅಪಾರ ಶ್ರದ್ಧೆ ಯಿಂದಲೂ ತಾಳ್ಮೆಯಿಂದಲೂ ರಚಿಸಿ 
ದರು. ಪ್ರಾಯಶಃ ನಾನು ಮಾಡಿರುವ ಕಾರ್ಯ ಸೂಕ್ತವಾದದ್ದು. ಹಾಗಾ 
ದರೆ_ನಾನಂತೂ ಅದು ಸೂಕ್ತ ವೆಂದೇ ಭಾವಿಸಿದ್ದೇನೆ-ಸತ್ಯವನ್ನು ಅರಸುವ 
ಕಾರ್ಯದಲ್ಲಿ ಒಂದು ಹೆಜ್ಮೆಯನ್ನು ಮುಂದೆ ಇಟ್ಫದ್ದೇನೆಂದು ನಾನು ನಿಮಗೆ 
ದೃಢವಾಗಿ ಆಶ್ಮಾಸನ ಕೊಡುತ್ತೇನೆ, 89 


೧೩೮ ಗಾಂಧೀ ಗ್ರಂಥಮಾಲಿ 


೩೧. ರಾಮಗಡದ ಆ. ಭಾ. ಕಾಂ. ಸಮಿತಿಯಲ್ಲಿ 
ಭಾಷಣ--ಮಾರ್ಚ್‌, ೧೯೪೦ 


[ ಕಾಂಗ್ರೆಸ್ಸಿನಿಂದ ನಿವೃತ್ತರಾದ ಮೇಲೆ, ಆರು ವರ್ಷಗಳ ತರುವಾಯ, 
ವಿಷಯ ನಿರ್ಧಾರಕ ಸಮಿತಿಯ ಸಭೆಯಲ್ಲಿ, ಪ್ರತಿನಿಧಿಗಳ ಸಮ್ಮೇಳನದಲ್ಲಿ 
ಮಾತನಾಡುವ ಇಚ್ಛೆಯನ್ನು ಗಾಂಧೀಜೀ ಮೊಟ್ಟ ಮೊದಲು ತೋರಿಸಿದರು. 
ಮಾರ್ಚಿ ೧೮ರ ರಾತ್ರಿ ೧೦ ಗಂಟಿಯ ವೇಳೆಯಲ್ಲಿ ಗಾಂಧೀಜೀ ಭಾಷಣಮಾಡಿ 
ದರು. ಸುಮಾರು ೨೦ ಸಾವಿರ ಜನ ಸಂಪೂರ್ಣ ನಿಶ್ಶಬ್ಧ ದಿಂದ ಭಾಷಣ 
ಕೇಳಿದರು.] 


ಬೊಂಬಾಯಿಯಲ್ಲಿ ನಾನು ಕಾಂಗ್ರೆಸ್ಸಿನಿಂದ ನಿವೃತ್ತ ನಾದಂದಿನಿಂದ 
ನನಗೂ ಕಾಂಗ್ರೆಸ್‌ ವರ್ಕಿಂಗ್‌ ಕಮಿಟಿಗೂ ಈ ಒಂದು ಒಪ್ಪಂದ ಆಗಿದೆ. 
ಅಖಿಲ ಭಾರತ ಕಾಂಗ್ರೆಸ್‌ ಸಮಿತಿಯಲ್ಲಾಗಲಿ ವಿಷಯ ನಿರ್ಧಾರಕ ಸಮಿತಿ 
ಯಲ್ಲಾಗಲಿ ಬಹಿರಂಗ ಅಧಿವೇಶನದಲ್ಲಾಗಲಿ ನನ್ನನ್ನು ಭಾಷಣ ಮಾಡಲು 
ಕೇಳಬಾರದು, ನನ್ನಲ್ಲ ಉಳಿದಿರುವ ಅಲ್ಪಸ್ವಲ್ಪ ಸಾಮರ್ಥ್ಯವನ್ನು 
ಕಾಪಾಡಿಕೊಳ್ಳಲು ಬಿಡಬೇಕು ಎಂದು. ಇವತ್ತು ವಿಷಯ ನಿರ್ಧಾರಕ 
ಸಮಿತಿಯ ಎದುರಿನಲ್ಲಿ, ಪ್ರತಿನಿಧಿಗಳ ಅಧಿವೇಶನದಲ್ಲಿ ಮಾತಾಡುತ್ತೇನೆ. 
ಎಂದು ನಾನೇ ಸೂಚಿಸಿದೆ. ವರ್ಕಿಂಗ್‌ ಕಮಿಟಿ ಅದಕ್ಕೆ ಒಖ್ಬತು. 
ನಿರ್ಣಯವನ್ನು ನೀವು ಅಂಗೀಕರಿಸುವ ಮೊದಲೇ ಮಾತಾಡಬೇಕು ಎಂದಿದ್ದೆ. 


ಆದರೆ ನಿರ್ಣಯ ಆದಮೇಲೆ ನೀವು ಮಾತನಾಡಿ ಎಂದು ವರ್ಕಿಂಗ್‌ 
ಕಮಿಟಿ ಸೂಚಿಸಿತು. 


ನಿಮ್ಮನ್ನೆಲ್ಲ ನೋಡಬೇಕು, ನೀವೂ ನನ್ನನ್ನು ನೋಡಬೇಕು, 
ಬೊಂಬಾಯಿಯಲ್ಲಿ ನಾನು ನಿವೃತ್ತನಾದ ಮೇಲೆ ನನ್ನಲ್ಲೇನಾದರೂ ವ್ಯತ್ಯಾಸ 
ವಾಗಿದೆಯೇನೋ ತಿಳಿದುಕೊಳ್ಳಲು ನಿಮಗೆ ಅವಕಾಶ ಕೊಡಬೇಕು ಎಂದು 
ನನಗೆ ಇಚ್ಛೆಯಿತ್ತು. ಐವತ್ತು ವರ್ಷದ ಸಾರ್ವಜನಿಕ ಜೀವನದ ಅನುಭವ 
ನನ್ನದು. ಅದರಿಂದ ನಿಮ್ಮ ಮುಖಮುದ್ರೆಯಿಂದ ನಿಮ್ಮನ್ನು. ಅರಿತು 
ಕೊಳ್ಳಬಲ್ಲೆ. ಈ ಅವಧಿಯಲ್ಲ ಅನೇಕ ಸಂಸ್ಥೆಗಳನ್ನು ಕಟ್ಟಿ ದೇನೆ. ಸಾವಿರಾರು 
ಜನರನ್ನು ಕಂಡಿದೇನೆ, ಆದ್ದರಿಂದ ನಿಮ್ಮ ಮನಸ್ಸಿನೊಳಗೆ ಏನಿದೆಯೋ 


ಭಾಷಣಗಳು ಮತ್ತು ಹೇಳಿಕೆಗಳು ೧೩೯ 


ಅರಿತುಕೊಳ್ಳುವುದು ನನಗೆ ಕಷ್ಟ ಆಗಬಾರದು. ಆದರೆ ನಿಮ್ಮನ್ನು 
ನಾನು ನೋಡಬಯಸಿದುದು ನನ್ನ ಸ್ಥಾನ ಏನೋ ತಿಳಿದುಕೊಳ್ಳಲು. 

ನೀವು ಚರ್ಜೆ ಮಾಡುವುದರಲ್ಲಿ ಸಾಕಷ್ಟು ಪ್ರಗತಿ ಹೊಂದಿದೀರಿ. 
ನಿಮ್ಮನ್ನು ಅಭಿನಂದಿಸುತ್ತೇನೆ. ಏಕೆಂದರೆ, ಪ್ರಜಾತಂತ್ರ ಪ್ರಧಾನ ಸಂಸ್ಥೆ 
ಯಲ್ಲಿ ಇತರರಿಗೆ ಮನದಟ್ಟು ಮಾಡಿಕೊಡುವ ಶಕ್ತಿ, ಉತ್ತಮ ಮಟ್ಟದ 
ವಾದಸಾಮರ್ಥ ಅತ್ಯಗತ್ಯ, ನೀವು ಸೂಚಿಸುವ ತಿದ್ದುಪಡಿಗಳೂ ಹೆಚ್ಚಿವೆ. 
ಹೊಸ ಹೊಸ ದೃಷ್ಟಿಯನ್ನು ಒತ್ತಾಯ ಮಾಡುವ ನಿಮ್ಮ ಹುಮ್ಮಸ್ಸೂ 
ಯೋಗ್ಯವೇ. pe ತಿದ್ದುಪಡಿಗಳು ಹುಡುಗಾ ಬಿದ್ದು, ಅರ್ಥವಿಲ್ಲದ್ದು 
ಆಗಿದ್ದವು. ಅದಕ್ಕೆ ನಿಮ್ಮನ್ನು ಅಭಿನಂದಿಸಲಾರೆ. 

ತೀರ್ಮಾನವನ್ನೂ ನೀವು ಸರ್ವಸಮ್ಮತಿಯಿಂದ ಒಬ್ಬದೀರಿ ಎನ್ನ 
ಬಹುದು. ಎಲ್ಲೋ ಏಳೆಂಟು ಜನ ಮಾತ್ರ ಒಪ್ಪಲಿಲ್ಲ. ಅದರಿಂದ ನನ್ನ 
ಜವಾಬದಾರಿ ಹೆಚ್ಚಿತು. ನಿಮ್ಮ ಚರ್ಜೆಯನ್ನೂ ಕೇಳಿದೇನೆ. ನಾನು ಇಷ್ಟ 
ಪಟ್ಟಿದ್ದರೆ ನೀವು ಮತ ಕೊಡುವ ಮೊದಲೇ ನಿಮ್ಮನ್ನು ಎಚ್ಛರಿಸಬಹು 
ದಾಗಿತ್ತು. ಆದರೆ. ತೀರ್ಮಾನ, ಒಬ್ಬಗೆ ಆಗುವ ಮೊದಲು ನಾನು 
ಅಧಿವೇಶನದಲ್ಲಿ ಭಾಷಣ ಮಾಡಬಾರದು ಎಂದು ವರ್ಕಿಂಗ್‌ ಕಮಿಟಿ 
ಸೂಚಿಸಿದುದನ್ನು ನಾನು ಒಪ್ಪ ಕೊಂಡೆ. 

ಚರ್ಚೆಯಲ್ಲಿ ನೀವು ಕೆಲವರು ಹೇಳಿದುದಕ್ಕೆ ಉತ್ತರ ಕೊಡಬಯಸು 
ವುದಿಲ್ಲ. ಒಂದು ಮಾತು ಹೇಳುತ್ತೇನೆ. ಹಲ ಕೆಲವು ನಿಯಮಗಳ 
ಪಾಲನೆ ಆಗದಿದ್ದರೂ ಚಳುವಳಿಗಳನ್ನು ನಡೆಸಿದ ಕಾಲವೂ ಒಂದು ಇತ್ತು, 
ನನ್ನ ಜೀವನದಲ್ಲಿ. ಆದರೆ ಈಗ ನಿಷ್ಮುರನಾಗುತ್ತೇನೆ; ಆದರೆ ಉದ್ದೇಶ 
ಪೂರ್ವಕವಾಗಿಯೇ ಅಲ್ಲ. ದಂಡನ್ನು ನಡೆಸಬೇಕಾದ ದಳಪತಿ ತನ್ನ 
ನಿಯಮಗಳನ್ನು ಮೊದಲೇ ದಂಡಿಗೆ ತಿಳಿಸಬೇಕು. 

ಕೂಡಲೇ ಚಳುವಳಿ ಹೂಡಲು ಅನುಕೂಲ ಸ್ಥಿತಿ ನನಗೆ ಕಾಣಬರು 
ತ್ರಿ ಲ್ಲವೆಂದು ಹೇಳಬಯಸುತ್ತೇನೆ. ಹಿಂದೆ ನಾವು 'ಎದುರಿಸಿದುದಕ್ಕಿ ೦ತ 
ಬಲವಾದ ಕಂಟಿಕಗಳು ಮುತ್ತಿವೆ. ಒಳಗೂ ಇವೆ, ಹೊರಗೂ ಇವೆ. 
ನಮಗೇನು ಬೇಕೋ ಅದನ್ನು ಸಂಶಯಕ್ಕೆಡೆ ಇಲ್ಲದಂತೆ ಘೋಷಿಸಿದೇವೆ. 
ಸರಕಾರವೂ ತನ್ನ ಉದ್ದೇಶವನ್ನು ಆದಷ್ಟು ಸೃಷ್ಟವಾಗಿ ಹೇಳಿದೆ. ಇದ 


೧೪೦ ಗಾಂಧೀ ಗ್ರಂಥಮಾಲೆ 


ರಿಂದ ಹೊರಗಿನ ಕಂಟಕ... ಸಾಲದುದಕ್ಕೆ ಬ್ರಿಟಿಷ್‌ ಸರಕಾರ ಜಗತ್‌ 
ಸಂಗ್ರಾಮದಲ್ಲಿ ತೊಡಗಿದೆ. ಆದುದರಿಂದ ನಾವು ಅವರೊಡನೆ ಹೋರಾ 
ಟಕ್ಕೆ ನಿಂತರೆ ಸಾಕಷ್ಟು ಸಂಕಟಕ್ಕೆ ಔತಣ ಕೊಟ್ಟಿಂತೆ. 

ಆದರೆ ನನ್ನ ಎದೆಗುಂದಿಸುವುದು ನಮ್ಮ ಒಳಗಿನ ಕಂಟಕ. ಸತ್ಯಾ 
ಗ್ರಹಿಗೆ ಹೊರಗಿನ ಕಂಟಕಗಳ ಅಂಜಿಕೆ ಎಂದೂ ಇಲ್ಲ. ಶದ್ದಿರುದ್ಧ, 
ಹೊರಗಿನ ಅಡಜಣೆಗಳು ಬಂದರೆ ಹೆಚ್ಚು ವಿಜೃಂಭಿಸುತ್ತಾನೆ. ದ್ವಿಗುಣಿತ 
ಉತ್ಸಾಹ ಶೌರ್ಯಗಳಿಂದ ಅವನ್ನು ಎದುರಿಸುತ್ತಾನೆ. ಈಗ ತಿರುಗು 
ಮುರುಗು ಆಗಿದೆ ಪರಿಸ್ಥಿತಿ. ಹೊರಗಿನ ಅಡಚಣೆಗಳು ನಮ್ಮನ್ನು ಒಟ್ಟು 
ಗೂಡಿಸಿಲ್ಲ, ಬಲಗೊಳಿಸಿಲ್ಲ, ನಮ್ಮ ಒಳಗಿನ ಅಡಚಣೆಗಳಂತೂ ಹೆಚ್ಚು 
ತ್ತಲೇ ಇವೆ. ನಮ್ಮ ಕಾಂಗ್ರೆಸ್‌ ರಿಜಿಸೃರುಗಳ ತುಂಬಾ ಸುಳ್ಳು ಸದಸ್ಯರೇ, 
ಖೋಟಾ ಸದಸ್ಯರೇ. ಕಾಂಗ್ರೆಸ್ಸಿಗೆ ಸೇರಿದರೆ ಅಧಿಕಾರಕ್ಕೆ ಮಣೆ ಹಾಕಿ 
ಕೊಂಡಂತೆ ಎಂದು ಅವರಿಗೆ ಗೊತ್ತು. ಆದ್ದರಿಂದಲೇ ಇದು. ಎಂದೆಂದೂ 
ಕಾಂಗ್ರೆಸ್ಸಿಗೆ ಸೇರುವ ಯೋಚನೆ ಮಾಡದವರೆಲ್ಪ ಈಗ ಬಂದು ಸೇರಿ 
ಅದನ್ನು ಭ್ರಷ್ಟಗೊಳಿಸಿದಾರೆ. ಸ್ವಾರ್ಥದ ಬಯಕೆಯಿಂದ ಬರುವವರನ್ನು 
ಹೇಗೆ ತಡೆಯಬೇಕು? ಇದು ಪ್ರಜಾಸತ್ತಾತ್ಮಕ ಸಂಸ್ಥೆ. ನಮ್ಮಲ್ಲಿ ಶಿಸ್ತು 
ಇಲ್ಲ. ಇಂಥವರನ್ನು ಸೇರದಂತೆ ತಡೆಯುವಷ್ಟು ಬಲವಾದ ಶುದ್ಧವಾದ 
ಸಾರ್ವಜನಿಕ ಅಭಿಪ್ರಾಯವೂ ಇಲ್ಲ. 

ವರ್ಷಕ್ಕೊಮ್ಮೆ ಮಾತ್ರ, ಅದೂ ವೋಟಿಗಾಗಿ ಪ್ರಾಥಮಿಕ ಸದಸ್ಯ 
ರನ್ನು ನಾವು ಮಾತಾಡಿಸುವಷ್ಟು ದಿನ ಈ ಬಲ, ಈ ಪರಿಶುದ್ಧತೆ ಬರು 
ವುದಿಲ್ಲ ನಮ್ಮ ಸದಸ್ಯರಲ್ಲಿ ಶಿಸ್ತು ಇಲ್ಲ. ಗುಂಪುಗಳಾಗಿ ಒಡೆದು 
ಹೋಗಿದೇವೆ. ಪ್ರತಿ ಗುಂಪೂ ಹೆಚ್ಚುಹೆಚ್ಚು ಅಧಿಕಾರ ಪಡೆಯಲು 
ಹೆಣಗುತ್ತಿದೆ. ನಮ್ಮ ನಮ್ಮೊಳಗೆ ಅಹಿಂಸೆ ಅಗತ್ಯ ಎನಿಸಿಲ್ಲ. ನಮಗೆ 
ಗುಂಪುಗಳಿದ್ದರೆ ಇರಲಿ, ಅವು ಸಂಸ್ಥೆಯನ್ನು ಬಲಗೊಳಿಸಬೇಕೇ ವಿನಾ 
ಬಲಗುಂದಿಸಬಾರದು, ನಾಶ ಮಾಡಬಾರದು. 

೧೯೨೦ರಲ್ಲಿ ಪುನರ್ವ್ಯವಸ್ಥೆ ಮಾಡಿದಾಗಿನಿಂದ ನಮ್ಮದು ಪ್ರಜಾ 
ಸತ್ಮಾತ್ಮಕ ಸಂಸ್ಥೆಯೂ ಹೌದು, ಹೋರಾಟದ ಸಂಘಟನೆಯೂ ಹೌದು, 
ಅಹಿಂಸೆಯ ಅರ್ಥದಲ್ಲೇ ಆಗಲಿ, ಸೇನೆಯ ಭಾಷೆಯನ್ನು ನಾವು ಬಳಸಿ 


ಭಾಷಣಗಳು ಮತ್ತು ಹೇಳಿಕೆಗಳು ೧೪೧ 


ದೇವೆ, ಹಿಂದೆ ಲೆಕ್ಕವಿಲ್ಲದಷ್ಟು ಸಲ ಹೇಳಿದ್ದನ್ನೇ ಮತ್ತೆ ಹೇಳುತ್ತೇನೆ. 
ನನ್ನ ದಂಡಿನ ಸಿಪಾಯಿಗಳಾಗುತ್ತಿ (ರೋ? ಅದರಲ್ಲಿ ಪ ಸ ಜಾತಂತ್ರ ಇಲ್ಲ 
ಎಂಬುದನ್ನು ಅರಿತುಕೊಳ್ಳಿ. ಪ್ರಜಾ ಸತ್ತಾತ್ಮಕ ಸಂಸ್ಥೆಯ ಅಂಗ ಇರ 
ಬಹುದು ಸೈನ್ಯ. ಆದರೆ ಅವರೊಳಗೆ ಪ ್ರಜಾತಂತ್ರ ಇಲ್ಲ. ದಂಡಿನಲ್ಲಿ ಅದು 
ಸಾಧ್ಯವಿಲ್ಲ. ನಮ್ಮ ಸಂಸ್ಥೆಗಳಲ್ಲಿ ಆ. ಭಾ. 2 ಸಂಘ, ಅ. ಭಾ. 
ಗ್ರಾಮ್ಮೋದ್ಯೋಗ ಸಂಘಗಳಲ್ಲಿ--ಇಲ್ಲ. ದಂಡಿನಲ್ಲಿ ದಳಪತಿಯ ಮಾತೇ 
ಶಾಸನ, ಅವನ ನಿಯಮಗಳನ್ನು ಸಡಲಿಸಲು ಸಾಧ್ಯವೇ ಇಲ್ಲ. 

ನಾನು ನಿಮ್ಮ ದಳಪತಿ ಎನ್ನುತ್ತಾರೆ. ಇದಕ್ಕಿಂತ ದುರ್ಬಲ ದಳಪತಿ 
ಇತಿಹಾಸದಲ್ಲೇ ಇಲ್ಲ: ನಿಮಗೆ ನನ್ನಲ್ಲಿರುವ ಆದರಾಭಿಮಾನಿಗಳೇ ನನ್ನ 
ಬಲ, ನನ್ನ ಸತ್ತೆ. ಅದರ ಬಲ ಇದ್ದ ಹಾಗೆಯೆ ದೌರ್ಬಲ್ಯವೂ ಇವೆ. ನಿಮಗೆ 
ನನ್ನಲ್ಲಿ ಬ ಬ್ರತಿ ಇದೆ. ಬಲ್ಲೆ. ನಿಮ್ಮ ಪ್ರೀತಿ ಕಾರ್ಯಕಾರಿಯೆ? ಕಾರ್ಯಕಾರಿ 
ಯಬ್ಲದಿದ್ದರೆ, ದಿನೇ ದಿನೇ ನಿಮ್ಮ ಶಿಸ್ತನ್ನು ಅದು ವೃ ದ್ಧಿ ಮಾಡದಿದ್ದರೆ, 
ನಾನು ಹೇಳಿದಂತೆ ಹೆಚ್ಚು ಹೆಚ್ಚು ನಡೆಯದಿದ್ದರೆ, ನಾನು ಸವಿನಯ ಶಾಸನ 
ಭಂಗವನ್ನು ಪ್ರಾರಂಭಿಸಲಾರೆ ಎಂದು ಘಂಟಾಘೋಷವಾಗಿ ಹೇಳಿ ಬಿಡು 
ತ್ತೇನೆ, ನೀವು ಬೇರೆ ದಳಪತಿಯನ್ನು ಆರಿಸಿಕೊಳ್ಳಿ. ನಿಮ್ಮ ನಿಯಮಗಳ 
ಮೇರೆಗೆ ನನ್ನನ್ನು ದಳಪತಿಯಾಗಿ ಮಾಡಲಾರಿರಿ. ಜೆನ್ನಾಗಿ ತಿಳಿದುಕೊಳ್ಳಿ. 
ನನ್ನ ನಿಯಮಗಳನ್ನೇ ನಾನು ಒತ್ತಾ ಯಮಾಡುತ್ತೇನೆ. ನನ್ನ ನಿಯಮಗಳು 
ಅನುಲ್ಲಂಘನೀಯ, ನೀವು ಅದರಂತೆ ನಡೆಯಲಿಲ್ಲವೋ ನಾನು ಹಿಂದಕ್ಕೆ 
ಸರಿಯುತ್ತೇನೆ. 

ದಂಡಿನಲ್ಲಿ ಕಟ್ಟುನಿಟ್ಟಾದ ಶಿಸ್ತುಬೇಕು ಎಂದು ಒತ್ತಾಯ ಮಾಡು 
ತ್ತಾನೆ ದಳಪತಿ. ನಾನೇನ ನಿಮ್ಮೊಡನೆ ತರ್ಕಮಾಡುತ್ತಿ ದೇನೆ. ಏಕೆಂದರೆ 
ಪ್ರೀತಿಯೆ ನನ್ನ ಬಲ. ಆದ್ದರಿಂದ ನೀವು ನನ್ನ ನಿಯಮಗಳನ್ನು ಒಪ್ಪದಿ 
ಥ್ರರೆ, ಅದರಲ್ಲಿ ನಿಮಗೆ ನನ್ನಲ್ಲಿ ಇರುವಷ್ಟು ಶ್ರದ್ಧೆ ಇರದಿದ್ದರೆ ಕಾರಾಗೃ ಹಕ್ಕೆ 
ಹೋಗುವ ಯೋಜನೆ ಮಾಡಬೇಡಿ. ತುರಂಗಕ್ಕೆ. ಹೋಗಬೇಕಾದರೆ ಅದಕ್ಕ 
ತಕ್ಕಬೆಲೆ ಕೊಡಬೇಕು, ನಮ್ಮದು ಸವಿನಯ ನಾಗರಿಕ ಯ ಬುದ್ಧ. ಇದರಲ್ಲಿ 
ಸೆರೆಯಾಳು ಆಗಬೇಕೆಂದರೆ ಕಾರ್ಯಕ್ರಮವನ್ನೂ ಕಟ್ಟು ನಿಟ್ಕಾ ಗಿ ನಡೆಸಿ 
ಅದನ್ನು ಸಂಪಾದಿಸಬೇಕು. ಇಲ್ಲದಿದ್ದರೆ ಕಳ್ಳರು ದರೋಡೆಗಾರರು ತುರಂಗ 


೧೪೨ ಗಾಂಧೀಗ್ರ ಂಥಮಾಲೆ 


ವನ್ನು ತುಂಬಿದ ಹಾಗೆ ಆಗುತ್ತದೆ. ಅವರು ದೇಶಕ್ಕೆ ಸ್ವಾತಂತ್ರ, 
ತರಬಲ್ಲರೊ ? 


೧೯೧೯ರಲ್ಲಿ ನಾನು ಈ ಸರಕಾರಕ್ಕೆ ತಿರುಗಿಬಿದ್ದೆ. ಅದಕ್ಕೆ ಮೊದಲು 
ಬ್ರಿಟಿಷ್‌ ಜನರ ಹಾಗೆಯೆ ನಾನೂ ಬಾ ನಾಗಿದ್ದ. ಆ ವಿಶಿಷ್ಟ ರಾಜ 

ಭಕ್ತ ಯೇ ನನಗೆ ಸವಿನಯ ಶಾಸನಭಂಗದ ವಿಶಿಷ್ಠ ಶಕ್ತಿಯನ್ನೂ ತೀರ 
ದಂಥ ಶೋಧದಾಸೆಯನ್ನೂ ಕೊಟ್ಟಿತು. ಆದುದ ರಿಂದ ಪ ಥ್ರ ಯೋಗಗಳನ್ನು 
ಮಾಡುತ್ತಾ ಹೋಗುತ್ತೇನೆ, ನನಗೆ "'ಕಂಡುಬಂದಾಗೆಲ್ಲ ನನ್ನ ತಪ್ಪುಗಳನ್ನು 
ಬಹಿರಂಗವಾಗಿ ಹೇಳುತ್ತೇನೆ. ನಿಮ್ಮ ಹಾಗೆಯೆ ನಾನೂ ತಪ್ಪು ಮಾಡುವ ' 
ದುರ್ಬಲ ಮನುಷ್ಯ. ಕನಸು ಮನಸ್ಸಿನಲ್ಲೂ ನಾನೊಬ್ಬ ಮಹಾತ್ಮ, ಉಳಿದ 
ವರು ಅಲ್ಫಾತ್ಮರು ಎಂದು ನಾನು ಐಣಿಸಿಲ್ಲ. ನಮ್ಮ ಕರ್ತನ ಎದುರಿನಲ್ಲಿ 
ನಾವೆಲ್ಲರೂ, ಹಿಂದೂ ಮುಸ್ಲಿಂ, ಕ್ರಿಸ್ತಾನ, ಪಾರ್ಸೀ ಎಲ್ಲರೂ, ಸಮಾನರು, 
ಒಬ್ಬನೇ ದೇವರ ಆರಾಧಕರು. ಹೀಗಿದ್ದೂ ನಮ್ಮ ನಮ್ಮೊಳಗೆ ಏಕೆ 
ಹೊಡೆದಾಡುತ್ತೇವೋ? 

ನಾವೆಲ್ಲರೂ ಅಣ್ಣ ತಮ್ಮಂದಿರು. ಕಾಯಿದೆ--ಆಜಂ ಜಿನ್ನಾ ಕೂಡ. 

ರ ಬಗ್ಗೆ ನಾನು ಹೇಳುವುದೆಲ್ಲ ಪ್ರಾಮಾಣಿಕ. ನಿರರ್ಥಕವಾದ ಒಂದು 
ಇತ ಢೂ ನನ್ನ ಬಾಯಿಂದ ಬಂದಿಲ್ಲ. ಅವರನ್ನೂ ಒಲಿಸಿಕೊಳ್ಳ ಬೇಕು 
ಎನ್ನುತ್ತೇನೆ. ಅವರನ್ನು ಒಲಿಸಿಕೊಳ್ಳುವವರೆಗೆ ನಾನು ಹೋರಾಡುವುದಿಲ್ಲ 
ಎಂದ ಒಬ್ಬ ಭಾಷಣಕಾರ. ಅವನು ಹೇಳಿದ್ದು ಸರಿ. ನನ್ನಲ್ಲ ವಿಶ್ವಾಸ ಇಡದ 
ಮುಸ್ಲಿಂ ಒಬ್ಬ ಇರಲಿಲ್ಲ. ಅಂಥ ಕಾಲ ಒಂದಿತ್ತು. ಈಗ ಆ ವಿಶ್ವಾಸವನ್ನು 
ಕಳೆದುಕೊಂಡಿದ್ದೇನೆ. ಉರ್ದು ಪತ್ರಿಕೆಗಳೆಲ್ಲ ಬಹಳ ಮಟ್ಟಿಗೆ ನನ್ನನ್ನು 
ಬಯ್ಯುತ್ತವೆ, ನನಗೆ ಅದರಿಂದ ದುಃಖವಿಲ್ಲ. ಮುಸ್ಲಿಮರೊಡನೆ ಪರಿಷ್ಕಾರ 
ಮಾಡಿಕೊಳ್ಳದೆ ನಮಗೆ ಸ್ವರಾಜ್ಯವಿಲ್ಲ ಎಂಬ ನನ್ನ ನಂಬಿಕೆಯನ್ನು ಇದು 
ದೃಢಪಡಿಸುತ್ತದೆ. 

ಹಾಗಿದ್ದರೆ ಹೋರಾಟದ ಮಾತನ್ನು ಏಕೆ ಆಡುತ್ತೀರಿ ಎಂದು ಕೇಳ 
ಬಹುದು. ರಾಜ್ಮಾಂಗ ರಚನಾ ಸಭೆಗಾಗಿ ನಾನು ಹೋರಾಡುತ್ತಿ ದೇನೆ. 
ಹಾಗೆಂದರೆ ಒಪ್ಪಂದ, ಪರಿಷ್ಕಾರ, ಮುಸಲ್ಮಾನರು ನಮಗದು ಸಂಬಂಧ. 
ವಿಲ್ಲ ಎಂದರೆ ಏನೂ ಪರಿಷ್ಕಾರ ಆಗಲಿಲ್ಲ ಎಂದುಕೊಳ್ಳುತ್ತೇನೆ. ಅವರ. 


ಭಾಷಣಗಳು ಮತ್ತು ಹೇಳಿಕೆಗಳು ೧೪೩ ` 


ಹಾಗೆ ನಾನೂ ಕೊರಾನು ಓದುತ್ತೇನೆ. ಕೊರಾನಿನಲ್ಲಿ ಹಿಂದೂ ಮುಸ್ಲಿಂ 
ಭೇದವಿಲ್ಲ ಎಂದು ಅವರಿಗೆ ಹೇಳುತ್ತೇನೆ. ಆದರೆ ನಮ್ಮ ಸ್ವರ್ಗದಲ್ಲಿ 
ಹಿಂದೂಗಳಿಗೆ ಎಡೆಯಿಲ್ಲ ಎಂದರೆ ಅವರು, ನನಗೇನೂ ಅಸೂಯೆಯಿಲ್ಲ. 

ಇಂಗ್ಲೀಷರ ಬಗ್ಗೆ ನನಗೆ ಅಸದ್‌ಭಾವವಿಲ್ಲ. ಲಾರ್ಡ್‌ ಜಿಲ್ಲಿಂಡ್‌ಗೆ 
ಗಾಯವಾಯಿತು ಎಂದು ಕೇಳಿ ನನ್ನ ಹೃದಯಕ್ಕೆ ಗಾಯವಾಯಿತು. 
ಅದು ನನ್ನ ಮನೋಧರ್ಮ. ಆದ್ದರಿಂದ ನಾನು ಯಾವಾಗಲೂ ಅವರ 
ಜೊತೆಯಲ್ಲಿ ಅವರ ಸದಭಿಪ್ರಾಯಕ್ಕಾಗಿ ಕೆಲಸಮಾಡುತ್ತೇನೆ. ಬ್ರಿಟಿಷ್‌ 
ಸಾಮ್ರಾಜ್ಯ ಷಾಹಿಯನ್ನು ನಾಶಮಾಡಬೇಕೆಂದು ಇದ್ದೇನೆ. ಈ ಮಾತೇ 
ಬೇರೆ, ಅದಕ್ಕೆ ಸಂಬಂಧಿಸಿದವರನ್ನು ಪರಿವರ್ತನೆಮಾಡಿ ಹಾಗೆ ಮಾಡ 
ಬೇಕೆನ್ನು ತ್ತೇನೆ. ನಾನು ಎಣಿಸಿದಷ್ಟು ಶಕ್ತಿ ಅಹಿಂಸೆಗೆ ಇದ್ದರೆ ಖಂಡಿತ 
ವಾಗಿಯೂ ಅದು ವಿರೋಧಿಯ ಮೇಲೆ ಪ್ರಭಾವ ಬೀರಲೇ ಬೇಕು, ಬೀರ 
ದಿದ್ದರೆ ದೋಷ ನನ್ನದು. ಅಹಿಂಸೆಯದಲ್ಲ. 

ಆದ್ದರಿಂದ ಬಹಳ ಅಪಾಯಕಾರಿ ಮನುಷ್ಯನೊಡನೆ ನೀವು ಸಾಗ 
ಬೇಕಾಗಿದೆಯೆಂದು ತಿಳಿದುಕೊಳ್ಳಿ. ಅನಿರೀಕ್ಷಿತ ಪ್ರಸಂಗಗಳಿಗೆ ನಿಮ್ಮನ್ನು 
ಗುರಿಮಾಡಬಹುದು. ಸಂಧಿ ಸಮಾಧಾನ ನನ್ನ ಸ್ವಭಾವ, ಹೋಗಬೇಕು 
ಎನಿಸಿದರೆ ನಾನು ವೈಸರಾಯ್‌ ಬಳಿಗೆ ಐವತ್ತು ಸಲ ಹೋದೇನು. ಅಸಹ 
ಕಾರ ನಡೆಯುತ್ತಿದ್ದಾಗಲೇ ಲಾರ್ಡ್‌ ರೀಡಿಂಗ್‌ ಬಳಿಗೆ ಹೋಗಿದ್ರೆ. ಕರೆ 
ಬಂದರಂತೂ ವೈಸರಾಯ್‌ ಬಳಿಗೆ ಹೋಗುತ್ತೇನೆ. ಅಗತ್ಯವಾದರೆ ನಾನೇ 
ಹೋಗುವ ಪ್ರಯತ್ನ ಮಾಡುತ್ತೇನೆ. ಒಂದುವೇಳೆ ಹಾಗೆ ಮಾಡಿದರೆ ನಮ್ಮ 
ಉದ್ಯಮವನ್ನು ಬಲಗೊಳಿಸಲು ಹೋಗುತ್ತೇನೆಯೇ ವಿನಾ ದುರ್ಬಲ 
ಗೊಳಿಸಲಲ್ಲವೆಂದು ಅರಿತುಕೊಳ್ಳಿ. ಜನರಲ್‌ ಸ್ಮಟ್ಸ್‌ ಜೊತೆಯಲ್ಲಿ ಹೀಗೇ 
ಆಯಿತು. ಕಡೆಯ ಗಳಿಗೆಯಲ್ಲಿ ಅವರಿಗೆ ಟಿಲಿಫೋನ್‌ ಮಾಡಿದೆ. ಅದರ 
ಪರಿಣಾಮವಾಗಿ ಅವರು ಸ್ವಲ್ಪ ಸಡಿಲವಾದರು. ನನ್ನ ಸ್ಥಿತಿ ಬಲವಾಯಿತು. 
ಇವೊತ್ತು ನಾವೆಲ್ಲರೂ ಗೆಳೆಯರು. ನನ್ನ ಹೃದಯದಲ್ಲಿ ಅವರ ಪ್ರೀತಿ, 
ಸಂಧಿ--ಸಮಾಧಾನ ಸಿದ್ಧತೆ ಇರದಿದ್ದರೆ ನಾನು ಡಚ್ಛರೊಡನೆ ಇಂಗ್ಲಿಷ 
ರೊಡನೆ ಹೋರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ನಾ ಮಾಡುವ 

ವ ಸಂಧಿ ಎಂದಿಗೂ ದೇಶಕ್ಕೆ, ನಮ್ಮ ಉದ್ಯಮಕ್ಕೆ ನಷ್ಟ ತರುವುದಿಲ್ಲ. 


“ ೧೪೪ ಗಾಂಧೀ ಗ್ರಂಥಮಾಲೆ 


ಸವಿನಯ ಶಾಸನಭಂಗ ಎಂಬುದಕ್ಕೆ ಸಾಮೂಹಿಕ ಶಬ್ದವನ್ನು 
ಜೋಡಿಸಬೇಕು ಎಂದು ಒಂದು ತಿದ್ದುಪಡಿ ಬಂದಿತ್ತು. ಸಾಮೂಹಿಕ 
ಅಲ್ಲದಿದ್ದರೇನು ಒಂದು ಹಿಡಿ ಜನರ ಶಾಸನಭಂಗವೆ ಈ ಕಾರ್ಯಕ್‌ ಮ? 
ಹಾಗಿದ್ದರೆ ನಿಮ್ಮ ಬಳಿಗೇಕೆ ಬರಲಿ? ನಾನೂ. ಸಾಮೂಹಿಕ ಸವಿನಯ 
ಶಾಸನಭಂಗದ ಚಿಂತನವೇ ಇಪ್ಪತ್ತುನಾಲ್ಕು ಗಂಟಿ ನನಗೆ. ಇಂಥವರ 
ಬಗ್ಗೆ ಎಪ್ಪತ್ತರ ಮನುಷ್ಯ ಏಕೆ ಜೆಲ್ಲಾಟ ಆಡಬೇಕು. 

ಆದ್ದರಿಂದ ನೀವು ಸಿದ್ಧರಾಗಿದೀರಿ ಎಂದು ನನಗನಿಸುವವರೆಗೆ 
ಸವಿನಯ ಶಾಸನಭಂಗದ ಪ್ರಸಕ್ತಿ ಇಲ್ಲ. ಆದ್ದರಿಂದ ನಿಮ್ಮ ಕಾಂಗ್ರೆಸ್‌ 
ಸಮಿತಿಯನ್ನು ಶುದ್ಧಗೊಳಿಸಿ ಅದನ್ನೊಂದು ಸತ್ಯಾಗ್ರಹಿ ತಂಡವಾಗಿ 
ಮಾಡಿ. ಅಷ್ಟರಮಟ್ಟಿಗೆ ಅದರಲ್ಲಿ ಪ್ರಜಾತಂತ್ರ ಇರದು. ಏಕೆಂದರೆ 
ನನ್ನ ಮಾತೇ ಶಾಸನ. ಅದು ಅಂಥ ತಂಡ ಆಗದಿದ್ದರೆ ನಮ್ಮ ದೇಶದ 
ಕೋಟಗಟ್ಟಿಲೆ ಜನ ಬಲಿ ಆಗುತ್ತಾರೆ. ನನ್ನ ಜಳುವಳಿಗಳಲ್ಲಿ ಯಾವುದೂ 
ಜನತೆಯನ್ನು ತುಳಿದುಹಾಕಿಲ್ಲ, ನಾಶಮಾಡಿಲ್ಲ. ಅವರ ಮಟ್ಟವನ್ನು 
ಹೆಚ್ಚಿಸಿದೆ. ಅದನ್ನು ಇನ್ನೂ ಎತ್ತರಿಸಬೇಕೆಂದೇ ನಾನು ಬದುಕಿರುವುದು, 
ಬದುಕಬಯಸುವುದು. ಮೊದಲಿನ ಚಳುವಳಿಗಳಲ್ಲಿ ಮಾತಿನಲ್ಲಿ ಮನಸ್ಸಿ 
ನಲ್ಲಿ ಬೇಕಾದಷ್ಟು ಹಿಂಸೆಯಿತ್ತು. ಆದರೆ ಕೃತಿಯಲ್ಲಿ ಅಹಿಂಸೆ ಇದ್ದುದ 
ರಿಂದ ಜನ ಸಾಮಾನ್ಯರು ಬದುಕಿಕೊಂಡರು. ಇವತ್ತು ಲಘು ಮನಸ್ಸಿನಿಂದ 
ಈ ಜನ ಸಾಮಾನ್ಯರನ್ನು ತೊಂದರೆಗೆ ಕಡು ಮಾಡಲಾರೆ. ಆದ್ದರಿಂದಲೇ 
ಕಟ್ಟುನಿಟ್ಟು ಅಹಿಂಸೆಬೇಕು, ನನ್ನ ನಿಯಮಗಳ ಸಂಪೂರ್ಣ ಪಾಲನೆ 
ಬೇಕು ಎಂದು ಆಗ್ರಹ ತೊಡುತ್ತಿದೇನೆ. ಏಕೆಂದರೆ, ಅದೊಂದು ನನ್ನನ್ನೂ 
ಅವರನ್ನೂ ಒಟ್ಟಿಗೆ ಕೂಡಿಸಿರುವ ಸೂತ್ರ. 

ನಾನು ನಿಮ್ಮ ದಳಪತಿಯಾದರೆ ನನ್ನ ಕೈಯಲ್ಪರಬೇಕು ನಿಮ್ಮ ನಾಡಿ. 
ಇಲ್ಲದಿದ್ದರೆ ನಿಮ್ಮ ಮೂಲಕ ನಾ ಹೋರಾಡಲಾರೆ. ನಾನೊಬ್ಬನೇ 
ಹೋರಾಡಬಹುದು. ಅದಕ್ಕೆ ನಿಮ್ಮ ಮುಂದೆ ಬಂದು ಚರ್ಜೆ ಮಾಡ 
ಬೇಕಾದ್ದಿಲ್ಲ.. 

ಮುಕ್ತಾಯಕ್ಕೆ ಮೊದಲು ಒಂದು ಕೊನೆಯ ಮಾತು. ಈ 
ಕೂಡಲೆ ಹೋರಾಡಬೇಕು ಎನ್ನುವವರಿಗೆ ನಾನು ಅಡ್ಡಿ ಮಾಡುವುದಿಲ್ಲ. 


ಭಾಷಣಗಳು ಮತ್ತು ಹೇಳಿಕೆಗಳು ೧೪೫ 


ಆದರೆ ಅವರಿಗೇನಾದರೂ ಮರ್ಯಾದೆ ಇದ್ದರೆ ಕಾಂಗ್ರೆಸ್ಸಿನಿಂದ ಹೊರಗೆ 
ಹೋಗಿ ಹಾಗೆ ಮಾಡಿ ಎಂದು ಹೇಳುತ್ತೇನೆ. ಒಂದು ವೇಳೆ ಅವರು 
ಅಹಿಂಸಾತ್ಮಕ ಹೋರಾಟ ನಡೆಸಿ ಅದನ್ನು ಮುಂದುವರಿಸಿದರೆ ನಾನೂ 
ಅವರನ್ನು ಹಿಂಬಾಲಿಸುತ್ತೇನೆ. 

ಕಾಂಗ್ರೆಸ್ಸಿನಲ್ಲಿದ್ದು ಕೊಂಡೇ ಅದಕ್ಕೆ ತಿರುಗಿಬೀಳುವ ಅಧಿಕಾರವೂ 
ಅವರಿಗೆ ಇದೆ. ಆದರೆ ಅದು ಸತ್ಯಾಗ್ರಹ ಆಗುವುದಿಲ್ಲ. ಇವತ್ತು 
ಆತುರದಲ್ಲಿರುವವರಿಗೆ ಸತ್ಯಾಗ್ರಹದ ಶಕ್ತಿ ಗೊತ್ತಿಲ್ಲ. 

ಈ ತೀರ್ಮಾನ ನಿಮ್ಮನ್ನು ಕಟ್ಟಿ ಹಾಕುವುದಿಲ್ಲ. ಈ ನಿಯಮಗಳು 
ನಿಮಗೆ ಬೇಡವಾದರೆ ಇವನ್ನು ನಾವು ಒಪ್ಪುವುದಿಲ್ಲ. ಎಂದು ಹೇಳ 
ಬಹುದು, ತೀರ್ಮಾನವನ್ನು ತಿರುಗು ಮುರುಗು ಮಾಡಬಹುದು. ಅದ 
ರಿಂದ ನಿಮಗೂ ಬಿಡುಗಡೆ, ನನಗೂ ಬಿಡುಗಡೆ. ಆದರೆ ನೀವು ಈ 
ನಿಯಮಗಳನ್ನು ಒಬ್ಬ ಪಾಲಿಸಿದರೆ. ಹೋರಾಟವನ್ನು ಪ್ರಾರಂಭಿಸಲು 
ಒಂದು ತಿಂಗಳೂ ಹಿಡಿಯಲಿಕ್ಕಿ ಲ್ಲ ಎಂಬ ಭರವಸೆ ಇರಲಿ, 


೩೨. ಬೊಂಬಾಯಿಯ ಅಖಿಲ ಭಾರತ ಕಾಂಗ್ರೆಸ್‌ 
ಸಮಿತಿಯಲ್ಲಿ: ೧೯೪೦ 


[ ಅಧ್ಯಕ್ಷರು ಗಾಂಧೀಜೀಯನ್ನು ಭಾಷಣ ಮಾಡಲು ಕೇಳಿದರು: 
ಹಿಂದುಸ್ತಾನಿಯಳ್ಳಿ ಮಾತಾಡುತ್ತ ಗಾಂಧೀಜೀ ಹೇಳಿದರು: “ ಈಗ ನಾನು 
ವಹಿಸಿ ಕೊಳ್ಳು ತ್ತಿರುವ ಜವಾಬುದಾರಿ ಬಹಳ ಗುರುತರ. ಇಷ್ಟು ಗುರುತರ 
ವಾದುದನ್ನು "ನಾನು ಎಂದೂ ಹೊತ್ತಿರಲಿಲ್ಲ. ನಿಮ್ಮನ್ನು ತೃ ಬ್ರ ಗೊಳಿಸಲು, 
ನನ್ನ ನ್ನೇ ತೃ ಬ್ಮಪಡಿಸಲು ಯಶಸ್ವಿ “ಮಾದೆನೋ ಇಲ್ಲವೋ. ಇದರ ಫಲ 
SAA "ನನಗೆ ತೀರಾ ಅಸ್ಪಷ್ಟವಾ ಗಿದೆ. ಆದರೆ ಈ ಐವತ್ತು ವರ್ಷ 
ನನ್ನ ನ್ನು ತರಬೇತು ಮಾಡಿಕೊಂಡಿ ಡಿದೇನೆ ಫಲದ ಚಿಂತೆ ಮಾಡದಿರುವಂತೆ. 
ನನಗಿರಬೇಕಾದ ಚಿಂತೆ ಸಾಧನದ್ದು. ಸಾಧನ ಶುದ್ಧ ವಾಗಿದೆ ಎಂದು ಭರವಸೆ 
ಆಯಿತೋ. ನನ್ನನ್ನು ಮುಂದೆ ನಡೆಯಿಸಲು ನನ್ನ ಶ್ರದ್ಧೆ ಸಾಕು. ಆ 
ಶ್ರ ದ್ರೆ ಯ ಮಾಂದೆ ಎಲ್ಲ ಭಯ, ಎಲ್ಲ ನಡುಕ ಕರಗಿ ಹೋಗುತ್ತ ದೆ. ಒಮ್ಮೆ 
ಮುಂದೆ ಅಡಿಯಿಟ್ಟಿವೋ ತಿರುಗಿ ನೋಡುವುದೇ ಇಲ್ಲ. ಆಮೇಲೆ ಇಂಗ್ಲಿಹಿ 
ನಲ್ಲಿ ಮಾತಾಡಿದರು.] 


10 


೧೪೬ ಗಾಂಧೀ ಗ $, ಂಥಮಾಲೆ 


ಅತ್ಯಂತ ಸಹನೆಯಿಂದ ನನ್ನ ಮಾತು ಕೇಳಿದಿರಿ. ಇವತ್ತು ನಿಮಗೆ 
ನಾನು ವಿಶೇಷವಾಗಿ ಕೃತಜ್ಞ. ಏಕೆಂದರೆ, ನಿಮಗೆ ಅಸಂತೋಷ ಮಾಡ 
ಬಹುದಾದ ಅನೇಕ ಮಾತನ್ನು ಹೇಳಿದೇನೆ. ನಿಮ್ಮ ಮುಂದೆ ನನ್ನ ಮುಂದೆ 
ಅಗಾಧವಾದ ಕೆಲಸ ಬಿದ್ದಿದೆ. ಅದಕ್ಕೆ ನಿಮ್ಮನ್ನು ತೊಡಗಿಸಬೇಕು 
ಎಂದಿದೇನೆ. ನಿಮ್ಮನ್ನೆ ಅಸಂತೋಷಗೊಳಿಸುವ ಉದ್ದೇಶ ನನಗೆ ಇದ್ದೀತೇ? 
ಭಾರವಾದ ಈ ಹೊರೆಯನ್ನು ನಾನು ಹೊರಬೇಕಾಗಿರುವುದರಿಂದ ನಿಮೊ 
ಡನೆ ದೀರ್ಫ್ಥವಾಗಿ ಮಾತಾಡಬೇಕಾಗಿದೆ. ಭಾಷಣವನ್ನು ಸಿದ್ಧಮಾಡಿ 
ಕೊಂಡು ಬಂದಿಲ್ಲ ನಾನು. ಮುಂದೆ ಸಾಗಿದಂತೆ ವಿಚಾರ ಬರುತ್ತವೆ. 


ಕೆಲವು ಕಾಲದಿಂದ ಒಂದು ವಿಚಾರ ನನ್ನನ್ನು ಹಿಡಿದಿದೆ. ಅದನ್ನೆ 
ಮೊದಲು ಹೇಳುತ್ತೇನೆ. ಯುದ್ಧ ಆರಂಭವಾಗಿ ನಾನು ವೈಸರಾಯನ್ನು 
ನೋಡಲು ಸಿಮ್ಲಾಕ್ಕೆ ಹೋದಾಗ ಮರುದಿನ ಒಂದು ಹೇಳಿಕೆ ಕೊಟ್ಟಿ. 
ಪ್ರತಿನಿಧಿಯಾಗಿ ಅಲ್ಲ. ವೈಯಕ್ತಿ ಕವಾಗಿ. ಕಾಂಗ್ರೆಸ್ಸನ್ನು ನನ್ನ ಜೊತೆಗೆ 
ಒಯ್ಯು ವುದು ಸ ಇಧ್ಯವಲ್ಲದಿದ್ದ ರೂ ನಾನು ಆ ಹೇಳಿಕೆಯನ್ನೆ € ಗಟ್ಟಿಯಾಗಿ 
ಹಿಡಿದುಕೊಂಡಿದ್ದ ರೆ ಚೆನ್ನಾಗಿತ್ತು ಎಂದು ಒಬ್ಬ ಗೆಳೆಯ ನೆನಪು ಕೊಟ್ಟಿ 
ದಾನೆ ಈಗ. ಜವಾಬುದಾರಿಯನ್ನು ಹೊರಬೇಕಾದ ಈ ಗಳಿಗೆಯಲ್ಲಿ ನನ್ನ 
ಆ ನಿಲುವಿಗೆ ನಿಂತು ನಿವೃತ್ತನಾಗುವಂತೆ ದೇವರು ನನಗೆ ದಾರಿ ತೋರಲಿ 
ಎಂದು ಪ ಪ್ರಾರ್ಥಿಸಿದಾನೆ. ಆ ಗೆಳೆಯನಲ್ಲಿ ನನಗೆ ಬಹಳ ಗೌರವವಿದೆ. 
ಆ ಹೇಳಿಕೆಯನ್ನು ನಾನು ಮರೆತೂ ಇಲ್ಲ. ಅಥವಾ ಈಗ ಪಶ್ಕಾತ್ತಾಪ, 
ಕ್ಷಮಾಯಾಚನೆ ಮಾಡಬೇಕಾಧೂ ಇಲ್ಲ. ಅಂಥ ಪ ಸಂಗ ಮತ್ತೊ ಮ್ಮ 
ಬಂದರೆ, ನಾನು ಇನ್ನೊಬ್ಬ ವೈಸರಾಯ್‌ ಬಳಿಗೆ ಹೋದರೆ- ಇತಿಹಾಸದಲ್ಲಿ 


ಮತ್ತೆ ಮತ್ತೆ ಹಾಗೇ ನಡೆಯುತ ಶಿ ದೆಯಲ್ಲ ಅದೇ ಹೇಳಿಕೆಯನ್ನೇ 
ಕೊಡುತ್ತೇನೆ, 


ನನ್ನ ಮಟ್ಟಿಗೇ ಮಾತಾಡಿದರೂ ನನ್ನೊಳಗಿನ ಕಾಂಗ್ರೆಸಿನ ಮಾತಾ 
ಡುತ್ತಿದ್ದ ra ನಾನು ಮೋಹನದಾಸ್‌ ಗಾಂಧೀ ಚ್‌ ವೈಸ ಸರಾಯ್‌ 
ನನಗೆ ಹೇಳಿಕಳಿಸಲಿಲ್ಲ. ಅವರ ಲೆಕ್ಕ ದಲ್ಲಿ ಗಾಂಧೀಗೆ ಸ್ಥಾನವಿಲ್ಲ. ರಾಜದಂಡ 
ವನ್ನು ಹಿಡಿದವನಿಗೆ : ವ್ಯಕ್ತಿ ಗಳಿಂದ ಆಗಬೇಕಾದ್ದೇನು " ೧ ನಾನು ಕಾಂಗ್ರೆಸ್ಸಿನ 


ಭಾಷಣಗಳು ಮತ್ತು ಹೇಳಿಕೆಗಳು ೧೪೭ 


ಅಭಿಪ್ರಾಯವನ್ನು ಹೇಳಬಲ್ಲೆ. ಕಾಂಗ್ರೆಸಿಗರ ಮನವೊಲಿಸಬಲ್ಲ ಎಂದು 
ನನಗೆ ಹೇಳಿಕಳಿಸಿದರು. 

ಆ ಸ್ಥಾನದಿಂದ ನಾನು ಹಿಂದೆ ಸರಿದೆ. ವ್ಯಕ್ತಿ ಯಾಗಿ ಅಲ್ಲ, ಕಾಂಗ್ರೆಸಿಗ 
ನಂತೆ. ಒಬ್ಬ ಕಾಂಗ್ರೆಸಿಗನಿಗಾದರೂ ನಾನು ಮನದಟ್ಟು ಮಾಡಿಕೊಡ 
ಲಾರದೆ ಹೋದೆ. ಅದಕ್ಕಾಗಿ, ವರ್ಕಿಂಗ್‌ ಕಮಿಟಿಯಲ್ಲಿ ಪೂರ್ಮ ಪ್ರಾಮಾಣಿಕ 
ಇದ ಜನ ಇದಾರೆ. ನಿಮ್ಮ ಭಾಗ್ಯ, ನನ್ನದೇ ಹೇಳಿಕೆ ಆದರೂ ಅದನ್ನು 
ತಾವು ಒಪ್ಪಲು ಆಗುವುದಿಲ್ಲ ಎಂದರು. ಆ ಧೈರ್ಯ ಅವರಿಗಿತ್ತು. ತಮ್ಮ 
ಅನುಭವ ಬಹಳ ಕಟು. ಆದ್ದರಿಂದ ಆ ನಿಲುವು ಅವರಿಗೆ ಸಾಧ್ಯವಿಲ್ಲ. 
ಎಂದರು. ಆದ್ದರಿಂದ ಯುದ್ಧ ಆರಂಭವಾದ ಕೂಡಲೆ ಕಾಂಗ್ರೆಸ್‌ 
ಮಾಡಿದ ತೀರ್ಮಾನ ನಿಮಗೆ ಗೊತ್ತಿದೆ. ನಿಮಗೆ ಮನದಟ್ಟು ಮಾಡಿ 
ಕೊಡಬಲ್ಲೆನಾದರೆ ನನ್ನ ಆ ಮೂಲ ನಿಲುವೇ ಅತ್ಯುತ್ತಮ ಎಂದು ಹೇಳಿಯೂ 
ಕೂಡ ಪ್ರತಿನಿಧಿಯಂತೆ ಆ ತೀಮಾನವನ್ನು ಒಬ್ಬದೆ. ನನ್ನ ನಿಲುವನ್ನು 
ಒಬ್ಬಕೊಳ್ಳಲು ವರ್ಕಿಂಗ್‌ ಕಮಿಟಿಯ ಸದಸ್ಯರನ್ನು ನಾನು ಬಲವಂತ 
ಮಾಡಿದ್ದರೆ ಒಪ್ಪಿಕೊಳ್ಳುತ್ತಿದ್ದರು. ಅದು ಬರೀ ಶಾಸ್ತ್ರ ಆಗುತ್ತಿತ್ತು. 
ವೈಸರಾಯನ್ನು ಏಕೆ ಒಂದೇ ಒಂದು ಜೀವವನ್ನಾಗಲಿ, ಮೋಸಗೊಳಿಸಲು 
ಮಾಡಿದುದಲ್ಲ ಆ ಹೇಳಿಕೆ. ಹೃದಯಾಂತರಾಳದಿಂದ ನೇರಾಗಿ ಬಂದದ್ದು 
ಅದು; ನಾಟಕೀಯ ಪ್ರದರ್ಶನವಲ್ಲ. ಜಗತ್ತಿಗೆ ವೈಸರಾಯ್‌ಗೆ ಕಾಂಗ್ರೆ 
ಸ್ಸಿಗೆ ನನ್ನ ಹೃದಯದ ರಹಸ್ಯವನ್ನು ಬಿಚ್ಚಿ ತೋರಿಸಿದೆ. ಅವರ 
ಹೃದಯಗಳಲ್ಲಿ ಮಾರ್ದನಿ ನುಡಿಸದಿದ್ದರೆ ನನ್ನ ಈ ಮಾತು ವೈಸರಾಯಿಗೆ 
ಆಗಲಿ, ಇಂಗ್ಲಿಷ್‌ ಜನಾಂಗಕ್ಕಾಗಲಿ, ಭಾರತಕ್ಕಾಗಲಿ ಅದರಿಂದ ಏನೂ 
ಪ್ರಯೋಜನವಿಲ್ಲ. ಈಗಲೂ ನನ್ನ ಮನಸ್ಸು ಅದೇ. ನನ್ನ ಮನೋ 
ಧರ್ಮವನ್ನು ಕಾಂಗ್ರೆಸಿಗೆ ಮನದಟ್ಟು ಮಾಡಿಕೊಡಲು ಆಗದಿದ್ದರೆ 
ಮುಂದೆ ದಾರಿಯಿಲ್ಲ. ಇಟ್ಟಿರೆ ತಪ್ಪು ಹೆಚ್ಚ ಆಗುತ್ತಿತ್ತು. ಅಂತೆಯೆ 
ಇಡಲಿಲ್ಲ. ಆ ಭೂಮಿಕೆಯಿಂದ ಈ ತೀವರ್ಕಾನವನ್ನು ನೋಡುತ್ತೇನೆ. 

ಪದೇ ಪದೇ ಹೇಳಿದೇನೆ ನಾನು; ಬ್ರಿಟಷರ ಅಸ್ತಿತ್ವವೇ ಸಂಶಯ 
ಗ್ರಸ್ತವಾಗಿರುವಾಗ ಅವರನ್ನಾಗಲಿ ಅವರ ಸರಕಾರವನ್ನಾಗಲಿ ನಾನು 
ಇಕ್ಕಟ್ಟಿಗೆ ಸಿಗಿಸುವುದಿಲ್ಲವೆಂದು. ಹಾಗೆ ಮಾಡಿದರೆ ನಾನು, ನನ್ನ 


೧೪೮ ಗಾಂಧೀ ಗ್ರಂಥಮಾಲೆ 


ಸತ್ಯಾಗ್ರಹಕ್ಕೆ, ಅಹಿಂಸೆಗೆ, ನನ್ನ ಇಷ್ಟ ವಸ್ತುವಾದ ಸತ್ಯಕ್ಕೆ ತಬ್ಬ ನಡೆದ 
ಹಾಗೆ ಆದೀತು. ಆದ್ದರಿಂದ ಹಾಗೆ ಮಾಡಲಿಲ್ಲ. ಅದೇ ಮನುಷ್ಯನೇ 
ನಿಮ್ಮೆದುರಿಗೆ ಈಗ ಸತ್ಯಾಗ್ರಹದ ಭಾರ ಹೊರಲು ನಿಂತಿದಾನೆ. ಏಕೆ? 
ಮನುಷ್ಯನ ಬಾಳಿನಲ್ಲಿ ಒಂದು ಸಮಯ ಬರುತ್ತದೆ. ಆಗ ತನ್ನ ದುರ್ಬ 
ಲತೆಯ ಭಾರದಲ್ಲಿ ಪಾಪವನ್ನೆ ಪುಣ್ಯ ಎಂದುಕೊಳ್ಳುತ್ತಾನೆ. ಪುಣ್ಯವೂ 
ಕೂಡ, ಅದರ ಸಂದರ್ಭವನ್ನು ತಬ್ಬಸಿದರೆ, ಯಾವ ಉದ್ದೇಶಕ್ಕಾಗಿ ಅದು 
ಸಮರ್ಪಿತವಾಗಿತ್ತೊ ಅದನ್ನು ಬದಲಿಸಿದರೆ, ಪಾಪವಾಗುತ್ತದೆ. ಕಾಂಗ್ರೆ 
ಸ್ಸಿಗೆ ನೆರವಾಗಿ ಅದರ. ನಾಯಕತ್ವವನ್ನು ವಹಿಸಿಕೊಳ್ಳದಿದ್ದರೆ, ನನಗೆ 
ನಾನೇ ದ್ರೋಹ ಬಗೆದಂತೆ ಎನಿಸಿತು. 

ನಾವು ಈಗ ಇಡುತ್ತಿರುವ ಹೆಜ್ಜೆಯಿಂದ ಕಾಂಗ್ರೆಸ್ಸಿಗೇ ಅಲ್ಲ, ಇಡೀ 
ಭಾರತಕ್ಕೆ ಒಂದು ಮಹತ್ತರ ಸೇವೆ ಸಲ್ಲಿಸುತ್ತಿದ್ದೇವೆ. ಇಡೀ ಭಾರತಕ್ಕೆ 
ಮಾತ್ರವೇ ಅಲ್ಲ, ಇಂಗ್ಲಿಷ್‌ ಜನಾಂಗಕ್ಕೂ ನಾವು ನೆರವಾದೇವು. ನಾವು 
ತಿಂದ ಉಬ್ಬಗೆ ಸತ್ಯವಾಗಿ ನಡೆದೇವು. ಇಂಗ್ಲಿಷರವನು ಯಾವ ಧೈರ್ಯ 
ನಿರ್ಭಯಗಳಿಗಾಗಿ ಹೆಸರುವಾಸಿ ಆಗಿದಾನೆಯೋ ಯಾವುದರ ಹೆಮ್ಮೆ 
ಇದೆಯೋ ಅವನಿಗೆ, ನಮಗೂ ಅದೇ ಧೈರ್ಯ ನಿರ್ಭಯಗಳು ಇವೆ- ಈ 
ಮಾತನ್ನು ಇತಿಹಾಸ ಬರೆದಿಟ್ಟೀತು; ಎಂದಾದರೊಂದು ದಿನ ಇಂಗ್ಲಿಷ್‌ 
ಜನ ಇದನ್ನು ಅರ್ಥಮಾಡಿಕೊಂಡಾರು. ಬ್ರಿಟಿಷ್‌ ಜನರ ದೃಢ ಮಿತ್ರ 
ಎನ್ನುವ ನಾನು, ಸುಳ್ಳು ಸಂಕೋಚದಿಂದಲೋ ಅಥವಾ ಜನ ಏನೆಂದು 
ಕೊಂಡಾರೋ, ಇಂಗ್ಲಿಷ್‌ ಜನ ನನ್ನ ಮೇಲೆ ಸಿಟ್ಬಾದರೇನೋ ಎಂದು 
ಕೊಂಡರೆ ಸಂಯಮದ ಸದ್ಗುಣ ಈಗ ದುರ್ಗುಣವಾದೀತು, ಕಾಂಗ್ರೆಸ್ಸನ್ನು 
ನಾಶಮಾಡೀತು. ಈ ಸಂಯಮಕ್ಕೆ ಕಾರಣವಾದ ಮೂಲ ಸತ್ವವೇ ನಾಶ 
ವಾದೀತು ಎಂದು ಎಚ್ಛರಿಕೆ ಕೊಡದಿದ್ದರೆ ಸ್ನೇಹ ವಿರುದ್ಧವಾದ ಕೆಲಸ 
ವನ್ನು ಮಾಡಿದಂತೆ ಆದೀತು. 

ಇದನ್ನು ಹೇಳುವಾಗ ನಾನು ಕೇವಲ ಕಾಂಗ್ರೆಸ್ಸಿನ ಪರವಾಗಿಯೆ 
ಮಾತಾಡುತ್ತಿಲ್ಲ. ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಕೋರುವ ಮುಸ್ಲಿಂ, 
ಪಾರಸೀ, ಕೈಸ್ತ, ಕಾಂಗ್ರೆಸ್‌ ವಿರೋಧಿಗಳ ಪರವಾಗಿ ಕೂಡ ಮಾತಾಡು 
ತ್ತಿದ್ದೇನೆ. ಭಾರತದ ಆಕಾಂಕ್ಷೆ ಶುದ್ಧ ಸ್ವಾತಂತ್ರ್ಯ. ಅದನ್ನು ಅವರು 


ಭಾಷಣಗಳು ಮತ್ತೂ ಹೇಳಿಕೆಗಳು ೧೪೯ 


ಬಯಸಿದರೆ ಸಾಕು. ಈ ಸಮಯದಲ್ಲಿ " ಬ್ರಿಟಿಷರನ್ನು ಇಕ್ಕಟ್ಟಿನಲ್ಲಿ 
ಸಿಗಿಸಲಾರೆ' ಎಂದರೆ ನಾನು ಅವರೆಲ್ಲರಿಗೂ ತಖ್ಬ ನಡೆದಂತಾದೀತು. 
ಗಿಣಿಯ ಹಾಗೆ ಆ ಮಾತನ್ನು ಜಹಿಸಲಾರೆ. ಗಿಳಿ ರಾಮ ರಾಮ ಎಂದು 
ಪಾಠ ಮಾಡಿದರೆ ಎಷ್ಟು ಫಲವೋ ನನ್ನ ಜಪವೂ ಅಷ್ಟೇ ಪುಣ್ಯಪ್ರದ 
ವಾದೀತು. ಗಿಳಿಯ ಪಾಠ ಬರೀ ಯಂತ್ರಿಕವಾಗಿ ಮಾಡಿದ್ದು, ಅದರಳಿ 
ಬುದ್ಧಿ ಎಳ್ಳಷ್ಟೂ ಇಲ್ಲ. ಆದ್ದರಿಂದ ಈ ಗಳಿಗೆಯಲ್ಲಿ ನಾನು ನಿಗ್ರಹ 
ಮಾಡಿದರೆ, ಮನಸ್ಸನ್ನು ಅದುಮಿಟ್ಟರೆ, ಭಾರತದ ಇತಿಹಾಸದ ಈ 
ವಿಷಮ ಮುಹೂರ್ತದಲ್ಲಿ, ನಿಷ್ಟ ಯೋಜಕವಾದೀತು. ಸೇವಾಗ್ರಾಮದಲ್ಲ 
ಅಡಗಿಕೊಂಡು ಕೂತು, " ನಾನಾಗಲೇ ಹೇಳಿಲ್ಲವೆ? ಇಕ್ಕಟ್ಟಿಗೆ ಸಿಗಿಸು 
ವುದು ಬೀಡ ' ಎಂದರೆ ಸಂಪೂರ್ಣವಾಗಿ ನನಗೆ ನಾನೇ ಅಸತ್ಯವಾಗಿ 
ನಡೆದಂತೆ. 

ಈ ತೀರ್ಮಾನದ ಭಾಷೆಯೂ ಮೂಲದಳ್ಳಿ ಮುಖ್ಯವಾಗಿ ನನ್ನದು. 
ಪಂಡಿತ ಜವಾಹರಲಾಲ್‌ ನೆಹರೂಗೆ ಅದು ಹಿಡಿಸಿತು. ಹಿಂದೆ ಕಾಂಗ್ರೆಸ್ಸಿನ 
ಕರಡುಗಾರ ಆಗಿದ್ದೆ ನಾನು. ಈಗ ನೆಹರೂ ನನ್ನ ಸ್ಥಳಕ್ಕೆ ಬಂದಿದಾರೆ. 
ಎಷ್ಟು ದೂರ ಹೋಗಬಯಸಿದೆವೋ ನಾವು ಅಹಿಂಸಾತ್ಮಕ ಪ ಪ್ರತಿಭಟನೆ 
ಯಲ್ಲಿ ಅದಕ್ಕೆ ಸತ್ಯವಾಗಿ ನಡೆಯಬೇಕಾದರೆ ಇದು ಅನಿವಾರ್ಯ ಎಂದು 
ಅವರಿಗೆ ಕಂಡಿತು. ಈ ಭಾಷೆಯ ಅರ್ಥವ್ಯಾಪ್ತಿಯನ್ನು ಅರಿತೇ ವರ್ಕಿಂಗ್‌ 
ಕಮಿಟಿ ಇದನ್ನು ಒಬ್ಬತು. ಅದರ ಫಲ ಇದು: ಕಾಂಗ ಸಸ್ಸು ಯುದ್ಧ 
ವಿರೋಧ ಪ್ರಚಾರವನ್ನು ನಡೆಸಬಹುದು, ಸರಕಾರದ ಯುದ್ಧ ಪ ಯತ್ನ 
ದಲ್ಲಿ ಸಹಕಾರ ಮಾಡಬೇಡಿ ಎಂಬ ಪ್ರಚಾರ ನಡೆಸಬಹುದು “ಎಂದು 
ಬ್ರಿಟಿಷ್‌ ಸರಕಾರ ಘೋಷಿಸಿದರೆ ನಾವು ಸವಿನಯ ಶಾಸನಭಂಗವನ್ನು 
ಮಾಡುವುದಿಲ್ಲ. 

ಇಂಗ್ಲೆಂಡಿಗೆ ಸೋಲು ಅಥವಾ ಅವಮಾನ ಆಗಬೇಕು ಎಂದು 
ನನ್ನ ಬಯಕೆಯಲ್ಲ. ಸೆಂಟ್‌ ಪಾಲನ ಆರಾಧನಾಮಂದಿರ ನಷ್ಟವಾದುದನ್ನು 
ನೋಡಿ ನನಗೆ ನೋವಾಗುತ್ತದೆ, ಕಾಶೀ ವಿಶ್ವ ಶ್ವರನ ಗುಡಿ ಅಥವಾ 
ಜುಮ್ಮಾ ಮಸೀದಿಗೆ ನಷ್ಟ ಆಯಿತೆಂದು ಕೇಳಿದರೆ ಹೇಗೆ ನೋವಾಗುತ್ತ 
ದೆಯೋ ಹಾಗೇ. ಕಾಶೀ ವಿಶ್ವೇಶ್ವರನ ಗುಡಿ, ಜುಮ್ಮಾ ಮಸೀದಿ, ಸೆಂಟ್‌ 


೧೫೦ ಗಾಂಧೀ “ಗ್ರಂಥಮಾಲೆ 


ಪಾಲನ ಆರಾಧನಾ ಮಂದಿರ ಕೂಡ ಪ್ರಾಣ ಪಣವಿಟ್ಟು ಪ್ರತಿರಕ್ಷಣೆ 
ಮಾಡಿಯೇನು. ಆದರೆ ಅದಕ್ಕಾಗಿ ಒಂದೇ ಒಂದು ಜೀವವನ್ನೂ ಆಹುತಿ 
ತೆಗೆದುಕೊಳ್ಳಲಾರೆ. ಬ್ರಿಟಷ್‌ ಜನಕ್ಕೂ ನನಗೂ ಇರುವ ಮೂಲಭೂತ 
ವ್ಯತ್ಯಾಸ ಇದು. ಆದರೂ ನನ್ನ ಸಹಾನುಭೂತಿ ಇದ್ದೇ ಇದೆ ಅವರಿಗೆ. 
ನನಗೆ ಯಾರಲ್ಲಿ ಸಹಾನುಭೂತಿ ಎಂಬುದರ ಬಗ್ಗೆ ಇಂಗ್ಲಿಷರಿಗೆ, ಕಾಂಗ್ರೆಸಿ 
ನವರಿಗೆ, ನನ್ನ ಮಾತು ಮುಟ್ಟುವ ಎಲ್ಲರಿಗೂ ತಪ್ಪು ತಿಳಿವಳಿಕೆ ಇಲ್ಲ 
ದಿರಲಿ, ನನಗೆ ಇಂಗ್ಲಿಷ್‌ ಜನರಲ್ಲಿ ಪ್ರೀತಿ, ಜರ್ಮನರಲ್ಲಿ ದ್ವೇಷ ಎಂದಲ್ಲ. 
ಜರ್ಮನ್‌ ಜನಾಂಗ ಯಾರಿಗಿಂತಲೂ ಕೆಟ್ಟಿದ್ದೇನೂ ಅಲ್ಲ ಎಂದು ತಿಳಿದಿ 
ದ್ದೇನೆ. ಎಲ್ಲರದೂ ಒಂದೇ ಹಣೆಯ ಬರಹ. ಎಲ್ಲರೂ ಒಂದೇ ಮಾನವ 
ಕುಟುಂಬದವರು, ಭೇದಮಾಡಲು ಒಪ್ಪುವುದಿಲ್ಲ ನಾನು. ಭಾರತೀಯರು 
ಉಳಿದವರಿಗಿಂತ ಹೆಚ್ಚು ಎನ್ನಲಾರೆ. ಎಲ್ಲರಲ್ಲೂ ಇರುವ ಗುಣ-ದುರ್ಗುಣ 
ಗಳೇ ನಮ್ಮಲ್ಲಿಯೂ ಇವೆ. ಮಾನವ ಪ್ರಪಂಚ ಬೇರೆ ಬೇರೆ ಲೋಕಗಳಾಗಿ 
ಭಾಗವಾಗಿಲ್ಲ, ಒಂದಕ್ಕೊಂದು ಸಂಬಂಧವಿಲ್ಲದಂತೆ. ಸಾವಿರ ಕೊಠಡಿ 
ಗಳಿರಬಹುದು. ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ. " ಭಾರತವೇ 
ಸರ್ವಸ್ವ ಆಗಲಿ, ಜಗತ್ತೆಲ್ಲ ಹಾಳಾಗಲಿ' ಎನ್ನಲಾರೆ. ಅದಲ್ಲ ನನ್ನ 
ಸಂದೇಶ. ಜಗತ್ತಿನ ಇತರ ರಾಷ್ಟ್ರಗಳ ಯೋಗಕ್ಷೇಮ ಸಾಧಕವಾಗಿ 
ಭಾರತ ಸರ್ವಸ್ವವಾಗಬೇಕು. ಇಡೀ ಮಾನವ ಲೋಕಕ್ಕೆ ನನ್ನ ಕಲ್ಯಾ 
ಣೇಜೈ ಪಸರಿಸಬೇಕು. ಭರತ ಖಂಡದ ಈ ಚಿಕ್ಕ ಭೂಭಾಗದಲ್ಲಿ ಇರುವ 
ಮಾನವ ಕೋಟಿಗೆ ಮಾತ್ರವಲ್ಲ. ಇತರ ಚಿಕ್ಕರಾಷ್ಟಗಳಿಗೆ ಹೋಲಿಸಿದರೆ 
ಭಾರತ ದೊಡ್ಡದೇ. ಆದರೆ ಜಗತ್ತಿನಲ್ಲ ವಿಶ್ವದಲ್ಲಿ ಭಾರತ ಯಾವ ಲೆಕ್ಕ. 

ನನ್ನ ಉದ್ದೇಶದಲ್ಲಿ ತಪ್ಪುತಿಳಿವಳಿಕೆ ಇಲ್ಲದಿರಲಿ. ನನ್ನ ವ್ಯಕ್ತಿತ್ವ ಮೊಟ 
ಕಾಗಬಾರದು. ಅದಕ್ಕೆ ಧಕ್ಕೆ ತಗಲಬಾರದು. ವ್ಯಕ್ತಿತ್ವ ಹೋಯಿತೋ 
ನನ್ನಿಂದ ಭಾರತಕ್ಕೆ ಏನೂ ಸೇವೆ ಆಗದು. ಬ್ರಿಟಷ್‌ ಜನರಿಗಾಗಲಿ 
ಮಾನವ ವರ್ಗಕ್ಕಾಗಲಿ ಏನೂ ಸಲ್ಲದು. ವೈಯಕ್ತಿಕ ಸ್ವಾತಂತ್ರ್ಯವೂ 
ಒಂದೇ, ರಾಷ್ಟ್ರದ ಸ್ವಾತಂತ್ರ್ಯವೂ ಒಂದೇ ನನಗೆ, ರಾಷ್ಟ್ರೀಯ ಸ್ವಾತಂತ್ರ್ಯ 
--ವ್ಯಕ್ತಿ ಸ್ವಾತಂತ್ರ್ಯ ಎರಡೂ ಒಂದೇ, ನನಗೆ ಸ್ವಂತವಾಗಿ ಹೆಚ್ಚು 
ಸ್ಥಾತಂತ್ರ್ಯವನ್ನು ನಾನು ಬೇಡುವುದಿಲ್ಲ. ನಿಮ್ಮೆಲ್ಲರ ಸ್ವಾತಂತ್ರ್ಯಕ್ಕೆ ಸಮ 


ಬರ" 


ಭಾಷಣಗಳು ಮತ್ತು ಹೇಳಿಕೆಗಳು ೧೫೧ 


ನನ್ನ ಸ್ವಾತಂತ್ರ್ಯ. ಸ್ವಲ್ಪವೂ ಹೆಚ್ಚಿಲ್ಲ. ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ 
ಬಂದರೆ ನಿಮ್ಮದಕ್ಕೂ ಧಕ್ಕೆಯೇ ಎನಿಸುತ್ತದೆ. ಈಗ ನಡೆಯುವ ಈ 
ಯುದ್ಧ ದಲ, ಈ ಸೋದರರ ವಧೆಯಲ್ಲ ನನಗೆ ನಂಬಿಕೆಯಿಲ್ಲ. ಆದ್ದರಿಂದ 
ಈ ಯುದ್ಧದಲ್ಲಿ ನನಗೆ ಏನೂ ಸಂಬಂಧವಿಲ್ಲ ಎಂದು ಹೇಳುತ್ತ ಬೊಂಬಾ 
ಯಿಯ ಬೀದಿಗಳಲ್ಲಿ ಹೋಗುವ ಸ್ವಾತಂತ್ರ್ಯ ಬೇಕು ನನಗೆ, ವೀರತನವನ್ನು 
ಮೆಚ್ಚುತ್ತೇನೆ ನಾನು. ಆದರೆ ಈ ವೀರತನದಿಂದ ಏನು ಪ್ರಯೋಜನ? 
ಈ ಮೂರ್ಬತನ, ಸಂಪೂರ್ಣ ಅಜ್ಞಾನಗಳನ್ನು ಕಂಡು ಮರುಗುತ್ತೇನೆ. 
ಏಕೆ ಯುದ್ಧ ಮಾಡುತ್ತಿ ದಾರೋ ಅವರಿಗೇ ಗೊತ್ತಿಲ್ಲ. ಸಮುದ್ರದಾಜೆ 
ನಡೆಯುತ್ತಿರುವ ಈ ಯುದ್ಧ ನನಗೆ ಇದೇ ರೀತಿ ಕಾಣುತ್ತದೆ. ನಾನು 
ಇದರಲ್ಲಿ ಭಾಗವಹಿಸಲಾರೆ. ಕಾಂಗ್ರೆಸ್ಸೂ ಭಾಗವಹಿಸಲಾರದೆಂದು ನನ್ನ 
ಬಯಕೆ. | 

ನಾನು ವಹಿಸಬಯಸುವ ಪಾತ್ರ ಶಾಂತಿ ಸಂಧಾನದ್ದು. ಕಾಂಗ್ರೆಸಿನ 
ದಲ್ಲ, ಇಡಿಯ ಭಾರತದ ಸ್ವಾತಂತ್ರ್ಯವನ್ನು ವಿವೇಕದಿಂದ ಒಬ್ಬಕೊಂಡಿ 
ದ್ವರೆ ಬ್ರಿಟಷರು, ಭಾರತದ ಇತರ ಪಕ್ಷಗಳೂ ನಮ್ಮೊಡನೆ ಸಹಕರಿಸಿದ್ದರೆ, 
ಈ ರಾಷ್ಟ್ರಗಳ ನಡುವೆ ಶಾಂತಿ ಸಂಧಾನ ಮಾಡುವ ಗೌರವದ ಸ್ಥಾನ ನಮಗೆ 
ಬರುತ್ತಿತ್ತು. ಇದು ನನ್ನ ಆಕಾಂಕ್ಷೆ, ಇವತ್ತು ಇದು ಬರೀ ಹಗಲು 
ಗನಸೆಂದು ಬಲ್ಲೆ. ಕೆಲವು ಸಲ ಹಗಲುಗನಸೇ ಮನುಷ್ಯನ ಬದುಕು. 
ನಾನು ನನ್ನ ಕನಸಿನಲ್ಲಿ ಇದೇನೆ. ಜಗತ್ತಿನ ತುಂಬಾ ಸಜ್ಮನರು ಇದಾರೆ, 
ಸತ್ತ ಜನ ಅಲ್ಲ, ಎಂದು ಕೊಳ್ಳುತ್ತೇನೆ. ಸಮಾಜವಾದಿಗಳ ಭಾಷೆಯಲ್ಲಿ 
ಹೊಸ ರಚನೆ ಆಗುತ್ತದೆ ಸಮಾಜದ್ದು, ಹೊಸ ವ್ಯವಸ್ಥೆ ಆಗುತ್ತದೆ. 
ಜಗತ್ತನ್ನೆ ಅಚ್ಛರಿಗೊಳಿಸುವ ಹೊಸ ವ್ಯವಸ್ಥೆ ಗಾಗಿ ನಾನೂ ಅಶಿಸುತ್ತಿ ದೇನೆ. 
ನೀವೂ ಈ ಹಗಲುಗನಸುಗಳನ್ನು ಕಂಡರೆ ನಿಮಗೂ ನನ್ನ ಹಾಗೆ ಪರ 
ವಶತೆ ಅನುಭವ ಆಗುತ್ತದೆ, 

ಈಗ ನಮ್ಮ "ಮುರುಕು' ಕಾಂಗ್ರೆಸ್ಸು, ಇತರರ ಲೆಕ್ಕದಲ್ಲಿ 
ಮುರುಕು, ನನ್ನ ಲೆಕ್ಕದಲ್ಲಿ ಅಲ್ಲ. ನಾವು ಎಚ್ಛರಗೊಳ್ಳದಿದ್ದರೆ ಕಾಂಗ್ರೆಸ್ಸು 
ಅಳಿದು ಹೋಗುತ್ತದೆ. ಕಾಂಗ್ರೆಸ್ಸು ಹೋದರೆ ರಾಷ್ಟ್ರೀಯ ವೃಶ್ತಿಯೆ 
ಹೋಗುತ್ತದೆ. ಒಬ್ಬರಾದ ಮೇಲೆ ಒಬ್ಬರನ್ನು ಕಾಂಗ್ರೆಸ್ಸಿಗರನ್ನು ಆರಿಸಿ 


೧೫೨ ಗಾಂಧೀ ಗ್ರಂಥಮಾಲೆ 


ಸೆರೆಗೆ ಕಳಿಸುತ್ತಿ ದಾರೆ. ಜನರನ್ನು ಹೀಗೆ ಹೊತ್ತು ಕೊಂಡು ಹೋಗುತ್ತಿದ್ದರೆ 
ನೋಡುತ್ತಾ ಕೂಡುವುದು ಸತ್ಯಾಗ್ರ ಹವಲ್ಲ. ವಿರೋಧಿಯ ಬಾಯೊಳಕ್ಕೆ 
ನಾವೆಲ್ಲರೂ ನುಗ್ಗುವುದೇ ಒಳ್ಳೆಯದು. "ಹಾಗೆ ನೋಡಿದರೆ, ಮೌಲಾನಾ 
ಸಾಹೇಬರು ಒಮ್ಮೆ ಹೇಳಿದಂತೆ, ಭಾರತ ಒಂದು ವಿಶಾಲ ಕಾರಾಗೃಹ, 
ಕಾರಾಗೃಹದ ಕಂಬಿಗಳನ್ನು ಮುರಿದು ಈ ಗುಲಾಮಗಿರಿಯ ಸೆರೆಮನೆ 
ಯಿಂದ ಹೊರಬೀಳೋಣ. ನಾನ್‌ಕಾನಾ ಸಾಹೇಬ್‌ ದುರಂತದ ವೇಳೆಯಲ್ಲಿ 
ಹೀಗೆ ಹೇಳಿದರು: " ಒಂದು ಗುರುದ್ವಾರವನ್ನು ನೀವು ಕಾಪಾಡಬಹುದು, 
ಆದರೆ ಭಾರತವೆ ಒಂದು.ವಿಶಾಲ ಗುರುದ್ವಾರ. ಅದನ್ನು ಬಿಡುಗಡೆ ಮಾಡ 
ಬೇಕು. ' ಆ ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿ ಸತ್ಯವಾಗಿ ಭೋರ್ಗರೆ 
ಯುತ್ತಿವೆ. ರಾಷ್ಟ್ರದ ಈ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ ಚಳುವಳಿಗೆ 
ಉಸಿರುಗಟ್ಟಿ ಸುವುದಾದರೆ, ರ: ಸಂಯಮ ದುರ್ಗುಣ ಆದೀತು. 
ರಾಷ್ಟ್ರೀಯ ವೃತ್ತಿ ಎಲ್ಲೇ ಇರಲಿ, ಕಾಂಗ್ರೆಸ್ಸಿಗರಲ್ಲಿ ಅಥವಾ ಕಾಂಗ್ರೆ ಸೇತರ 
ರಲ್ಲ, ಅದನ್ನು ನಾಶಮಾಡಲು ಸಾಧಕವಾಗಬಾರದು ಸಂಶಯದ ಸದ್ಗುಣ. 
ಸರಕಾರದ ಚರೈಗಳಿಗೆ ನನ್ನ ಅರ್ಥವೇನೋ ಸ್ಪಷ್ಟಗೊಳಿಸದೆ ಸವಿ 
ನಯ ಶಾಸನಭಂಗವನ್ನಾಗಲಿ ಮತ್ತೊಂದನ್ನಾಗಲಿ ಸರಕಾರದ ಮುಖಕ್ಕೆ 
ಎಸೆಯಲಾರೆ ನಾನು. ಮೊಟ್ಟ ಮೊದಲು ವೈಸರಾಯ್‌ ಘೋಷಣೆ, ಆಮೇಲೆ 
ಭಾರತ ಕಾರ್ಯದರ್ಶಿಯ ಹೇಳಿಕೆ, ಅಲ್ಲಿಂದ ಮುಂದೆ ಸರಕಾರ ಹಿಡಿದ 
ಹೊರಗೆ, ಕೈಗೊಂಡ ಚರ್ಯೆ. ಇವೆಲ್ಲದರ ಒಟ್ಟು ಪರಿಣಾಮ ನನ್ನ ಮನಸ್ಸಿನ 
ಮೇಲೆ ಆದದ್ದು ಹೀಗೆ. ಏನೋ ಅನ್ಯಾಯ ಆಗಿದೆ, ಇಡಿಯ ರಾಷ್ಟ್ರದ ವಿರುದ್ಧ 
ಅನ್ಯಾಯ ಆಗುತ್ತಿದೆ. ಸ್ವಾತಂತ್ರ್ಯದ ವಾಣಿಯನ್ನು ಹಿಸುಕಿಹಾಕಲಿದಾರೆ. 
ತೀರ್ಮಾನದಲ್ಲಿ ಈ ಅರ್ಥ ಇದೆ. ಈಗ ನಾನು ಹೇಳುವ ಭಾಷೆ ಇಲ್ಲದಿರ 
ಬಹುದು. ಅರ್ಥವೇನೋ ಹಗಲಿನ ಬೆಳಕಿನ ಹಾಗೆ ಸ್ಪಷ್ಟ. 
ನಮ್ಮ ನಿಲುವನ್ನು ಪೂರ ವಿಶದ ಪಡಿಸಲು ನನಗೆ ದರ್ಶನದ ಕೃತಿ 
ತೋರಬೇಕೆಂದು ವೈಸರಾಯರನ್ನು ಪ್ರಾರ್ಥಿಸುತ್ತೇನೆ. ಅವರು ಒಪ್ಪು 
ತ್ತಾರೆ. ನನಗೆ ಸಂದೇಹವಿಲ್ಲ, ನನ್ನ ಅಡಚಣೆಗಳನ್ನು ಕಾಂಗ್ರೆಸಿನ ಅಡಚಣೆ 
ಗಳನ್ನು ಅವರಿಗೆ ವಿವರಿಸುತ್ತೇನೆ. ನಿಮ್ಮ ಹೆಸರಿನಲ್ಲಿ ಅವರನ್ನು ನೋಡು 
ತ್ತೇನೆ. ನಾವು ಬಂದು ನಿಂತ ನಿಲವು ಇದು ಎಂದು ಹೇಳುತ್ತೇನೆ, ಯುದ್ಧ 


ಭಾಷಣಗಳು ಮತ್ತು ಹೇಳಿಕೆಗಳು ೧೫೩ 


ಪ್ರಯತ್ನದಲ್ಲಿ ನಿಮಗೆ ಅಡ್ಡಿ ಮಾಡಲು ಅಥವಾ ಭಂಗಗೊಳಿಸಲು ನಮಗೆ 
ಇಷ್ಟವಿಲ್ಲ. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ, ಬಾಧಕ ಬೇಡ. 
ಎಲ್ಲರಿಗೂ ಸಮಾನ ಧರ್ಮ ಅಹಿಂಸೆ. ನಮ್ಮ ಜನರನ್ನೂ ನಮ್ಮ ಕಡೆ 
ಎಳೆದುಕೊಂಡರೆ ನಮ್ಮ ಜನರ ಪರವಾಗಿ ಯುದ್ಧ ಪ್ರಯತ್ನ ನಡೆಯದು. 
ಹಾಗಲ್ಲದೆ, ನೀವು ನೀತಿಬಲವಲ್ಲದೆ ಬೇರೆ ಯಾವ ಒತ್ತಾ ಯವನ್ನೂ ಹಾಕ 
ದೆಯೆ ನಮ್ಮ ಜನ ಯುದ್ಧ ಪ್ರಯತ್ನಕ್ಕೆ ನೆರವು ನೀಡಿದರೆ, ನಮ್ಮ ಅಕ್ಷೇ 
ಪಣೆಗೆ ಅವಕಾಶವೆ ಇಲ್ಲ. ರಾಜ ಮಹಾರಾಜರಿಂದ, ಜಮೀನುದಾರರಿಂದ, 
ಉಚ್ಮ--ನೀಚ -ಯಾರಿಂದಲೇ ಆಗಲಿ ನಿಮಗೆ ಸಹಾಯ ದೊರೆತರೆ ಮಹಾ 
ರಾಯರ ಹಾಗೆ ತೆಗೆದುಕೊಳ್ಳಿ. ನಮ್ಮ ಧ್ವನಿಯೂ ಕೇಳಿಸಲಿ ನನ್ನ ಸಲಹೆಗೆ 
ಒಬ್ಬದರೆ ನಿಮಗೆ ಗೌರವ, ನಿಮ್ಮ ಕಿರೀಟಕ್ಕೆ ಇನ್ನೊಂದು ಮಣಿ ಸೇರಿದಂತೆ. 
ನೀವು ಬದುಕು--ಸಾವಿನ ಹೋರಾಟದಲ್ಲಿ ಇದೀರಿ. ಆದರೂ ನಮಗೆ ಈ 
ಸ್ವಾತಂತ್ರ. ಕೊಟ್ಟಿರಿ ಎಂಬುದು ನಮಗೆ ಗೌರವ. ನಮ್ಮ ಧ್ವನಿಯನ್ನು 
ಅಡಗಿಸಲು ನಿಮಗಿರುವ ಅಧಿಕಾರ ಅಪಾರ. ಆದರೂ ನೀವು ಈ ಹೆಜ್ಮೆ 
ಹಾಕಿದಿರೆಂದರೆ, ಅಹಿಂಸೆಯನ್ನು ಬಿಡದೆ ಯುದ್ಧ ಪ್ರಯತ್ನಕ್ಕೆ ಸೇರಬೇಡಿ, 
ಭಾರತದ ಜನರಿಗೆ ಹೇಳುವ ಸ್ವಾತಂತ್ರ್ಯಕೊಟ್ಟರೆ, ನಿಮಗೆ ಕೀರ್ತಿ 
ಬರುತ್ತದೆ. 

ಯುದ್ಧ ಪ್ರಯತ್ನದಲ್ಲಿ ನೆರವಾಗದಿರಲು ಜನ ಏನಾದರೂ ತರ್ಕ 
ಉಪಯೋಗಿಸಲಿ ಕಾಂಗ್ರೆಸಿಗರ ಬಾಯಲ್ಲಿ ಬರಬೇಕಾದ್ದು ನನ್ನ ತರ್ಕ 
ಒಂದೇ. ಎಲ್ಲರೂ ಅಷ್ಟನ್ನೇ ಹೇಳಬೇಕು ಎನ್ನುವುದಿಲ್ಲ. ನನ್ನ ಹಾಗೆ 
ತಾತ್ವಿಕ ವಿರೋಧ ಇದ್ದವರು ನನ್ನ ತರ್ಕವನ್ನು ಬಳಸಲಿ. ಬ್ರಿಟಷ್‌ 
ಸಾಮ್ರಾಜ್ಯಷಾಹಿ ಸಾಕಾಗಿದೆ ಎಂಬವರು ಅದನ್ನು ಹೇಳಲಿ. ಬೇರೆ ಕಾರಣ 
ಇರುವವರೂ ಇದ್ದಾರು. ಇವೆಲ್ಲಕ್ಕೂ ವಾಕ್‌ ಸ್ವಾತಂತ್ರ್ಯದಲ್ಲಿ ಅವಕಾಶ 
ಇರಬೇಕು. ಆದರೆ ಎಲ್ಲರೂ “ಅಹಿಂಸೆಯನ್ನು ಒಪ್ಪಬೇಕು. ತಾವು 
ಹೇಳುವುದನ್ನು ಕದ್ದು ಮುಚ್ಚಿ ಹೇಳಬಾರದು. ಬಹಿರಂಗವಾಗಿಯೇ 
ಹೇಳಬೇಕು. ನನ್ನ ದಳಪತಿತನದ ನಿಯಮ ಇವು. ಇವು ನಿಮಗೆ 
ಸಮಾಧಾನ ಇಲ್ಲದಿದ್ದರೆ ಈ ತೀರ್ಮಾನವನ್ನು ತಿರಸ್ಕರಿಸಿಬಡಿ. ಯುದ್ಧ 
ಪ್ರಯತ್ನಕ್ಕೆ ಧನ ಜನ ಸಹಾಯ ಮಾಡಬಾರದು. ಅಸಹಕಾರಮಾಡ 


೧೫೪ ಗಾಂಧೀ ಗ್ರಂಥಮಾಲಿ 


ಬೇಕು ಎಂದು ಪ್ರಚಾರ ಮಾಡಲು ಅವಕಾಶ ಇರುವವರೆಗೆ ಸವಿನಯ 
ಶಾಸನಭಂಗ ಇಲ್ಲ. ಆ ಸ್ವಾತಂತ್ರ್ಯ ಇಲ್ಲದಿದ್ದರೆ ಸ್ವರಾಜ್ಯವೇ ಇಲ್ಲ. 
ಶಾಶ್ವತ ಗುಲಾಮಗಿರಿಯೇ ಭಾರತದ ಜನನಾಯಕರಿಗೆ. ತಮ್ಮ ಜನಕ್ಕೆ 
ಏನು ಬೇಕಾದರೂ ಹೇಳುವ ಸ್ವಾತಂತ್ರ್ಯ ಕೊಟ್ಟಿದೇವೆ ಎಂದು ವೈಸ 
ರಾಯರೂ ಬ್ರಿಟಷ್‌ ಜನರೂ ಜಗತ್ತಿಗೆ ಹೇಳುವಂತಾಗಬೇಕು. ಆಗ 
ಬ್ರಿಟಿಷರು ಜಗತ್ತಿಗೆ ಹೇಳಬಹುದು. "ನಮ್ಮ ಕೃತಿ ನಡೆಸೋಣ 
ತೀರ್ಮಾನಿಸಿ, ಭಾರತದಲ್ಲಿ ನಾವು ಸರಿಯಾಗಿ ವ್ಯವಹರಿಸುತ್ತಿದ್ದೇವೆ.” 


ಬ್ರಿಟಿಷರು ಡಿಲ್ಲಿ ತೀರ್ಮಾನಕ್ಕೆ ಓಕೊಡದಿದ್ದರೆ ಚಿಂತೆಯಿಲ್ಲ. 
" ಈಗ ಇರುವ ವ್ಯವಸ್ಥೆಯಲ್ಲಿ ನೀವು ಕೈ ಹಾಕುವಂತಿಲ್ಲ. ಬರುವ ಕಾಲಕ್ಕೆ 
ಬಿಡುಗಡೆ ಬಂದೇ ಬರುತ್ತದೆ. ಈ ವಿಷಮ ಸಂಧಿಯಲ್ಲಿ ನಮ್ಮನ್ನು 
ಕಾಡಬೇಡಿ " ಎಂದಾರು ಅವರು. ಆ ವಾದವನ್ನು ಅರ್ಥ ಮಾಡಿಕೊಳ್ಳು 
ತ್ತೇನೆ. ಸಹಾನುಭೂತಿಯಿಂದ ನೋಡುತ್ತೇನೆ. ಅವರು ಹೇಳುವ 
ಮಾತಿನಲ್ಲಿ ಸುಳ್ಳು ಮೋಸ ಇಲ್ಲದಿರುವವರೆಗೆ ನಾನೂ ನನ್ನ ಕೈ ತಡೆಯು 
ತ್ತೇನೆ. ನಮಗೆ ಅವರು ಸ್ವಾತಂತ್ರ್ಯ ಕೊಡಲು ಸಾಧ್ಯವಿಲ್ಲ. ನಮ್ಮ 
ಆಂತರಿಕ ಬಲದಿಂದಲೇ ಸ್ವಾತಂತ್ರ್ಯ ಬರಬೇಕಾದರೆ ನಮ್ಮ ಭೇದಗಳನ್ನು 
ಮರೆತು ಐಕಮತ್ಯವನ್ನು ಸಾಧಿಸಿದರೇನೇ. ಮೇಲಿನಿಂದ ಇಳಿದು ಬರು 
ವುದು ಇಲ್ಲ. ಇನ್ನೊಬ್ಬರು ದಾನ ಕೊಡುವುದೂ ಅಲ್ಲ. ನಾನು ವರ್ಕಿಂಗ್‌ 
ಕಮಿಟ ಸದಸ್ಯರ ಭಾವನೆಗಳನ್ನು ಪ್ರತಿನಿಧಿಸುತ್ತಿದೇನೋ ಇಲ್ಲವೋ 
ಅವರೊಡನೆ ನಾನು ಇದನ್ನು ಜರ್ಚಿಸಿರಲಿಲ್ಲ. ಆದರೆ ನನ್ನ ಪರಿಮಿತಿ, 
ನನ್ನ ಮನೋಧರ್ಮ ನಿಮಗೆ ತಿಳಿಯಬೇಕು. 


ನೀನು ಕನಸುಗಾರ ಎನ್ನ ಬಹುದು ವೈಸರಾಯ್‌. ನನ್ನ ಯತ್ನ ವಿಫಲ 
ವಾದೀತು. ಆದರೆ ಜಗಳ ಮಾಡಲಾರೆ ನಾನೇನೂ ಮಾಡಲಾರೆ. ನಾನೇನು 
ಮಾಡಲಿ, ನಾನು ಅಸಹಾಯ ಎಂದರೆ ಅವರು, ನಾನು ಅಸಹಾಯ 
ಎಂದುಕೊಳ್ಳುವುದಿಲ್ಲ. ನನ್ನ ಹೊಣೆಯನ್ನು ನಿರ್ವಹಿಸುತ್ತೇನೆ. ರಾಮ 
ಮನೋಹರ ಲೋಹಿಯಾ, ಜಯಪ್ಪ ಕಾಶರು, ಸೆರೆಯಲ್ಲಿರಬೇಕಾದರೆ ನಾನು 
ಸುಮ್ಮನೆ ಕೊಡಲಾರೆ. ಅವರು ಹಿಂಸಾ ಪ್ರಚಾರ ಮಾಡಲಿಲ್ಲ. ರಾಮಗಡದ 


ಭಾಷಣಗಳು ಮತ್ತು ಹೇಳಿಕೆಗಳು ೧೫೫ 


ತೀರ್ಮಾನದ ಪ್ರಕಾರ ನಡೆದಿದಾರೆ. ಮಾನ ಮರ್ಯಾದೆಯ ಮಾತು 
ಅವರಿಗೆ ಅದು. 

ಬಹಳ ತಡೆದುಕೊಂಡಿದೇನೆ. ಇನ್ನೂ ತಡೆಯುತಶ್ತೇನೆ. ಕಾರಾ 
ಗೃಹಕ್ಕೆ ಹೋಗಲು ಯತ್ನಿಸುವುದಿಲ್ಲ. ಸವಿನಯ ಶಾಸನ ಭಂಗವನ್ನು 
ನಾನು ಮಾಡುವುದಿಲ್ಲ. ಅಪಾಯಕ್ಕೆ ಸಿಗುವುದಿಲ್ಲ. ಈ ಯುದ್ಧದಳ್ಳಿ 
ನಾನು ಸೆರೆಮನೆಗೆ ಹೋಗುವಂಥದನ್ನು ಮಾಡುವುದಿಲ್ಲ. ಆದರೆ ಸರಕಾರ 
ಬಯಸಿದರೆ ನನ್ನನ್ನು ಹಿಡಿದೊಯ್ಯಲು ಅವರಿಗೆ ಕಷ್ಟ ಆಗುವುದಿಲ್ಲ. 
ಬಾಯಿ ಮುಚ್ಚಿಕೊಳ್ಳಲಾರೆ. ಲೇಖನಿಯನ್ನೂ ಬಿಗಿ ಹಿಡಿಯಲಾರೆ. ಭಾರತ 
ದಂಗೆ ಮಾಡೀತು ಎಂದು ಅವರಿಗೆ ನನ್ನನ್ನು ಸೆರೆಯಳ್ಳಿಡುವುದು ಕಷ್ಟ 
ಆಗುವುದಿಲ್ಲ. ಭಾರತ ಹಾಗೆ ಮಾಡಿದರೆ ತಪ್ಪಾದೀತು. ನನ್ನನ್ನು ಸೆರೆಯ 
ಲ್ಲಿಡಲಾರರು ಅವರು ಎನಿಸುತ್ತಿದೆ ನನಗೆ. 

ವೈಸರಾಯರ ಮುಂದೆ ನನ್ನ ವಾದವನ್ನು ಮಂಡಿಸುತ್ತೇನೆ. ನನ್ನ 
ಪ್ರಯತ್ನ ವಿಫಲವಾಗಬಹುದು. ಆದರೆ ಮೊದಲೇ ಹತಾಶನಾಗಿ ನಾನು 
ಎಂದೂ ಯತ್ನ ಮಾಡಿಲ್ಲ. ನನ್ನ ಎದುರಿಗೆ ಕಜ್ಮಿಲ್ಲದ ಗೋಡೆ ಇದೆ 
ಎಂದು ತಿಳಿದೂ ನಾನು ಪ್ರಯತ್ನಿಸಿದ್ದೇನು. ಇಂಥ ಕುರುಡು ಗೋಡೆ 
ಗಳನ್ನೂ ಸೀಳಿಕೊಂಡು ಒಳಹೊಕ್ಕಿ ದೇನೆ ಅನೇಕ ವೇಳೆ, " ಯುದ್ಧ ಇಲ್ಲ' 
ಎಂದು ಭಾರತದಲ್ಲಿ ಪ್ರಚಾರ ಮಾಡಲು ಕಾಂಗ್ರೆಸ್ಸಿನ ಬೇಡಿಕೆಯನ್ನೂ 
ಅವರ ತರ್ಕಶುದ್ಧಿ ಯನ್ನೂ ವೈಸರಾಯ್‌ ಅರ್ಥ ಮಾಡಿಕೊಂಡಾರು ಎಂಬ 
ಆಸೆ, ನಂಬಿಕೆ ಇಟ್ಟುಕೊಂಡು ಅವರ ಬಳಿಗೆ ಹೋಗುತ್ತೇನೆ. ಬರಹದ 
ಮೂಲಕ ಬಾಯಿಯ ಮೂಲಕ ನಾವು ಸಾಮ್ರಾಜ್ಯಷಾಹಿಗೆ ಸಹಾಯ 
ಮಾಡಲಾರೆವು, ಸುಲಿಗೆಗೆ ನೆರವಾಗಲಾರೆವು ಎಂದು ಪ್ರಚಾರಮಾಡಲು 
ಪ್ರತಿಯೊಬ್ಬರಿಗೂ ಪೂರ್ಣ ಸ್ವಾತಂತ್ರ್ಯ ಇರಬೇಕು. 

ನಿಮ್ಮ ಹೆಸರಿನಲ್ಲಿ ಸತ್ಯಾಗ್ರಹ ಆಗದಂತೆ ಸರ್ವ ಪ್ರಯತ್ನವನ್ನೂ 
ಮಾಡುತ್ತೇನೆ. ಒಂದು ವೇಳೆ ಬಂದರೆ ಯಾವ ರೂಪದಲ್ಲ ಬರುತ್ತದೆಯೋ 
ನನಗೆ ತಿಳಿಯದು. ಆದರೆ ಸಾಮೂಹಿಕ ಸವಿನಯ ಶಾಸನಭಂಗ ಆಗದು 
ಎಂಬುದನ್ನು ಬಲ್ಲೆ, ಈ ಸಂದರ್ಭಕ್ಕೆ ಸಾಮೂಹಿಕ ಸವಿನಯ ಶಾಸನಭಂಗ 
ಆಗತ್ಯವಲ್ಲ. ನನ್ನ ಮುಂದಿನ ಹೆಜ್ಮೆಯೇನೋ ನನಗೆ ಕಂಡಿಲ್ಲ. ಎದುರಿಗೆ 


೧೫೬ ಗಾಂಧೀ ಗ್ರಂಥಮಾಲೆ 


ಗಾಢ ಅಂಧಕಾರ ಕವಿದಿದೆ. ಏನೇಮಾಡಲಿ, ಕಾಂಗ್ರೆಸ್‌ ಸಂಪ್ರದಾಯಾನು 
ಗುಣ, ಸಂದರ್ಭಯೋಗ್ಯ ಆಗಿದ್ದೀತು ಎಂದು ಆಶಿಸುತ್ತೇನೆ. 

ನಾನು ಸೇವಾಗ್ರಾಮದಲ್ಲಿ ಮುಳುಗಿ ಹೋಗಿದೇನೆ, ಕಾಂಗ್ರೆಸ್ಸಿನ 
ಮನಸ್ಸು ನನಗೆ ತಿಳಿಯದು ಎಂದು ಹಲವು ಬಾರಿ ಹೇಳಿದೇನೆ. ಕಾಂಗ್ರೆಸ್ಸಿನ 
ಈ ತೊಡಕಿನಿಂದಾಗಿ ಬೊಂಬಾಯಿಗೆ ಎಳೆದುಕೊಂಡು ಬಂದಿದೇನೆ ನನ್ನನ್ನು. 
ಈ ಕೆಲಸ ಮುಗಿದ ಕೂಡಲೇ, ಇಲ್ಲಿಂದ ಬಿಡುಗಡೆಯಾದ ಕೂಡಲೇ 
ಸೇವಾಗ್ರಾಮದಲ್ಲಿ ನೋಡುತ್ತೀರಿ ನನ್ನನ್ನು. ಅಲ್ಲೇ ಹುಗಿದುಕೊಂಡಿದ್ದರೂ 
ಈ ಯುದ್ಧವನ್ನು ನಡೆಸುವ ಶಕ್ತಿ, ಸಲಕರಣೆ ಇದೆ. ಬೇರೆ ಯಾವ 
ಸ್ಮಳಕ್ಕಿಂತಲೂ ಸೇವಾಗ್ರಾಮದಲ್ಲಿ ಉತ್ತಮ ವಿಚಾರ, ಸ್ಪಷ್ಟ ವಿಚಾರ 
ಮಾಡಬಲ್ಲ ನಾನು, ಅಲ್ಲಿ ನನ್ನ ಬೆಳವಣಿಗೆಗೆ ಬೇಕಾದ ವಾತಾವರಣವನ್ನು 
ನಿರ್ಮಿಸಿಕೊಂಡಿರುವುದೇ ಕಾರಣ. ವಯಸ್ಸು ಆದಹಾಗೆ ನನ್ನ ದೇಹವು 
ಕ್ಷೀಣ ಆಗಬಹುದು. ನನ್ನ ವಿವೇಕವೂ ಕ್ಷೀಣ ಆಗಲಾರದೆಂದು ನಂಬಿದೇನೆ. 
ವಯಸ್ಸು ಆದಹಾಗೆ ಎಲ್ಲವೂ ಹೆಚ್ಚು ಸ್ಪಷ್ಠವಾಗಿ ಕಾಣುತ್ತಿವೆ. ಆತ್ಮ 
ವಂಚನೆ ಇದ್ದೀತು ಇದು. ಕಪಟ ಅಲ್ಲ. ಒಮ್ಮೊಮ್ಮೆ ಆತ್ಮವಂಚನೆ 
ಒಳ್ಳೆಯದು. ನಿರಾಸೆಯಿಂದ ಹತವೀರ್ಯ ಆಗದಂತೆ ಸಂತೋಷವಾಗಿ 
ಇರುವಂತೆ ಮಾಡುತ್ತದೆ. ಆದ್ದರಿಂದ, ನನ್ನನ್ನು ನೀವು ಸೇವಾಗ್ರಾಮ 
ದಿಂದ ಹೊರಕ್ಕೆಳೆದರೆ ತಪ್ಪು, ನನ್ನ ಯಾಜಮಾನ್ಯವನ್ನು ಸರಿಯಾಗಿ 
ನಿರ್ವಹಿಸುತ್ತೇನೆ ಎಂದು ಮಾತು ಕೊಡುತ್ತೇನೆ ನಿಮಗೆ. 

ಕಾಂಗ್ರೆಸಿನಲ್ಲಿ ಅನೇಕ ಪಕ್ಷಗಳಿವೆ. ನಮ್ಮೆಲ್ಲರಿಗೂ ಒಂದೇ ಅಭಿಪ್ರಾಯ . 
ವಿಲ್ಲ. ಅಶಿಸ್ತು ಇದೆ ಕಾಂಗ್ರೆಸ್ಸಿನಲ್ಲಿ, ದಿನೇ ದಿನೇ ಬೆಳೆಯುತ್ತಿರುವ 
ಬೃಹತ್‌ ಜನತಾ ಸಂಸ್ಥೆಯಲ್ಲಿ ಅನಿವಾರ್ಯವೇ ಅದೆಲ್ಲ ಎಂದು ಬಲ್ಲೆ. ಶಿಸ್ತೇ 
ಇಲ್ಲ, ಬರೀ ಅಶಿಸ್ತೇ ಇದೆ ಎಂದರೆ ಸಂಸ್ಥೆ ಅಧೋಗತಿಗೆ ಇಳಿಯುತ್ತಿದೆ. 
ಅಹಿಂಸೆಯಲ್ಲಿ ನಂಬಿಕೆ ಇಲ್ಲದಿದ್ದರೂ ಕಾಂಗ್ರೆಸ್ಸಿಗೆ ಸೇರಿದೀರಿ ಎನ್ನುವ 
ಮಾತಿಗೆ ಎಡೆ ಕೊಡಬೇಡಿ. ಮನಸ್ಸಿನಲ್ಲಿ ಹಿಂಸೆ ಇಟ್ಟು ಕೊಂಡು ಕಾಂಗ್ರೆ 
ಸ್ನಿನ ಪ್ರತಿಜ್ಞೆಗೆ ಹೇಗೆತಾನೆ ಸಹಿ ಮಾಡಬಲ್ಲರು? ಅಹಿಂಸೆಯ ಧೋರಣೆ 
ಯನ್ನೂ ಸಂಪೂರ್ಣವಾಗಿ ಅನುಸರಿಸಬೇಕು ' ನೀವು. ಧೋರಣೆಯೇ 
ಆದರೂ, ಅದು ಇರುವಷ್ಟು ದಿನ ಶ್ರದ್ಧೆಯ ವಿಷಯ ಎಂದೇ ತಿಳಿಯ 


ಭಾಷಣಗಳು ಮತ್ತು ಹೇಳಿಕೆಗಳು ೧೫೭ 


ಬೇಕು. ನನ್ನದು ಯಾವಜ್ಮೀವ ಶ್ರದ್ಧೆ, ನಿಮ್ಮದು ಈ ಧೋರಣೆ ಇರು 
ವವರೆಗೆ. ಇಷ್ಟವಿಲ್ಲದಿದ್ದರೆ ಕಾಂಗ್ರೆಸ್ಸನ್ನು ಬಿಡಿ. ಸ್ವತಂತ್ರರು ನೀವು. 
ನಾವು ಆಡುವ ಭಾಷೆ, ನಮ್ಮಲ್ಲಿ ಮೂಡುವ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ 
ಇರೋಣ. ಒಳಗಿನ ವಿಚಾರದ ಹೊರಗಿನ ರೂಪುತಾನೆ ಭಾಷೆ? ನಿಮ್ಮ ವಿಚಾರ 
ಸತ್ಯವಾಗಿರಲಿ, ನಿರ್ದಿಷ್ಟವಾಗಿರಲಿ. ಇಡಿಯ ಜಗತ್ತೇ ನಿಮಗೆ ವಿರುದ್ಧವಾಗಿ 
ದ್ದರೂ ಸ್ವರಾಜ್ಯ ಬೇಗ ಬರುವಂತೆ ಮಾಡಿರಿ. ದಿನಕ್ಕೆ ತೊಂಬತ್ತು ಲಕ್ಷ 
ಪೌಂಡು ವೆಚ್ಕಮಾಡದೆಯೆ, ಒಂದು ಮನೆಯನ್ನೂ ಸುಡದೆಯೆ ಸ್ವರಾಜ್ಯ 
ಗಳಿಸಿರಿ, ನಿಮ್ಮ ನೀತಿಗೆ ನೀವು ಸತ್ಯವಾಗಿ ನಡೆದರೆ ಇದು ಯಾವುದನ್ನೂ 
ಮಾಡದೆಯೆ ಭವ್ಯವಾದ ಸ್ವಾತಂತ್ರ್ಯ ಸೌಧವನ್ನು ನೀವು ಕಟ್ಟುತ್ತೀರಿ, 

ಇನ್ನು ಹಿಂಸೆಯ ಪಕ್ಷದವರಿಗೆ, ಸಾಧ್ಯವಿದ್ದರೆ ಪದ್ಮತಿಗಳನ್ನು 
ಬೆರಕೆ ಮಾಡಬೇಡಿ... ಕೆಲವು ವರ್ಷಗಳಿಂದ ನಿಮ್ಮ ಕೈ ತಡೆದಿದೀರಿ. 
ಇನ್ನೂ ಕೆಲವು ವರ್ಷ ತಡೆದುಕೊಳ್ಳಿ. ನಮ್ಮದು ಚಿಕ್ಕ ಪುಟ್ಟಿ ಯುದ್ಧ 
ವಲ್ಲ. ತಡೆದು ಕೊಂಡಿರೋ ನೀವು, ನಿಮಗೆ ಏನೂ ನಷ್ಟವಿಲ್ಲ. 

ವಾಕ್‌ ಸ್ವಾತಂತ್ರ್ಯ, ಲೇಖನ ಸ್ವಾತಂತ್ರ್ಯಗಳೇ ಸ್ವರಾಜ್ಯದ ತಳ 
ಹದಿ. ತಳಗಲ್ಲೇ ಅಪಾಯಕ್ಕೆ ಈಡಾದರೆ ಸರ್ವಶಕ್ತಿಯನ್ನೂ ವಿನಿಯೋಗಿಸಿ 
ಅದೊಂದೇ ಕಲ್ಲನ್ನು ಕಾಪಾಡಿಕೊಳ್ಳಬೇಕು. ದೇವರು ನಿಮಗೆ ನೆರವಾಗಲಿ. 


ತೀ ತೇ ತೀ 3 


ಈ ವಿಚಾರವನ್ನು ಮುಕ್ತಾಯ ಭಾಷಣದಲ್ಲಿ ಮತ್ತಷ್ಟು ಸ್ಪಷ್ಟಗೊಳಿ 
ಸಿದರು, ಮರುದಿನ. (೧೬ ಸೆಪ್ಟೆಂಬರ್‌) 

ನಿನ್ನೆ ನಾನು ಹೇಳಿದ ಒಂದು ಬಹಳ ಮುಖ್ಯವಾದ ಸರಳವಾದ 
ಅಂಶವನ್ನು ನಿಮ್ಮ ಮನಸ್ಸು ಗ್ರಹಿಸಲಿಲ್ಲ. ವಾಕ್‌ಸ್ವಾತಂತ್ರ್ಯವೇ 
ಸ್ವರಾಜ್ಯದ ತಳಹದಿ ಎಂದೆ. ಸ್ವಲ್ಪ ವಿವರಿಸುತ್ತೇನೆ. ಸ್ವರಾಜ್ಯದ 
ಸಂಪೂರ್ಣ ವಿವರಣೆಯನ್ನು ನಾನು ಇನ್ನೂ ನೋಡಿಲ್ಲ. ನನಗೇ ವಿವರಣೆ 
ಕೊಡಲು ಸಾಧ್ಯವಾಗಿಲ್ಲ. ಜವಾಹರ್‌ಲಾಲ್‌ ಕೂಡ ಎಂದೂ ಕೊಟ್ಟಿಂತಿಲ್ಲ. 
ನಿಮ್ಮಲ್ಲಿ ಯಾರಾದರೂ ಕೊಟ್ಟರೂ ಕೊಡಿರಿ. ಎಷ್ಟೋಸಲ ಹೀಗೆ 
ಆಗಿದೆ. ನಾನು ಯಾವುದಕ್ಕಾಗಿ ಕಷ್ಕಪಡುತ್ತಿದ್ದೆನೋ ಅದನ್ನು ಇತರರು 


೧೫೮ ಗಾಂಧೀ ಗ್ರಂಥಮಾಲೆ 


ವರ್ಣಿಸಿದಾರೆ. ಯಾರಾದರೂ ಇದನ್ನು ವರ್ಣಿಸಿದರೆ ಅವರನ್ನು ಗುರು 
ಆಗಿ ಮಾಡಿಕೊಳ್ಳುತ್ತೇನೆ. ಈ ತೀರ್ಮಾನದಲ್ಲಿ ಸ್ವರಾಜ್ಯದ ಬೀಜ ಇದೆ. 
ಇದನ್ನು ನೀವು ದೃಢವಾಗಿ ನಂಬಿದರೆ ಹಲವು ತಿದ್ದುಪಡಿಗಳನ್ನು ಸೂಚಿಸಿ 
ದವರ ಬಯಕೆಯೆಲ್ಲ ತಾನಾಗಿಯೇ ಪೂರ್ಣ ಆಗುತ್ತದೆ. ಹೋರಾಡಿಯೋ 
ಸಂಧಾನ ಮಾಡಿಯೋ ವಾಕ್ಸ್ಯಾತಂತ್ರ್ಯವನ್ನುಗಳಿಸಿದರೆ ಎಲ್ಲವನ್ನೂ 
ಗಳಿಸಿದಂತೆಯೆ, ಸಾಮ್ಯವಾದಿ ಡಾ. ಅಪ್ರಫ್‌ಗೆ, ಫಾರ್ವರ್ಡ್‌ ಬ್ಲಾಕಿನ 
ಸರದಾರ್‌ ಶಾರ್ದಾಲ ಸಿಂಹರಿಗೆ, ಇಬ್ಬರಿಗೂ ವಾಕ್ಸಾಾತಂತ್ರ್ಯ, ಇದಕ್ಕೆ 
ಮತಧರ್ಮದ ಬಣ್ಣ ಬಳಿದರೆ ಧರ್ಮ ಸ್ವಾತಂತ್ರ್ಯ ಎಂದೇನು ಅವನ್ನೇ ; 
ಧಾರ್ಮಿಕ--ಸಾಂಸ್ಕೃತಿಕ ಸ್ವಾತಂತ್ರ್ಯ ಎಂದು ಮುಸ್ಲಿಮರು ಕೇಳುತ್ತಿರು 
ವುದೂ ಇದೇ. ನಿಮಗೆ ಅಪರಾಧೀನತೆ ಬೇಕು ಎನ್ನುತ್ತೀರಿ, ನಮಗೆ 
ಅದನ್ನು ಕೊಡಲು ಅವರಿಗೆ ಶಕ್ತಿಯಿಲ್ಲ ಎಂಬುದನ್ನು ಮರೆಯುತ್ತೀರಿ. 
ನಾವು ಪರಾಧೀನರಲ್ಪ ಎಂದು ಹೇಳಿದರೂ ಸ್ವತಂತ್ರರಾಗುವುದಿಲ್ಲ. 
ಅದ್ದರಿಂದಲೇ ಬ್ರಿಟಿಷರು ಹೊರಟು ಹೋದ ಮೇಲೆ ನಿರ್ಭಯವಾಗಿ, 
ಜಪಾನ್‌, ಜರ್ಮನಿ, ರಷ್ಯಾ ಆಫ್‌ಘನಿಸ್ತಾನ, ಯಾವ ವಿದೇಶೀ 
ರಾಷ್ಟ್ರಕ್ಕೂ ಹೆದರದೆ ನಮ್ಮನ್ನು ನಾವೇ ಪರಿಪಾಲಿಸಿಕೊಳ್ಳಬಲ್ಲೆವಾದರೆ 
ಆಗ ಸೃತಂತ್ರರಾದಂತೆ, ಈಗ ಸ್ವಾತಂತ್ರ್ಯಕ್ಕಾಗಿ ಸವಿನಯ ಶಾಸನಭಂಗ 
ಹೂಡುವುದು ಅಸಂಗತ. ಯಾರ ಸ್ವಾತಂತ್ರ್ಯವೇ ಗಂಡಾಂತರಕ್ಕೆ ಸಿಕ್ಕಿ 
ದೆಯೋ ಅವರೊಡನೆ ಸ್ವಾತಂತ್ರ್ಯಕ್ಕಾಗಿ ನಾವು ಹೊಡೆದಾಡೋಣವೆ? 
ಒಂದು ರಾಷ್ಟ್ರ ಇನ್ನೊಂದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬಹುದು ಎಂದರೂ 
ಇಂಗ್ಲಿಷರಿಗೆ ಅದು ಸಾಧ್ಯವಲ್ಲ. ತಾವೇ ವಿಪತ್ತಿ ನಲ್ಳಿರುವವರು ಇತರರನ್ನು 
ಏನು ಕಾಪಾಡಿಯಾರು? ಆದರೆ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಸಾಯುವ 
ವರೆಗೆ ಅವರು ಹೊಡೆದಾಡುವುದಾದರೆ, ವಿಚಾರಗ್ರಾಹಿಗಳಾಗಿದ್ದರೆ, 
ವಾಕ್‌ಸ್ಟಾತಂತ್ರ್ಯದ ಅಧಿಕಾರವನ್ನು ಅವರು ಒಪ್ಪಿಕೊಳ್ಳಲೇಬೇಕು. 
ಖಂಡಿತವಾಗಿಯೂ ಇದನ್ನು ಅವರು ಮಾಡಬಹುದು. ಆ ಅಧಿಕಾರಕ್ಕಾಗಿ 
ಹೊಡೆದಾಡುವುದು ನಮ್ಮ ಕರ್ತವ್ಯ. ಅವರು ಅದನ್ನು ವಿರೋಧಿಸಿದರೆ 
ಆ ಅಧಿಕಾರಕ್ಕಾಗಿ ನಾವು ಹೊಡೆದಾಡಬೇಕು. ಅದರಿಂದ ಅವರಿಗೆ ಕರಿಕಿರಿ 
ಎನಿಸಿದರೆ ಅದು ಅವರೇ ತಂದಿಟ್ಟು ಕೊಂಡದ್ದು. 


ಭಾಷಣಗಳು ಮತ್ತು ಹೇಳಿಕೆಗಳು ೧೫೯ 


ಈ ಸ್ವಾತಂತ್ರ್ಯ ಒಂದು ವಾಸ್ತವಿಕ ಅಂಶ. ಇದನ್ನು ವಿವರಿಸುವ 
ಅಗತ್ಯವಿಲ್ಲ. ಸ್ವಾತಂತ್ರ್ಯದ ಆಧಾರ ಇದು. ಅದರಲೂ ಅಹಿಂಸೆಯಿಂದ 
ಅದನ್ನು ಪಡೆಯುವಾಗ, ಇದನ್ನು ಬಿಟ್ಟು ಕೊಟ್ಟರೆ ಸ್ವಾತಂತ್ರ್ಯ ಸಂಪಾ 
ದನೆಗೆ ಇರುವ ಏಕೈಕ ಸಾಧನವನ್ನು ಬಿಟ್ಟು ಕೊಟ್ಟಿಂತೆ. 

ನನ್ನ ಸಲಹೆಗಿಂತ ತಮ್ಮ ಸಲಹೆಯೆ ಬ್ರಿಟಿಷರಿಗೆ ಒಬ್ಬಕೊಳ್ಳಲು 
ಸುಲಭ ಎಂದು ರಾಜಾಜೀ ನನಗೆ ಹೇಳಿದರು. ಅದು ಅರ್ಧ ಸತ್ಯ, ನಮ್ಮ 
ಸ್ವಾತಂತ್ರ್ಯವನ್ನು ಒಬ್ಬಕೊಳ್ಳುವುದು ಅವರಿಗೆ ಸುಲಭವಿರಬಹುದು. 
ಯುದ್ಧ ಕಾಲದಲ್ಲಿ ಕೇಂದ್ರದಲ್ಲಿ ಜವಾಬುದಾರಿ ಸರಕಾರವನ್ನು ಕೊಡಲು 
ಅವರು ಹಿಂದೆಗೆದಾರೆಂಬುದು ನನಗೆ ತಿಳಿಯುತ್ತದೆ. ಒಮ್ಮೆ ಕೊಟ್ಟು 
ಬಿಟ್ಟರೆ ನಮ್ಮ ಮೂಲಕ ನಡೆಸಬೇಕಲ್ಲ. ಇವತ್ತು ರಾಜಾಜೀ, ನಾಳೆ 
ಜವಹರಲಾಲ್‌, ನಾಡಿದ್ದು ದಾಮೋದರ ಮೆನನ್‌. ನಾವು ವಾಗ್ಧಾನಮಾಡುವ 
ಸಹಕಾರಕ್ಕೆ ಅವರಿಗೆ ಬೆಲೆ ಇಲ್ಲ. ನಮ್ಮನ್ನು ನಂಬುವುದಿಲ್ಲವಲ್ಲ. ವೈಸ 
ರಾಯರ ಸ್ಥಾನದಲ್ಲಿ ನಾನೇ ಇದ್ದಿದ್ದರೆ ಆತನ ಅನುಮಾನ ನನಗೆ ಅರ್ಥ 
ಆಗುತ್ತಿತ್ತಲ್ಲಾ. ತಮಗೆ ನಂಬಿಕೆ ಇಲ್ಲದವರ ಮೂಲಕ ಯುದ್ಧ ನಡೆಸು 
ವುದು ಅಪಾಯಕಾರಿ. ಆದರೆ ಯುದ್ಧಕ್ಕೆ ನಾನು ನೆರವಾಗುವುದಿಲ್ಲ ಎಂದು 
' ಹೇಳಲು, ಎದುರಿಗೆ ಬಂದವರಿಗೆ ಅಸಹಕಾರವನ್ನು ಉಪದೇಶಿಸಲು ಎಲ್ಲ 
ರಿಗೂ ಅವಕಾಶಕೊಟ್ಟಿರೆ, ಅದರಲ್ಲಿ ಏನಿದೆ ಅಪಾಯ? ಕೋವಿ ತೋರಿಸಿ 
ಬಲತ್ಕಾರವಾಗಿ ಸಹಕಾರ ಪಡೆಯಬೇಕೆಂದಿದ್ದರೆ ವಿಷಯವೇ ಬೇರೆ. 

ನಾವು ನಡಸಬೇಕೆನ್ನುವ ಈ ಹಕ್ಕಿಗೆ ಒಂದು ನಿಯಮ ಇದೆ. ನಾವು 
ಅಹಿಂಸೆಯನ್ನು ಪಾಲಿಸಬೇಕೆಂಬ ನಿಯಮ. ಈ ನಿಯಮ ಅಗತ್ಯ. ಏಕೆಂ 
ದರೆ, ಹಿಂಸೆಯನ್ನು ಅವಲಂಬಿಸಿದ ಸರಕಾರ ಹಿಂಸೆಯನ್ನು ಸಹಿಸದು. 
ಹಿಂಸೆಯ ಪರಂಪರೆಯೆ ಹಾಗೆ, `ಅನಿವಾರ್ಯ. ಆದರೆ ಹಿಂಸೆಯನ್ನು ಹಿಡಿ 
ದವರೂ ಕೂಡ ನಿರಾಶರಾಗಬೇಕಾಧಿಲ್ಲ. ಇವತ್ತೂ ನನ್ನ ಮಾತಿನಂತೆ ನಡೆ 
ದರೆ, ಅಹಿಂಸೆಯಿಂದ ನಾವು ಸ್ವರಾಜ್ಯಗಳಿಸಿದರೆ, ಯಾರಾದರೂ ಹಿಂಸಾ 
ವಾದಿಗಳು ಈಗ ಇದ್ದರೆ ಹಿಂಸಾ ಪ್ರಚಾರಮಾಡಬಹುದು, ಹಿಂಸೆಯನ್ನೆ 
ಮಾಡಬಹುದು. ಅವರಿಗೆ ಆ ಸ್ವಾತಂತ್ರ್ಯ ಇರುತ್ತದೆ. ದಂಡು ಇರುವು 
ದಿಲ್ಲ. ಆದರೆ ಸಿಬ್ಮರಾಗಲಿ ಖಾಕಸಾರರಾಗಲಿ ಕತ್ತಿ ಇಟ್ಟಿಕೊಳ್ಳಲು ಅಡ್ಡಿ 


೧೬೦ ಗಾಂಧೀ ಗ್ರಂಥಮಾಲೆ 


ಯಿಲ್ಲ. ಉಳಿದವರೆಲ್ಲ ಅಹಿಂಸಾ ಪಂಥಿಗಳಾದರೆ ಇವರು ಏನು ಹಿಂಸೆ 
ಮಾಡಿಯಾರು? ಬಹು ಜನ ಮಾತಿನಲ್ಲಿ ಕೃತಿಯಲ್ಲಿ ತೋರುವ ಸಂಯಮ 
ತಾನಾಗಿಯೆ ವಿರುದ್ಧಾ ಭಿಪ್ರಾಯದವರಿಗೂ ಇಂಥ ಸಂಯಮವನ್ನು ತೊಡಿ 
ಸುತ್ತದೆ. ಏನೇ ಇರಲಿ. ಅಹಿಂಸಕ ಭಾರತ ಗಣರಾಜ್ಯಕ್ಕೆ ನಾನು ಅಧ್ಯಕ್ಷ 
ನಾಗಿದ್ದರೆ ಹಿಂಸಾಪರಾಧಗಳಿಗೆ ವಾಣಿಯ ಹಿಂಸಾ ಸ್ಕಾತಂತ್ರ್ಯವನ್ನು 
ಕೊಡಲು ಹಿಂಜರಿಯುತ್ತಿ ರಲಿಲ್ಲ. ಅದೇ ಹಿಂಸಾವಲಂಬಿ ರಾಜ್ಯದಲ್ಲಿ ಅವ 
ರಿಗೆ ಆ ಸ್ವಾತಂತ್ರ್ಯ ಸಿಗದು ಎಂದು ಹೇಳುತ್ತೇನೆ ಅವರಿಗೆ. 

ಸಾಮೂಹಿಕ ಸವಿನಯ ಶಾಸನಭಂಗ, ಮುಷ್ಕರ, ಕರನಿರಾಕರಣ 
ಚಳುವಳಿ ಬೇಕು ಎನ್ನುವವರಿಗೆ ಹೇಳುತ್ತೇನೆ. ೧೯೨೦ರ ಹಳೆಯ 
ತೀರ್ಮಾನದಲ್ಲಿ ಎಲ್ಲವೂ ಇವೆ. ಇಷ್ಟು ವರ್ಷವೂ ನನ್ನ ಪ್ರಯಾಸವೆಲ್ಲವೂ 
ದೇಶವನ್ನು ಅವಕ್ಕೆ ಸಿದ್ಧ ಮಾಡಲಿಕ್ಕಾಗಿಯೆ. ಅದರ ನಿಯಮಗಳನ್ನು 
ನಾವು ನಡೆಸಿದ್ದರೆ ಇವೆಲ್ಲವನ್ನೂ ಮಾಡಿ ಹೊಸ ಸಮಾಜ ವ್ಯವಸ್ಥೆ ಯನ್ನು 
ಈ ವೇಳೆಗೆ ತರಬಹುದಾಗಿತ್ತು. ಆದರೆ ನಾವು ಸಿದ್ಧವಾಗಿಲ್ಲ. ತಪ್ಪು 
ನಮ್ಮದೇ. ಬೇರೆ ಯಾರದೂ ಅಲ್ಲ. 

ನಿಮಗೆ ಇಷ್ಟವಿದ್ದರೆ ಸಾಮೂಹಿಕ ಸವಿನಯ ಶಾಸನಭಂಗವನ್ನು 
ನಡೆಸಲು ನೀವು ಸ್ವತಂತ್ರರು. ಆಗ ಅಶಿಸ್ತಿನ ತಪ್ಪು ಆಗುತ್ತದೆ ನಿಮ್ಮದು. 
ಸುಭಾಷ್‌ ಜಾಬು ನನಗೆ ಈ ಪ್ರಶ್ನೆ ಹಾಕಿದರು.. ಅವರಿಗೆ ಹೇಳಿದ್ದನ್ನೆ 
ನಿಮಗೂ ಹೇಳುತ್ತೇನೆ. ನೀವು ಗೆದ್ದರೆ ನಿಮ್ಮನ್ನು ಅಭಿನಂದಿಸುತ್ತೇನೆ. 
ನಿಮ್ಮನ್ನು ಆಶೀರ್ವದಿಸಿ ಶುಭಾಶಯ ಕೋರಲಾರೆ. ಆಗ ನಿಮಗೆ ಮರ್ಯಾ 
ದೆಯ ದಾರಿ ಕಾಂಗ್ರೆಸ್ಸನ್ನು ಬಿಡುವುದು. 

ಆದರೆ ಹಿಂಸೆ ಇಲ್ಲದೆ ಸಾಮೂಹಿಕ ಸವಿನಯ ಶಾಸನಭಂಗವನ್ನು 
ಈಗಿನ ಪರಿಸ್ಥಿ ತಿಯಲ್ಲಿ ನೀವು ನಡೆಸಲಾರಿರಿ. ನಾ ಬಲ್ಲೆ. ಇದೇ ಕಾರಣ 
ಕ್ಕಾಗಿ ವಿದ್ಯಾರ್ಥಿಗಳನ್ನು ಸತ್ಯಾಗ್ರಹಕ್ಕೆ ಸೇರಲು ಕಾಲೇಜು ಬಿಟ್ಟು 
ಬರಬೇಡಿ ಎನ್ನುತ್ತಿದೇನೆ. ಒಂದೇ ಸಲ ಕಾಲೇಜನ್ನು ಬಿಡುವುದಾದರೆ 
ಬೇರೆ. ಮುಷ್ಕರಗಳ ವಿಷಯವೂ ಅಷ್ಟೇ. ಡಾ. ಸುರೇಶ ಬ್ಯಾನರ್ಜಿ 
ಹಿಂದೆ ನನ್ನ ಸಂಗಾತಿ ಆಗಿದ್ದರು. ಕೆಲವು ವರ್ಷಗಳಿಂದ ನನ್ನನ್ನು ಬಿಟ್ಟು 
ಹೋದರು. ಈಗ ಮತ್ತೆ ಬರುವ ಹಾಗೆ ಇದೆ. ಕೆಲವು ಕಾಲದ ಹಿಂದೆ 


ಭಾಷಣಗಳು ಮತ್ತು ಹೇಳಿಕೆಗಳು ೧೬೧ 


ಅವರು ಹೇಳಿದರು: "ನೀವೊಬ್ಬರೇ ಕೂಲಿಕಾರರ ಮುಷ್ಕರವನ್ನು 
ಯಶಸ್ವಿಯಾಗಿ ಕೊನೆಯವರೆಗೆ ನಡೆಸಬಲ್ಲವರು? ಇವನ್ನೆಲ್ಲ ನಾ ಮಾಡ 
ಬಲ್ಲೆ. ನಿಮ್ಮ ಸಂಪೂರ್ಣ ಸಹಕಾರ, ಸಂಪೂರ್ಣ ಶಿಸ್ತು ಇದ್ದರೆ ಮಾತ್ರ.4೨ 


ಪ್ಲಿಪ್ಲಿ. ಸೇವಾಗ್ರಾಮದಿಂದ ಕೊಟ್ಟಿ ಹೇಳಿಕೆ 


[ಸೇವಾಗ್ರಾಮದಿಂದ ಗಾಂಧೀಜೀ ಸಂಧಾನ ಮುರಿದುದರ ಬಗ್ಗೆ ಒಂದು 
ಹೇಳಿಕೆ ಕೊಟ್ಟರು :] 


ನ್ಯಾಯವಾದುದನ್ನು ಈಗ ಬಹಳ ಸುಲಭವಾಗಿ ಮಾಡಬಹುದಾ 
ಗಿತ್ತು. ಬ್ರಿಟಿಷ್‌ ಮುತ್ಸದ್ದಿಗಳು ವಿಫಲರಾದರೆಂದು ನನ್ನ ದೃಢ ಅಭಿ 
ಪ್ರಾಯ. ಭಾರತ ಯುದ್ಧಪ್ಪಯತ್ನಕ್ಕೆ ಪೂರ್ತಿಯಾಗಿ ಪರವಾಗಿದ್ದರೆ 
ವಿರುದ್ಧ ಪ್ರಚಾರಕ್ಕೆ ಬೆಲೆಯನ್ನು ಕೊಡದೆ ಬಿಟ್ಟುಬಿಡಬಹುದಾಗಿತ್ತು. 
ಹಿಂಸೆ ಲವಲೇಶವೂ ಇಲ್ಲದ ಅಭಿಪ್ರಾಯ ಪ್ರಕಟನೆಯ ಸ್ವಾತಂತ್ರ್ಯವನ್ನು 
ನಿರಾಕರಿಸುವ ಸ್ಪಷ್ಟ ಯುದ್ಧದಲ್ಲಿ ಸ್ಟೇಜೈಯಿಂದ ಭಾರತ ಭಾಗವಹಿಸು 
ತ್ತಿದೆ. ಎಂದು ಬ್ರಿಟನ್‌ ಹೇಳುತ್ತಿರುವದನ್ನೂ ಅಲ್ಲಗಳೆಯುತ್ತಿದ್ದೆ. 
ಕಾಂಗ್ರೆಸ್‌ ಸಲಹೆಯನ್ನು ಒಬ್ಬ ಕೊಂಡಿದ್ದರೆ ಭಾರತದಿಂದ ಸಿಗುತ್ತಿದ್ದ 
ಸಹಾಯ ಅಮೂಲ್ಯವಾಗುತ್ತಿತ್ತು. ಎಂದಾದರೊಂದು ದಿನ ಶಾಂತಿ 
ಆಗಲೇಬೇಕಲ್ಲ. ಅದಕ್ಕೆ ಕಾಲ ಬಂದಾಗ ಗೌರವಯುತ ಶಾಂತಿಯನ್ನು 
ಸಾಧಿಸಲು ಅಹಿಂಸಕ ಪಕ್ಷ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸು 
ತ್ತಿತ್ತು. ಸಂಧಾನಭಂಗದ ಬಗ್ಗೆ ಟೈಮ್ಸ್‌ ಆಫ್‌ ಇಂಡಿಯಾ ಮಾಡಿದ 
ವಿಮರ್ಶೆಯನ್ನೂ ತೋರಿಸಿದ್ದಾರೆ. ನನ್ನ ಉಪಾಯ ಕೌಶಲದ ಬಗ್ಗೆ 
` ಅಲ್ಲಿ ಮಾಡಿದ ಪ್ರಶಂಸೆಯನ್ನು ಒಪ್ಪುತ್ತೇನೆ. ಎಷ್ಟೋ ಹೆಚ್ಚು ಇದ್ದರೂ 
ಅದಕ್ಕೂ ಮಿತಿ ಇದೆ. ಎದುರುಗಡೆಯಲ್ಲ ಸಮ್ಮತಿಸುವ ಮನಸ್ಸು 
ಇರಬೇಕು. ಭೇಟಿಯಲ್ಲಿ ನನಗೆ ಅದು ಏನೇನೂ ಕಾಣಬರಲಿಲ್ಲವೆಂದು 
ಹೇಳಬೇಕಾಗಿ ಬಂದುದಕ್ಕೆ ನನಗೆ ದುಃಖವಾಗುತ್ತದೆ. ವೈಸರಾಯ್‌ 
ಪೂರಾ ಆದರ ತೋರಿದರು. ಆದರೆ ಸ್ವಲ್ಪವೂ ಬಳುಕಲಿಲ್ಲ, ಬಾಗಲಿಲ್ಲ. 
11 


೧೬೨ ಗಾಂಧೀ ಗ್ರಂಥಮಾಲೆ 


ಎಂದಿನಂತೆ ತಮ್ಮ ತೀರ್ಮಾನವೇ ಸರಿ, ರಾಷ್ಟ್ರೀಯ ಭಾರತವನ್ನು ನಂಬ 
ಲಾಗದು ಎಂದು ಇದ್ದರು. ಬ್ರಿಟಷ್‌ ಜನ “ರಣರಂಗದಲ್ಲಿ ಅತ್ಯದು,ತ 
ರೀತಿಯ ವಿಶೇಷ ಧೈರ್ಯ- ಸಾಹಸಗಳನ್ನು ತೋರುತ್ತಿದ್ದಾರೆ. ಆದರೆ 
ನೀತಿಯ ರಂಗದಲ್ಲಿ ಸಾಹಸ ಮಾಡಲು ಅವರಿಗೆ ಧೈರ್ಯ ಸಾಲದು. 
ಬ್ರಿಟಿಷರ ರಾಜಕೀಯದಲ್ಲಿ ನೀತಿಗೆ ಏನಾದರೂ ಸ್ಥಾನವಿದೆಯೇ ಎಂದು 
ಅನೇಕ ವೇಳೆ ಅಚ್ಛರಿಗೊಂಡಿದ್ದೇನೆ. 


(ಅಕ್ಟೋಬರ್‌ ೫ರಲ್ಲಿ ಮೂರನೆ ಹೇಳಿಕೆ ಕೊಟ್ಟರು :) 


ಸಂಧಾನ ವಿಫಲ ಆದುದನ್ನು ತಿಳಿಸಲು ನಾನೂ ವೈ ಸರಾಯರೂ 
ನಡೆಸಿದ ಪತ್ರ ವ್ಯವಹಾರದಲ್ಲಿ ನನ್ನ ಪತ್ರ ದಲ್ಲಿ Ls 
ಸಂಗತಿಗಳ ಬಗ್ಗೆ ಒಂದು ಹೇಳಿಕೆ ಕೊಡುವುದಾಗಿ. ಬರೆಡಿದೇನೆ. 


ಅದನ್ನು ಮಾಡುವ ಮೊದಲು ಲಾರ್ಡ್‌ ಲಿನ್‌ಲಿತ್‌ಗೋ ಬಗ್ಗೆ 
ಒಂದೆರಡು ಮಾತು ಹೇಳಬೇಕಾದುದು ನನ್ನ ಉದ್ದೆ (ಶಕೆ ಆವಶ್ಯಕ. 
ನೆಹರೂ ಬಹಳ ಮಿತಭಾಷಿ; ವಿಜಾರಮಾಡದೆ. ಮಾತಾಡರು. ಮಾತಿನ 
ಅಸಂದಿಗೃ. ಅವರ ಅರ್ಥದ ಬಗ್ಗೆ ಸಂಶಯ ಉಳಿಯುವುದಿಲ್ಲ. ಅತ್ಯಂತ 
ಅಪ್ರಿಯವಾದ ತೀರ್ಮಾನಗಳನ್ನೂ ಶಾಂತವಾಗಿ ಸೌಜನ್ಯದಿಂದ ತಿಳಿಸ 
ಬಲ್ಲರು. ಎಷ್ಟು ದೌರ್ಜನ್ಯ ಬಂದರೆ ಆ ಗಳಿಗೆಯಲ್ಲಿ ಅಪ್ರಿಯವಾದ 
ನಿಷ್ಠುರವಾದ ತೀರ್ಮಾನವನ್ನು ಕೇಳಿದೆವೆಂದು ಎನಿಸುವುದೇ ಇಲ್ಲ. ಬೇರೆ 
ಯಾವ ವೈಸರಾಯಾಗಲಿ ಮತ್ತೊ ಬೃರಾಗಲಿ ಇಷ್ಟು ಸಹನೆಯಿಂದ ಹೀಗೆ 
ಮನಸ್ಸು 'ಕೊಟ್ಟು ನಿಮ್ಮ ವಾದವನ್ನು ಕೇಳಿದುದಿಲ್ಲ. ಗಡಿಬಿಡಿ ಇಲ್ಲ. 
ಸಮಾಧಾನ ಕೊಡುವುದಿಲ್ಲ ಎಂದು ಸೌಜನ್ಯ ರಹಿತವಾಗಿ ನಡೆಯುವುದಿಲ್ಲ. 
ಇಷ್ಟೆಲ್ಲಾ ಇದ್ದರೂ ತನ್ನ ಪಟ್ಟನ್ನು ಬಿಡುವುದಿಲ್ಲ ಸುಲಭವಾಗಿ. ನಡೆಯು 
ತ್ತಿರುವ ಚರ್ಚೆಯ ವಿಷಯದಲ್ಲಿ ಅವರ ತೀರ್ಮಾನ ಮೊದಲೇ ಮಾಡಿ 
ಕೊಂಡಿದಾರೆ. ನಿಮಗೆ ಹಾಗೆನಿಸಬಾರದೆಂದು ಬಹಳ ಜಾಗರೂಕತೆ 
ವಹಿಸುತ್ತಾರೆ. ಆದರೆ ಅವರ ನಿಶ್ಚಯವನ್ನು ಬದಲಾಯಿಸರು; ಸಂದೇಹ 
ವಿಲ್ಲ. ಇತರರ ಮಾತಿಗೆ $ವಿಗೊಡುವುದೇ ಇಲ್ಲ. ತಮ್ಮ ತಿರ್ಮಾನವೇ 
ಸರಿ ಎಂದು ಅವರಿಗಿರುವ ವಿಶ್ವಾಸ, ಅತ್ಯಾಶ್ಶರ್ಯಕರ, ಸಜ್ಜನರ ವಚನ 


ಭಾಷಣಗಳು ಮತ್ತು ಹೇಳಿಕೆಗಳು ೧೬೩ 


ಅಥವಾ ಒಪ್ಪಂದಗಳಲ್ಲಿ ಅವರಿಗೆ ನಾಚಿಕೆ ಇಲ್ಲ. ಗಾಂಧೀ- ಇರ್ವಿನ್‌ 
ಒಪ್ಪಂದ ಆದ ಮೇಲೆ ಇನ್ನು ಯಾವ ಒಪ್ಪಂದವನ್ನೂ ಮಾಡಿಕೊಳ್ಳ 
ಕೂಡದೆಂದು ಬ್ರಿಟಿಷ್‌ ಪಾಳೆಯಗಾರರು ತೀರ್ಮಾನಿಸಿಕೊಂಡಿದಾರೆ ಎಂದು 
ನನಗೆ ಯಾವಾಗಲೂ ಎನಿಸಿದೆ. ತಾವು ಮಾಡಬೇಕೆಂಬುದನ್ನು ಸ್ವತಂತ್ರ 
ವಾಗಿಯೆ ಮಾಡಬೇಕು. ಇದು ಉಚ್ಕ ರೀತಿಯ ನ್ಯಾಯಬುದ್ಧಿ ಅಥವಾ 
ಅಪರಿಮಿತ ಅತ್ಮ ವಿಶ್ವಾಸ ಎರಡನೆಯದೇ ಇರಬೇಕು. ನಮ್ಮ ಅಭಿ 
ಪ್ರಾಯಭೇದ ಎಷ್ಟೇ ಇದ್ದ ರೂ ನಾವು ಗೆಳೆಯರಾಗಿದೇವೆ, ಎಂದೆಂದಿಗೂ 
ಅಗಲಲಾರದ ಗೆಳೆಯರಾಗಿದೇವೆ. 
ವೈ ಸರಾಯ್‌ ಬಗ್ಗೆ ಇಂಥ ಅಭಪ್ರಾ ಯ ಇಟ್ಟುಕೊಂಡು ಆ ಸಂಭಾ 
ಷಣೆಯ ಪ ಭಾವ ಏನಾಯಿತೋ ನನ್ನಮೇಲೆ ಅದನ್ನು ಹೇಳಬೇಕಲ್ಲ 
ಎಂದು ನೋವಾಗುತ್ತಿ ದೆ. ನಮ್ಮ ಮಾತುಕತೆ ಭಿನ್ನತೆಯಲ್ಲಿ ಪ ಪರ್ಯವಸಾನ 
ವಾಯಿತು. ಅದು ಅನಿವಾರ್ಯವಾಗಿರಲಿಲ್ಲ. ನನ್ನ ಸೂಚನೆಯನ್ನು ಒಬ್ಬದ್ದರೆ 
ಭಾರತಕ್ಕೆ ಆಗುವುದಕ್ಕಿಂತ 'ಕಡಮೆ ಲಾಭ ಆಗುತ್ತಿರಲಿಲ್ಲ ಇಂಗ್ಲೆಂಡಿಗೆ. 
ಒಬ್ಬ ಪ್ರತಿನಿಧಿಯಂತೆ, ಒಬ್ಬ ಗೆಳೆಯನಂತೆ ನಾನು ಸಿಮ್ಮಾಕ್ಕೆ 

ಹೋದೆ. ಗೆಳೆಯನಂತೆ ಬ್ರಿಟಿಷ್‌ ಸರಕಾರದ ಕೆಲವು ಕೃತಿಗಳ ಬಗ್ಗೆ 
ಸಂದೇಹವನ್ನು ತಿಳಿಸಿದೆ. ಅದನ್ನೂನಿವಾರಣೆ ಮಾಡಿಕೊಳ್ಳು ವುದು ನನ್ನ 
ಮನೋಧರ್ಮವನ್ನು ನಿರ್ಧರಿಸಿಕೊಳ್ಳಲು ಅಗತ್ಯವಾಗಿತ್ತು. ಪ್ರತ್ಯಕ್ಷ 
ಕೃತಿಗಿಂತ ನನಗೆ ಇದೇ ಮುಖ್ಯ. ಕಾಂಗ್ರೆಸ್ಸಿಗೂ ರಾಜರಿಗೂ, ಮುಸ್ಲಿಂ 
ಲೇಗಿಗೂ ಏಕಾಭಿಪ್ಪಾಯವಿಲ್ಲ, ಪರಿಶಿಷ್ಠ ವರ್ಗಗಳವರದೂ ಅಪ್ಪೆ. 

3ರತದ ಸ್ವಾತಂತ್ರ್ಯದ ಹಕ್ಕಿಗೆ ಇದು Ba ಎಂಬುದು ಕಾಂಗ್ರೆ We 
ಅವಮಾನಕರ, ಭಾರತದ ಜನತೆಗೂ ಅವಮಾನಕ ಇವುಗಳ ಜೊತೆಗೆ 
ವರ್ಗಹಿತ ಅಥವಾ ಮತೀಯ ಹಿತಗಳ ಪ ಪ್ರತಿನಿಧಿಗಳು ಇವು ಮೂರೂ 
ಎಂದು ವೈಸರಾಯರಿಗೆ ನಾನು ಹೇಳಿದೆ. ಕಾಂಗ್ರೆಸ್ಸು ಯಾವ ಒಂದು 
ಪ್ರ ತಿನಿಧಿಯೂ ವರ್ಗದ ಅಲ್ಲ. ಇಡಿಯ ಭಾರತವನ್ನು ಪ್ರತಿನಿಧಿಸಲು 
ಯತ್ನಿ ಸುತ್ತಿರುವ ರಾಷ್ಟ್ರ €ಯ ಸಂಸ್ಥೆ ಅದು. ಆದ್ದರಿಂದ ಅತ್ಯ ೦ತ ವಿಶಾಲ 

ಮತದಾನದಲ್ಲಿ ಆರಿಸಿಬಂದ ರಾಷ್ಟೀಯ ಸ ಸಭೆಯ ಶೀರ್ಬಣೆ ಸದಾ ಅದು ತಲೆ 
ಬಾಗುತ್ತದೆ. ಮುಸ್ಲಿಮರ ಪ್ರತ್ಯೇಕ ಹಕ್ಕುಗಳ ಬಗ್ಗೆ ಮುಸ್ಲಿಮರ ವಿಶೇಷ 


೧೬೪ ಗಾಂಧೀ ಗ್ರಂಥಮಾಲೆ 


ಮತದಾನದ ಫಲದಂತೆ ನಡೆಯಲು ಸಿದ್ಧವೆಂದೂ ಅದು ಘೋಷಿಸಿದೆ. 
ಆದ್ಧರಿಂದ ಕಾಂಗ್ರೆಸ್ಸಿಗೆ ವಿರುದ್ಧ ವಾಗಿ ಮುಸ್ಲಿ ಮರಿಗೆ ಏನೋ ವಿಶೇಷ ರಕ್ಷಣೆ 
ಬೇಕು ಎಂಬ ಹಾಗೆ ಮಾತಾಡುವುದು ತಪ್ಪು. ಸಿಖ್ನ ರ ಮಾತೂ ಇದೇ. 

ತಮ್ಮ ಹಿತರಕ್ಷಣೆಗಾಗಿ ಬ್ರಿಟಿಷ್‌ ಸರಕಾರ ಸೃಷ್ಟಿಸಿದವರು ಇಂದಿನ 
ರಾಜ ಮಹಾರಾಜರು. ಬ್ರಿ ಐಷರು ಇವರೊಡನೆ ಮೋ! ರ್ರ ತ್ಯೇಕ 
ಒಪ್ಪಂದಗಳಿಗೆ ಬದ್ದರಾಗಿರಬೇಕು ಎಂಬ ವಾದಕ್ಕೆ ಬದಲಾಗಿ ಬ್ರಿಟಿಷ್‌ 
ಸರಕಾರ ಅದನ್ನು ಕಡೆಗಣಿಸಬೇಕೆಂದು ಕಾಂಗ್ರೆಸ್ಸು ಕೇಳಿಯೆ ಇಲ್ಲವಲ್ಲ 
ಎಂದೆ. ಇಷ್ಟೇ. ಭಾರತದ ಪ್ರಗತಿಗೆ ಅಡ್ಡಿಯಾಗಿ ಅವರನ್ನೂ ಬಳಸ 
ಬಾರದು. ಕಾಂಗ್ರೆಸ್ಸನ್ನು ಅದರೊಡನೆ ಒಪ್ಪಂದ ಮಾಡಿಕೊಳ್ಳಿ ಎಂಬುದೂ 
ತಪ್ಪು. ಅವರಿಗೆ ಇಷ್ಟವಿದ್ದರೂ ಕಾಂಗೆ ಸ ಸ್ಸಿನೊಡನೆ ಒಪ್ಪಂದ ಮಾಡಿ 
ಕೊಳ್ಳಲು ಅವರು ಸ್ವತಂತ್ರ ರಲ್ಲ, ಇತರರ ಹಾಗೆ. ರಾಜರನ್ನು ರಕ್ಷಿಸುವ 
ಭಾರ ಬ್ರಿಟಿಷರಿಗೆ ಇದ್ದರೆ ಆ ಒಪ್ಪಂದಗಳಲ್ಲಿ ಜನರ ಹಕು ಗಳನ್ನು 
ರಕ್ಷಿಸುವ ಭಾರವೂ ರಾಜರ ತಲೆಯ ಮೇಲೆ ಇದೆ. ಆದರೆ ಜನಗಳ 
ಪರವಾಗಿ ಬ್ರಿಟಿಷರು ರಾಜರ ವ್ಯವಹಾರಗಳಲ್ಲಿ ನಡುವೆ ಕೈ ಹಾಕಿದುದು 
ಅತಿ ಅಪರೂಪ ಎಂದು ವಿಪುಲವಾಗಿ ಸಿದ್ಧವಾಗಿದೆ. ಆಂ ಒಪ್ಪಂದಗಳಲ್ಲಿ 
Si. ಅವರು ಜನತೆಯ ಹಕ್ಕುಗಳ ಬಗ್ಗೆ ಜಾಗರೂಕರಾಗಿದ್ದರೆ, 
ಜನರ ಸ್ಥಿತಿ ಇಂದಿನಷ್ಟು ಸಂಕಟಮಯವಾಗಿ ಇರುತ್ತಿ ರಲಿಲ್ಲ. ತಾವೇ 
ಮಾಡಿದ "ಒಪ್ಪಂದಗಳಂತೆ ಸತ್ಯವಾಗಿ ನಡೆದಿದ್ದರೆ, ಭಾರತದ ಸಂಸ್ಕಾನಗಳ 
ಪ್ರಜೆ ಬ್ರಿಟಷ್‌ ಭಾರತದ ಪ  ಜಿಗಿಂತ ಹೆಚ್ಚು ಪ ಥ್ರ ಗತಿಗೊಂಡಿರಬೇಕಾಗಿತ್ತು.. 
ಈ ಕರ್ತವ್ಯ ಲೋಪದ ಉದಾಹರಣೆ ಕೆಲವನ್ನು ತಿಳಿಸಿದೆ. 

ಈ ವಿವಾದದಲ್ಲಿ ಪರಿಶಿಷ್ಟ ವರ್ಗಗಳನ್ನು ತಂದು ತುರುಕಿದುದಂತೂ 
ಬ್ರಿಟಿಷ್‌ ಸರಕಾರದ ವಾದದ ಅಸತ್ಯವನ್ನು ಇಮ್ಮಡಿ ಮಾಡಿದೆ. ಕಾಂಗ್ರೆ 
ಸ್ಸಿನ ವಿಶೇಷ ಜವಾಬದಾರಿ ಇವರದು, ಬಿ ್ರಿಟಿಷ್‌ ಸರಕಾರಕ್ಕಿಂತ ಲೆಕ್ಕ ವಿಲ್ಲ 
ದಷ್ಟು ಪಾಲು ಹೆಚ್ಚು ಸಮರ್ಥ ಕಾಂಣಿ ಸ ಸಸ್ಸು ಅವರ ಹಿತವನ್ನು ಕಾಯು 
ವುದಿಲ್ಲ. ಇದು ಅವರಿಗೆ ಗೊತ್ತು. ಪರಿಶಿಷ್ಟ ವರ್ಗಗಳಲ್ಲಿ ಹಿಂದೂ 
ಜನರಲ್ಲ ಇರುವಷ್ಟು ಜಾತಿಗಳಿವೆ. ಯಾವ ಒಂದು ದಲಿತವರ್ಗದ 
ಸದಸ್ಯನೂ ಈ ಅಸಂಖ್ಯ ಜಾತಿಗಳನ್ನು ಸತ್ಯವಾಗಿ ಪ್ರತಿನಿಧಿಸಲಾರ, ಅಶಕ್ಯ. 


ಭಾಷಣಗಳು ಮತ್ತು ಹೇಳಿಕೆಗಳು ೧೬೫ 


ಬ್ರಿಟಿಷರ ವಾದಕ್ಕೆ ನಾನು ಮಾಡಿದ ಅರ್ಥದಲ್ಲಿ ಏನಾದರೂ 
ದೋಷ ಇದೆಯೇನೋ ನೋಡೋಣ ಎಂದು ವೈಸರಾಯರ ಭೇಟಿ 
ಮಾಡಿದೆ. ಎತ್ತಿ ಚರ್ಚಿಸಿದ ವಿಷಯಗಳ ಬಗ್ಗೆ ನನಗೆ ಸಮಾಧಾನ 
ಆಗಲಿಲ್ಲ. ವೈಸರಾಯರು ಜರ್ಜೆಗೇ ಇಳಿಯಲಿಲ್ಲ. ವಾದಿಸಲು ಅವರಿಗೆ 
ಇಷ್ಟ ಇಲ್ಲದಿದ್ದರೆ ನನ್ನ ಆಕ್ಷೇಪಣೆಯಿಲ್ಲ. ಇದು ವಾದದ ವಿಷಯವಲ್ಲ. 
ಉಚ್ಕ ಮಟ್ಟದ ನೀತಿಯ ಪ್ರಶ್ನೆ ಎಂಬ ಮಾತನ್ನು ಅವಲಂಬಿಸಲು ಅವರಿಗೆ 
ಅಧಿಕಾರವಿತ್ತು. ಬ್ರಿಟಿಷ್‌ ಅಧಿಕಾರಿಗಳಲ್ಲಿ ಸಲಿಗೆ ತೋರದ ಗಾಂಭೀರ್ಯ 
ಮುದ್ರೆ ಒಂದು ಇರುತ್ತದೆ. ಅವರನ್ನು ನೆರೆಹೊರೆಯಿಂದ ನಿಜಸಂಗತಿ 
ಗಳಿಂದ ದೂರಮಾಡಿ ಪ್ರತ್ಯೇಕ ಮಾಡುವುದೂ ಅದೇ. ಅತಿ ಸ್ಪಷ್ಠವಾಗಿ 
ಮನಬಿಚ್ಚಿ nk ಬಯಸುವುದಿಲ್ಲ. ವಾದ ಬಿಕ್ಕಟ್ಟಾ 
ಯಿತೋ ಮರ್ಯಾದೆಯಾಗಿ ಚರ್ಚೆಯಿಂದ ವಿಮುಖರಾಗುತ್ತಾರೆ. ನಿಮಗೆ 
ಇಷ್ಟ ಬಂದಂತೆ ಅರ್ಥ ಮಾಡಿಕೊಳ್ಳಬಹುದು. ಅವರೇನೋ ಅಚಲ, 
ದೃಢ. ಬಹುಶಃ ಉಕ್ಕಿನ ಚೌಕಟ್ಟು ಎಂದರೆ ಇದೇ ಏನೋ. ನನಗಂತೂ 
ಬಿ ಬಷರ ಧೋ ರಣೆಯ ಜಸ ಎಳ್ಳಷ್ಟೂ ಇಲ್ಲ. ಗೆಳೆಯರು ಐಚ್ಛರಿಕೆ 
ಕೊಟ್ಟಿ ದ್ದರೂ ಈ ಅಸಂಪರ್ಕದ ಉಕ್ಕಿನ ಕೋಟಿಯನ್ನು ಭೇದಿಸಿ ಸತ್ಯ 
ವನ್ನು ನಿಜವಾಗಿ ಕಂಡೇನು ಎಂದು ಆಶಿಸಿದ್ದೆ. ಆದರೆ ಸಾಮ್ರಾಜ್ಯವಾದಿ 
ಬ್ಬ ಬಷ ತನ್ನ ಏೀಠದಲ್ಲಿ ಭದ್ರವಾಗಿ ಕೂತಿದಾನಿ. 
ಆದರೂ ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಬ್ರಿಟಿಷರು 
ಸತ್ಯವನ್ನು ಒಪ್ಪುವಂತೆ ಮಾಡಲು ನಾನು ಹೋಗಬೇಕು. ಭಾರತದ 
ಸ್ವಾತಂತ್ರ AA ಅಡ್ಡಿ ಯಾಗಿರುವುದು ಕಾಂಗೆ ಸ್ಸಿಗೆ ಅಥವಾ ಇನ್ನೊಂದು 
ಪಕ್ಷಕ್ಕೆ ದು ಒಪ್ಪಂದಕ್ಕೆ ಬರಲು ಆಗಿಲ್ಲ ಎಂಬುದಲ್ಲ; ಅದು ಸಾಧ್ಯ 
ಇಲ್ಲ; ನ್ಯಾಯವೆಂದು ಕಾಣುವುದನ್ನು ಕೂಡ ಮಾಡಲು ಬ್ರಿಟಿಷರಿಗೆ 
ಪೃವಿಲ್ಲವಿರುವುದೇ ಕಾರಣ. 
ಭಾರತವನ್ನು ಸ್ವತಂತ್ರ ರಾಷ್ಟ ಎಂದು ಕಾಣಲು ಬ್ಲ ಬ್ರಿಟಿಷರು ಒಪ್ಪ 
ದುದಕ್ಕೆ ಅವರು ಕೊಟ್ಟ ಕಾರಣಗಳ ವಾಸ್ತವತೆ ಒಂದೇ. ಅಲ್ಲ. ನನ್ನ 
ಅನೇಕ. ಯುದ್ಧ ನೀತಿಯ ನಿರ್ವ ಹಣದಲ್ಲಿ ನಡೆದ ಕೆಲವು ಆಕ್ಕ ಮಗಳನ್ನು 
ವೈ ಸರಾಯರ ಗಮನಕ್ಕೆ ನಾನು ತಂದೆ. ಯುದ್ಧ ನಿಧಿಗೆ ಹಣ ಸಂಗ್ರಹಿಸು 


೧೬೬ ಗಾಂಧೀ ಗ್ರಂಥಮಾಲೆ 


ವುದರಲ್ಲ ಬಲಾತ್ಕಾರ ಇರಕೂಡದೆಂದು ಇಬ್ಬರೂ ಒಪ್ಪಿದೆವು. ಉಳಿದ 
ಕಷ್ಟ ಕಿರುಕುಳಗಳ ಮಾತನ್ನು ವಿಚಾರಿಸುವುದಾಗಿ ವೈಸರಾಯ್‌ ಮಾತು 
ಕೊಟ್ಟಿದಾರೆ. ತಪ್ಪು ತಿಳಿವಳಿಕೆಗೆ ಅವಕಾಶ ಕೊಡಬಾರದು, ಹೋರಾಡಲೇ 
ಬೇಕಾಗಿ ಬಂದರೆ ನಿರ್ದಿಷ್ಟ ಅಂಶಗಳ ಬಗ್ಗೆ ಕಹಿ ಇಲ್ಲದೆ ಹೋರಾಡಬೇಕು 
ಎಂದು ನನ್ನ ಉದ್ದೇಶ. ನಮ್ಮ ಹೋರಾಟದ ನ್ಯಾಯ-ನೀತಿಗಳೇ ಭಾರತಕ್ಕೆ 
ಉತ್ತಮ ಗೌರವ ದೊರಕಿಸಬೇಕು--ಬ್ರಿಬಿಷರಿಂದಲೇ ಅಲ್ಲ, ಜಗತ್ತಿನ 
ಎಲ್ಲ ರಾಷ್ಟ್ರಗಳಿಂದಲೂ ಎಂದು ಒಬ್ಬಸಕೊಳ್ಳುವಂತೆ ಒತ್ತಾಯ ಮಾಡಿ 
ಯಾವುದು ಎಂಬ ನಿರೀಕ್ಷೆಯಿಂದ ನಾನು ಹೋರಾಟ ಪ್ರಾರಂಭಿಸುತ್ತೇನೆ. 


ಕಾಂಗ್ರೆಸ್ಸು ತನಗೆ ಅಧಿಕಾರ ಬೇಕು ಎಂದು ಹೊಡೆದಾಡುತ್ತಿದೆ 
ಎಂದಾರು. ಅದಕ್ಕಾಗಿಯೆ ನಾನು ವೈಸರಾಯರಿಗೆ ಹೇಳಿದೆ. ರಾಷ್ಟ್ರೀಯ 
ಹಿತ ಯಾವುದನ್ನು ತಳ್ಳಿ ಹಾಕಿ ಅಧಿಕಾರಕ್ಕೆ ಬರುವ ಅಪೇಕ್ಷೆ ಕಾಂಗ್ರೆಸ್ಸಿಗೆ 
ಇಲ್ಲ ಎಂದು ಸೃಷ್ಟಾತಿಸ್ಪಷ್ಟವಾಗಿ ಅವರಿಗೆ ತಿಳಿಸಿದೆ. ಇಡೀ ರಾಷ್ಟ್ರಕ್ಕಲ್ಲದೆ 
ತನಗಾಗಿ ಅಧಿಕಾರ ಪ್ರತಿನಿಧಿಗಳನ್ನು ಕೋರುವುದಿಲ್ಲ ಕಾಂಗ್ರೆಸ್ಸು, ಆದ್ರ 
ರಿಂದ ಬೇರೆ ಬೇರೆ ಪಕ್ಷಗಳ ಮಂತ್ರಿಮಂಡಲವನ್ನು ಅವರು ರಚಿಸಿದರೆ 
ಕಾಂಗ್ರೆಸ್‌ ವಿರೋಧಿಸದು ಎಂದೆ. ಯುದ್ಧ ಪ್ರಯತ್ನಕ್ಕೆ ಮಾತ್ರ ಸರಕಾರ" 
ಸಾಮ್ರಾಜ್ಯಷಾಹಿಯ ಉದ್ದೇಶಗಳ ಕೈಗೊಂಬೆ ಆಗಿರುವವರೆಗೆ ಕಾಂಗ್ರೆಸ್ಸು 
ವಿರೋಧ ಪಕ್ಷದಲ್ಲಿದ್ದೀತು. ತತ್‌ಕ್ಷಣಕ್ಕೆ ಸ್ವಾತಂತ್ರ್ಯದ ಪ್ರಶ್ನೆ ಇಲ್ಲ. 
ಸದ್ಯದ್ದು ಅಸ್ತಿತ್ವದ ಪ್ರಶ್ನೆ ಎಂದರೆ ಆತ್ಮ ಪ್ರಕಟನೆಯ ಹಕ್ಕು ಎಂದರೆ 
ವಾಕ್‌ ಸ್ವಾತಂತ್ರ್ಯದ ಹಕ್ಕು. ತನಗಾಗಿ ಮಾತ್ರವಲ್ಲ, ಎಲ್ಲರಿಗೂ ಇದು 
ಬೇಕು ಎಂದು ಕೋರುತ್ತಿದೆ ಕಾಂಗ್ರೆಸ್ಸು. ಅದಕ್ಕೆ ಒಂದೇ ಅವಕಾಶ 
ಅಹಿಂಸೆಯ ಆಚರಣೆ, ಆ ನಿಯಮ ಒಂದಿದ್ದರೆ ಯಾರೇ ಏನೇ ತೊಡಕನ್ನು 
ಒಡ್ಡಲಿ, ಅದು ಉತ್ತರ ಕೊಡುತ್ತದೆ ಎಂದು ನನ್ನ ಧೃಢ ವಿಶ್ವಾಸ.44 


ಭಾಷಣಗಳು ಮತ್ತು ಹೇಳಿಕೆಗಳು. ೧೬೭ 


೩೪. ವೈಯಕ್ತಿಕ ಸತ್ಯಾಗ್ರಹ ಯೋಜನೆ 


[೧೩. ಅಕ್ಟೋಬರ್‌, ೧೯೪೦. ವರ್ಕಿಂಗ್‌ ಕಮಿಟಿ ವರ್ಧಾದಲ್ಲಿ 
ಸೇರಿತ್ತು. ಗಾಂಧೀಜೀ ತಮ್ಮ ಕಾರ್ಯಕ್ರಮದ ಯೋಜನೆಯನ್ನು ವಿಶದೀ 
ಕರಿಸಿದರು. ಎರಡು ದಿನಗಳ ತರುವಾಯ ಸೇವಾಗ್ರಾಮದಿಂದ ಒಂದು 
ಹೇಳಿಕೆ ಹೊರಡಿಸಿದರು :] 


ಪರ್ಕಿಂಗ್‌ ಕಮಿಟಿಯ ಸಂಗಡ ಮೂರು ದಿನ ಚರ್ಚೆ ಮಾಡಿದೇನೆ. 
ನನಗೆ ಕಂಡಮಟ್ಟಗೆ ಸವಿನಯ ಶಾಸನಭಂಗದ ಯೋಜನೆಯನ್ನು ವಿಶದೀ 
ಕರಿಸಿದೇನೆ, ಚಳುವಳಿಯ ಸಮಸ್ತ ಭಾರವೂ ನನ್ನೊಬ್ಬನ ಮೇಲೆಯೆ 
ಇದ್ದರೂ ವರ್ಕಿಂಗ್‌ ಕಮಿಟಿಯ ಸದಸ್ಯರೊಡನೆ ಸಮಾಲೋಚನೆ ಮಾಡದೆ 
ಮೊದಲ ಹೆಜ್ಮೆ ಇಡಲು ನನಗೆ ಇಷ್ಟವಿರಲಿಲ್ಲ. ಅಹಿಂಸಕ ಕ್ರಿಯೆಯಲ್ಲಿ 
ಸಂಗಾತಿಗಳ ಮನ ಒಬ್ಬಸಿ, ಮನ ಒಲಿಸಿ ಮುಂದೆ ಸಾಗಬೇಕು. ಶಿಸ್ತನ್ನು 
ಸಾಧಿಸಲು, ಸೂಚನೆಗಳಿಗೆ ವಿಧೇಯತೆ ಪಡೆಯಲು ಬೇರೆ ದಾರಿಯಿಲ್ಲ. 
ಸುಗಮವಾಗಿ ಇರಲಿಲ್ಲ ಈ ಕೆಲಸ ಎಂದು ಒಪ್ಪಿಕೊಳ್ಳಬೇಕು. ಸದಸ್ಯ 
ರಿಬ್ಬರು ಬಲವಾಗಿ ವಿರೋಧಿಸಿದರು. ಅವರಿಗೆ ಮನದಟ್ಟು ಮಾಡಿಕೊಡಲು 
ಬಹಳ ಪ್ರಯತ್ನಿಸಿದೆ. ಆದರೆ ವಿಫಲನಾದೆ ಎಂಬ ಅಂಜಿಕೆ ನನಗೆ. 
ಶಿಸ್ತಿಗಾಗಿ ಎಷ್ಟು ವಿಧೇಯರಾಗಿರಬೇಕೋ ಅಷ್ಟಂತೂ ಅವರು ಮಾಡಿಯೇ 
ಮಾಡುತ್ತಾರೆ. ಸವಿನಯ ಶಾಸನಭಂಗದ ಗುಣ ವಿಶೇಷ, ಅದಕ್ಕೆ ಹಾಕಿದ 
ನಿರ್ಬಂಧ--ಇವುಗಳ ಬಗ್ಗೆಯೇ ಮತ ಭೇದ ಇದ್ದದ್ದು. 

ಚರ್ಚೆಯ ಈ ಅಂಶವನ್ನು ಏಕೆ ಹೇಳುತ್ತಿದೇನೆ ಎಂದರೆ, ಈ 
ಅಸಮ್ಮತಿ ತೋರಿದವರು ಯಾರ ಪರವಾಗಿ ಮಾತಾಡಿದರೋ ಅವರ 
" ನಿರೀಕ್ಷೆಗೆ ಇದು ಕಡಮೆಯಾಗಬಹುದು. ಅವರಿಗೆ ಇಷ್ಟೇ ಹೇಳುತ್ತೇನೆ. 
ಸಹನೆಯಿಂದ ಕಾದು ನೋಡಿ, ಯಥಾಶಕ್ತಿ ಆಜ್ಞಾಪಾಲನೆ ಮಾಡಿ 
ಯೋಜನೆಯನ್ನು ಭಂಗಗೊಳಿಸಲು ಏನನ್ನೂ ಮಾಡಬೇಡಿ. ನಿಮ್ಮ 
ಬುದ್ಧಿ, ತರ್ಕ ಇದನ್ನು ವಿರೋಧಿಸಿದರೆ ಹೊರಗೆ ಹೋಗಿ ನಿಮ್ಮ ವಿಚಾರ 
ದಂತೆ ಜನರನ್ನು ಸಿದ್ಧ ಮಾಡಿ, ಅದರಿಂದ ಮೂಲೋದ್ವೇಶಕ್ಕೆ ಅನುಕೂಲ 
ವಾದೀತು.. ಸರಳ, ಧೀರ, ಉತ್ಸಾಹವರ್ಧಕ ದಾರಿ ಅದು. ಆಗ ಬೇರೆ 


೧೬೮ ಗಾಂಧೀ ಗ್ರಂಥಮಾಲೆ 


ಬೇರೆ ಮಾರ್ಗಗಳ ಬೆಲೆಯನ್ನು ಕಟ್ಟಿಲು ಜನರು ಕಲಿತಾರು. ಕಾಂಗ್ರೆಸ್‌ 
ವೇದಿಕೆಯಿಂದಲೇ ಅಧಿಕೃತ ಕಾರ್ಯಕ್ರಮಕ್ಕೆ ವಿರುದ್ಧವಾಗಿ ಪ್ರಚಾರ 
ಮಾಡಿ ಗೊಂದಲ ಹುಟ್ಟಿ ಸೀರಿ. ಅದೂ ಇಡೀ ಸಂಸ್ಥೆ ಒಂದು ಸೇನೆ 
ಯಂತೆ ಆಗಿರುವಾಗ, ಸವಿನಯ ಶಾಸನಭಂಗವನ್ನು ಒಬ್ಬರು ಮಾಡಿದರೂ 
ಅಷ್ಟೇ, ಅನೇಕರು ಮಾಡಿದರೂ ಅಷ್ಟೇ. ಉಳಿದವರು ಅವರಿಗೆ ಹೇಳಿದ 
ರೀತಿಯಲ್ಲಿ ನೆರವಾದರಾಯಿತು. 

ಯೋಜನೆ ಇಷ್ಟೇ ವಿನೋಬಾ ಭಾವೆ ಪ್ರತ್ಯಕ್ಷ ಕಾರ್ಯಕ್ರಮವನ್ನು 
ಪ್ರಾರಂಭಿಸುತ್ತಾನೆ. ಸದ್ಯಕ್ಕೆ ಅವನೊಬ್ಬನೇ. ಇದು ವೈಯಕ್ತಿಕ 
ಸತ್ಯಾಗ್ರಹ, ಅವನೊಬ್ಬನೇ ಮಾಡಬೇಕಾದ್ದು, ಆದ್ದರಿಂದ ಪ್ರತ್ಯಕ್ಷ 
ಪರೋಕ್ಷ ಯಾವ ರೀತಿಯಲ್ಲೂ ಇತರರಿಗೆ ಸಂಬಂಧವಿಲ್ಲದಂತೆ ನಡೆಸು 
ತ್ತಾನೆ. ಆದರೆ ಇದು ವಾಕ್‌ ಸ್ವಾತಂತ್ರ್ಯದ ವಿಷಯವಾದ್ದರಿಂದ ಅಷ್ಟು 
ಮಟ್ಟಿಗೆ ಸಾರ್ವಜನಿಕರನ್ನೂ 'ಆಹ್ವಾನಿಸುತ್ತಾರೆ. ಅವರಿಗೆ ಇಷ್ಟವಿದ್ದರೆ 
ಅವನ ಮಾತನ್ನು ಕೇಳಬಹುದು. ಇಲ್ಲದಿದ್ದರೆ ಬಿಡಬಹುದು. 

ಆದರೆ ಸರಕಾರ ಏನು ಮಾಡಬೇಕೆಂದಿದೆಯೋ ಅದನ್ನು ಹೆಚ್ಚಾಗಿ 
ಅವಲಂಬಿಸಿದೆ ಇದು. ವ್ಯಕ್ತಿಗಳಿಗೆ ಮಾತ್ರ, ತತ್ಕಾಲಕ್ಕೆ ಒಬ್ಬನಿಗೇ, 
ಸತ್ಯಾಗ್ರಹವನ್ನು ನಿರ್ಬಂಧಗೊಳಿಸುವ ಪ್ರಯತ್ನ ಎಷ್ಟೆ ಮಾಡಿದರೂ, 
ಅವನ ಭಾಷಣ ಕೇಳುವುದನ್ನು ಅವನು ಬರೆದುದನ್ನು ಓದುವುದನ್ನು 
ಅಪರಾಧ ಎಂದು ಸಾರಿ ಸರಕಾರ ಈಗಲೇ ಒಂದು ಬಿಕ್ಕಟ್ಟಿನ್ನು ತಂದಿಡ 
ಬಹುದು. ಆದರೆ ಯಾವ ತೊಂದರೆಯನ್ನೂ ತಂದಿಟ್ಟು ಕೊಳ್ಳುವ ಇಷ್ಟ 
ಇಲ್ಲ ಅವರಿಗೆ, ಏನೇ ತೊಂದರೆಬಂದರೂ ಎದುರಿಸುವ ಸನ್ನಾಹ ಸಿದ್ಧ ತೆ 
ಇದ್ದರೂ ಕೂಡ, ಎಂದು ನಾನು ನಂಬಿದೇನೆ. 

ಅನಾವಶ್ಯಕ ಘರ್ಷಣೆ, ಅಪತ್ತುಗಳನ್ನು ತಬ್ಬಸಲು ವಿನೋಬಾ 
ಸಂಗಡ ಹಲವು ವಿಧಾನಗಳನ್ನೂ ಚರ್ಚಿಸಿದೇನೆ. ಮನುಷ್ಯ ಮಾತ್ರನಿಗೆ 
ಸಾಧ್ಯ ವಿದ್ವಷ್ಟು ಅಹಿಂಸಾತ್ಮಕವಾಗಿ ಮಾಡಬೇಕು ಪ್ರಸ್ರಿಯೆಯನ್ನು 
ಎಂಬುದು ಉದ್ದೇಶ, ಒಬ್ಬ ಮನುಷ್ಯ ಗುಟ್ಬಾಗಿಯೋ ರಟ್ಟಾಗಿಯೋ ಹಿಂಸೆ 
ಒಂದು ಮಿತಿ ಮೇರೆಯನ್ನು ದಾಟಿ ಹೋಗಲಾರದು. ಆ ಪರಿಮಿತಿಯಲ್ಲಿ 
ಪರಿಣಾಮಕಾರಿ ಆದೀತು. ಒಬ್ಬ ಮನುಷ್ಯನ ಅಹಿಂಸಕ ಕ್ರಿಯೆಯನ್ನು 


ಭಾಷಣಗಳು ಮತ್ತು ಹೇಳಿಕೆಗಳು ೧೬೯ 


ಶ್ರದ್ಧಾಹೀನರು ಗೇಲಿ ಮಾಡಿಯಾರು, ತುಚ್ಛವಾಗಿ ಕಂಡಾರು. ಒಂದು 
ನಿರ್ದಿಷ್ಟ ಹಿಂಸಾಕೃತ್ಯಕ್ಕೆ ಇಷ್ಟುಫಲ ಎಂದು ಗಣಿತದ ಲೆಕ್ಕಮಾಡಿ ಹೇಳಿ 
ಬಿಡಬಹುದು. ಅಹಿಂಸಕ ಕೃತ್ಯ ಲೆಕ್ಕಕ್ಕೇ ಸಿಗದು, ಹಾಕಿದ ಲೆಕ್ಕಾಚಾರ 
ವನ್ನೆಲ್ಲ ಸುಳ್ಳುಮಾಡಿಟ್ಟಿದೆ. ಅಶುದ್ಧವಲ್ಲದ ಅಹಿಂಸೆಯ ಉದಾಹರಣೆ 
ಯನ್ನು ಎಷ್ಟರ ಮಟ್ಟಿಗೆ ಕೊಡಬಲ್ಲೆನೋ ನಾನು--ಕಾದು ನೋಡಬೇಕು. 

ಈ ವಿನೋಬಾ ಯಾರು? ನಾನು ಈ ಸತ್ಯಾಗ್ರಹಕ್ಕೆ ಅವನನ್ನೇ ಆರಿಸಿ 
ದುದುದೇಕೆ ? ಬೇರೆ ಯಾರನ್ನೂ ಆರಿಸಲಿಲ್ಲವೇಕೆ? ನಾನು ಭಾರತಕ್ಕೆ 
ಮರಳಿದ ಮೇಲೆ ೧೯೧೬ರಲ್ಲಿ ಅವನು ಕಾಲೇಜ್‌ ಬಿಟ್ಟಿದ್ದನು. ಅವನು 
ಸಂಸ್ಕ್ರತ ಪಂಡಿತನು. ಪ್ರಾರಂಭದಿಂದಲೇ ಆಶ್ರಮಕ್ಕೆ ಸೇರಿಕೊಂಡಿದ್ದನು. 
ಆಶ್ರಮದ ಪ್ರಪ್ರಥಮ ಸದಸ್ಯರಲ್ಲಿ ಅವನೊಬ್ಬನು. ತನ್ನ ಸಂಸ್ಕೃತದ 
ಅಧ್ಯಯನವನ್ನು ಮುಂಬರಿಸಲಿಕ್ಕೆಂದು ಒಂದು ವರುಷ ರಜಾ ತೆಗೆದು 
ಕೊಂಡು ಹೊರಟನು. ಒಂದು ವರುಷದ ನಂತರ--ಒಂದು ವರುಷದ 
ಹಿಂದೆ ಆಶ್ರಮ ಬಿಟ್ಟು ಹೋಗಿದ್ದ ಗಳಿಗೆಗೇ ಸರಿಯಾಗಿ ಸದ್ದಿಲ್ಲದೆ ಆಶ್ರ 
ಮಕ್ಕೆ ಮರಳಿದನು. ಆ ದಿನ ಅವನು ಆಶ್ರಮಕ್ಕೆ ವಾಪಸು ಬರಬೇಕಾ 
ಗಿದ್ದಿ ತೆಂಬುದನ್ನು ನಾನು ಮರೆತೇಬಿಟ್ಟಿದ್ದೆ. ಅವನು ಆಶ್ರಮದ ಎಲ್ಲ 
ಬಗೆಯ ಸೇಪಾವೃತ್ತಿಗಳಲ್ಲಿ ಆಡಿಗೆ ಮಾಡುವುದರಿಂದ ಹಿಡಿದು ಕಕ್ಕಸು 
ಸ್ವಚ್ಛ ಮಾಡುವುದರವರೆಗೆ  ಭಾಗವಹಿಸಿದಾನೆ. ಅವನ ಸ್ಮರಣಶಕ್ತಿ 
ಆಶ್ಚರ್ಯಜನಕವಾದುದು. ಅವನು ಸ್ವಭಾವತಃ ಅಧ್ಯಯನಶೀಲನು. 
ತನ್ನ ಕಾಲದಲ್ಲಿ ಹೆಚ್ಚೆಚ್ಚು ಭಾಗವನ್ನು ನೂಲುವುದರಲ್ಲೇ ಕಳೆಯುತ್ತಾನೆ; 
ಅದರಲ್ಲಿ ಒಳ್ಳೆ ನಿಷ್ಠಾತನೂ ಆಗಿದಾನೆ. ಆ ವಿಷಯದಲ್ಯ ಅವನಿಗೆ ಸರಿಗಟ್ಟ 
ಬಲ್ಲವರು ಬಹಳ ಕಡಮೆ. ನೂಲುವುದನ್ನು ಇಡಿಯ ಕಾರ್ಯಕ್ರಮದ 
ಕೇಂದ್ರವಾಗಿ ಮಾಡಿಕೊಳ್ಳುವುದರಿಂದಲೇ ಗ್ರಾಮಗಳ ಬಡತನ ದೂರ 
ವಾಗುವುದೆಂದು ಅವನ ನಂಬಿಕೆ. ಸ್ವಭಾವತಃ ಶಿಕ್ಷಕನಾಗಿರುವುದರಿಂದ, 
ಕೈಕಸಬಿನ ಮೂಲಕ ಮೂಲ ಶಿಕ್ಷಣದ ಯೋಜನೆಯನ್ನು ವಿಕಾಸಗೊಳಿಸು 
ಪುದರಳ್ಳಿ ಶ್ರೀಮತಿ ಆಶಾದೇವಿಯವರಿಗೆ ಬಹಳ ನೆರವು ನೀಡಿದಾನೆ. ಈ 
ವಿನೋಬಾ ನೂಲುವುದನ್ನೇ ಮೂಲ ಕೈಕಸಬಾಗಿ ಪರಿಗಣಿಸಿ ಒಂದು 
ಪುಸ್ತ ಕವನ್ನು ಬರೆದಿದಾನೆ. ಅನು ಪೂರ್ಣ ಮೌಲಿಕ ಗ್ರಂಥ, ನೂಲು 


೧೭೦ ಇಂಧೀ ಗ್ರಂಥಮಾಲಿ 


ವುದು ಮೂಲಶಿಕ್ಷಣದಲ್ಲಿ ಪರಿಪೂರ್ಣವಾಗಿ ಉಪಯೋಗಮಾಡಿಕೊಳ್ಳಲು 
ಬರುವಂಥ ಉತ್ತಮವಾದ ಕೈಕಸಬು ಎಂಬುದನ್ನು ಅವನು ಪರಿಹಾಸ್ಯ 
ಮಾಡುವವರಿಗೂ ಸಿದ್ಧಪಡಿಸಿ, ತೋರಿದಾನೆ; ತಕಲಿಯಿಂದ ನೂಲು 
ವುದರಲ್ಳಿ ಅವನು ಕ್ರಾಂತಿಯನ್ನೇ ಮಾಡಿದಾನೆ; ಅದರಲ್ಲಿ ಅಡಗಿರುವ 
ಸಮಸ್ತ ಶಕ್ತಿಯನ್ನು ಶೋಧಿಸಿಬಿಟ್ಟಿ ದಾನೆ. ಹಿಂದೂಸ್ಥಾನದಲ್ಲಿ ಕೈ 
ನೂಲಿಕೆಯಲ್ಲಿ ಇವನು ಸಾಧಿಸಿರುವಷ್ಟು ಪರಿಪೂರ್ಣತೆಯನ್ನು ಬೇರೆ 
ಯಾರೂ ಸಾಧಿಸಿಲ್ಲ. 

ಅವನ ಹೃದಯದಲ್ಲಿ ಸ್ಪೃಶ್ಯಾಸ್ಥೃಶ್ಯತೆಯ ಗಂಧ ಸಹ ಇಲ್ಲ. 
ಸಾಂಪ್ರದಾಯಿಕ ಐಕ್ಯತೆಯಲ್ಲಿ ನನಗಿರುವಪೈೇ ವಿಶ್ವಾಸ ಅವನಿಗೂ ಇದೆ. 
ಇಂಸ್ಲಾಂ ಧರ್ಮದ "ಗುಣ ವೈಶಿಷ್ಟ್ಯ 'ವನ್ನು ಅರಿತುಕೊಳ್ಳಲಿಕ್ಕಾಗಿ ಒಂದು 
ವರುಷ ಕಾಲ " ಕೊರಾನ್‌ ಶರೀಫ 'ನ್ನು ಅರಬ್ಬೀ ಮೂಲದಲ್ಲಿಯೇ ಅಭ್ಯಾಸ 
ಮಾಡಿದಾನೆ. ಅದರ ಸಲುವಾಗಿಯೇ ಅರಬ್ಬೀ ಭಾಷೆಯನ್ನು ಕಲಿತನು. 
ತನ್ನ ನೆರೆಯ ಮುಸಲ್ಮಾನ ಸೋದರರೊಡನೆ ಸಜೀವ ಸಂಪರ್ಕ ಬೆಳೆಸಿ 
ಕೊಳ್ಳಲು ಅದು ಅವಶ್ಯಕವೆಂದು ಅವನಿಗೆ ಅನಿಸಿತು. 

ಅವನ ಬಳಿ ಶಿಷ್ಯರ, ಕಾರ್ಯಕರ್ತರ ಒಂದು ತಂಡವೇ ಇದೆ. ಅವನು 
ಸಂಜ್ಞೆ ಮಾಡಿದರೆ ಸಾಕು, ಯಾವ ರೀತಿಯ ಬಲಿದಾನ ಮಾಡುವುದಕ್ಕೂ 
ತಯಾರಾಗಿರುವಂಥವರ ತಂಡ ಅದು! ಒಬ್ಬ ಯುವಕ ಕುಷ್ಠರೋಗಿಗಳ 
ಸೇವೆಗಾಗಿಯೇ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದಾನೆ. ಆತನನ್ನು 
ಆ ಕಾರ್ಯಕ್ಕೆ ತಯಾರು ಮಾಡಿದ ಕೀರ್ತಿ ಶ್ರೀ ವಿನೋಬಾ ಅವನಿಗೇ ಸಲ್ಲ 
ತಕ್ಕದು. ಔಷಧಿಗಳ ಜ್ಞಾನ ಸ್ವಲ್ಪವೂ ಇರದಿದ್ದರೂ, ತನ್ನ ಕಾರ್ಯದಲ್ಲಿ 
ಅಚಲ ಶ್ರದ್ಧೆ ಇರುವುದರಿಂದ ಆತ ಕುಷ್ಠರೋಗದ ಚಿಕಿತ್ಸೆಯನ್ನು 
ಸಂಪೂರ್ಣವಾಗಿ ತಿಳಿದುಕೊಂಡಿದಾನೆ. ಅವನು ಸೇವೆಗಾಗಿ ಅನೇಕ ಚಿಕಿತ್ಸಾ 
ಲಯಗಳನ್ನು ತೆರೆದಿದಾನೆ. ಆತನ ಪರಿಶ್ರಮದಿಂದ ನೂರಾರು ಮಂದಿ 
ಕುಷ್ಠ ರೋಗಿಗಳು ಗುಣ ಹೊಂದಿದಾರೆ  ಈಜೆಗೆ ಕುಷ್ಠರೋಗಿಗಳ 
ಚಿಕಿತ್ಸೆಯ ವಿಷಯದಲ್ಲಿ ಮರಾಠಿಯಲ್ಲ ಒಂದು ಪುಸ್ತ ಕವನ್ನು ಬರೆದಿದಾನೆ. 

ವಿನೋಬಾ ಆನೇಕ ವರುಷಗಳ ಕಾಲ ಮಹಿಳಾಶ್ರಮದ ಸಂಚಾಲಕ 
ನಾಗಿಯೂ ಇದ್ದನು. ದರಿದ್ರನಾರಾಯಣನ ಸೇವೆಯ ಮೇಲಿನ ಪ್ರೇಮ 


ಭಾಷಣಗಳು ಮತ್ತು ಹೇಳಿಕೆಗಳು ೧೭೧ 


ಅವನನ್ನು ವರ್ಧಾ ಸಮಿಾಪದಳ್ಳಿರುವ ಹಳ್ಳಿಯೊಂದಕ್ಕೆ ಒಯ್ದಿತು. 
ಈಗ ವರ್ಧಾಕ್ಕೆ ಐದು ಮೈಲಿ ದೂರದಲ್ಲಿರುವ ಪವನಾರ್‌ ಎಂಬ 
ಗ್ರಾಮಕ್ಕೆ ಹೋಗಿ ನೆಲೆಸಿದಾನೆ. ಅಲ್ಲ ತಾನು ತಯಾರಿಸಿರುವ ಶಿಷ್ಯರ 
ಮೂಲಕ ಗ್ರಾಮಸ್ಥ ರೊಡನೆ ಸಂಪರ್ಕ ಸ್ಥಾಪಸಿಕೊಂಡಿದಾನೆ. ಹಿಂದೂ 
ಸ್ಥಾನಕ್ಕೆ ರಾಜಕೀಯ ಸ್ವಾತಂತ್ರ್ಯ ಆವಶ್ಯಕ ಎಂಬುದನ್ನು ಅವನು 
ಒಪ್ಪುತ್ತಾನೆ. ಅವನು ಪಕ್ಷಪಾತರಹಿತನಾದ ಇತಿಹಾಸದ ವಿದ್ವಾಂಸನು. 
ರಚನ್ಮಾತಕ ಕಾರ್ಯಕ್ರ ಮದ ಹೊರತು ಗ್ರಾಮಸ್ತರಿಗೆ ನಿಜವಾದ ಸ್ವಾತಂತ್ರ್ಯ 
ದೊರೆಯುವುದಿಲ್ಬವೆಂಬುದೂ, ರಚನಾತ್ಮಕ ಕಾರ್ಯಕ್ರಮದ ಕೇಂದ್ರ 
ಖಾದಿಯೇ ಎಂಬುದೂ ಅವನ ನಿಶ್ಚಿತ ಅಭಿಪ್ರಾಯ. ಚರಖಾ ಆಹಿಂಸೆಯ 
ಬಹಳ ಉಪಯುಕ್ತವಾದ ಬಾಹ್ಯಚಿಹ್ನೆ ಎಂಬುದು ಅವನ ವಿಶ್ವಾಸ, 
ಚರಖಾ ಅವನ ಜೀವನದ ಅಂಗವೇ ಆಗಿಬಿಟ್ಟಿದೆ. ಅವನು ಹಿಂದಿನ ಸತ್ಯಾ 
ಗ್ರಹ ಸಮರಗಳಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದನು. ಅವನು ರಾಜನೀತಿಯ 
ವೇದಿಕೆಯಲ್ಲಿ ಎಲ್ಲರ ಮುಂದೆ ಬಂದವನಲ್ಲ. ಮೊದಲೇ ರಾಜನೈತಿಕ 
ಭಾಷಣಗಳ ಅಖಂಡ ಪ್ರವಾಹ ಸಾಗಿರುವಳ್ಳ ಹೋಗಿ ಇನ್ನೂ ಅಷ್ಟು 
ಭಾಷಣ ಬಿಗಿದು. ಬರುವುದರಿಂದ ಶಾಂತಿಭಂಗದ ಪ್ರಯೋಗ ಹೆಚ್ಚು 
ಪ್ರಭಾವಶಾಲಿಯಾಗುವುದೆಂಬುದು ಇತನ ಹಲವು ಸಂಗಾತಿಗಳ ಹಾಗೆ 
ಇವನ ವಿಶ್ವಾಸವೂ ಆಗಿದೆ. ಚರಖಾದಳ್ಳಿ ಹಾರ್ದಿಕ ಶ್ರದ್ಧೆ ಇಟ್ಟಲ್ಪದೆ, 
ರಚನಾತ್ಮಕ ಕಾರ್ಯದಲ್ಲಿ ಸಕ್ರಿಯ ಪಾತ್ರ ವಹಿಸದೆ, ಅಹಿಂಸಕ ಪ್ರತೀಕಾರ 
ಸಾಧ್ಯವಿಲ್ಲವೆಂಬುದು ಅವನ ಸಂಪೂರ್ಣ ವಿಶ್ವಾಸ. 

ನನ್ನ ಆಯ್ಕೆಯನ್ನು ಸಮರ್ಥಿಸಲು ಸುದೀರ್ಥವಾಗಿ ವಿನೋಬಾ 
ಭಾವೆಯ ಪರಿಚಯ ಮಾಡಿಕೊಡಬೇಕಾಯಿತು. ಬಹುಶಃ ಇದೇ ಕಟ್ಟಿ 
ಕಡೆಯದಾಗಬಹುದು ನಾನು ನಡೆಸುವ ಸವಿನಯ ಶಾಸನಭಂಗ. ಆದ್ರ 
ರಿಂದ ಆದಷ್ಟು ನಿರ್ದೋಷವಾಗಿರಬೇಕು ಇದು ಎಂದು ನಾನು ಬಯ 
ಸುವುದು ಸಹಜ. ತನ್ನ ಅಸ್ತಿತ್ವಕ್ಕೆ ಧಕ್ಕೆ ಬಾರದಿದ್ದರೆ ಸರಕಾರಕ್ಕೆ ಯಾವ 
ಬಗೆಯ : ಬಿಕ್ಕಟ್ಟನ್ನೂ ಉಂಟುಮಾಡದಂತೆ ನಡೆಯುತ್ತೇವೆ ಎಂದಿದೆ 
ಕಾಂಗ್ರೆಸ್ಸು. ಆ ಕಾರಣಕ್ಕಾಗಿಯೂ ಅತ್ಯುತ್ತ ಮವಾದುದನ್ನೇ, ಎಷ್ಟಾದರೂ 
ಆಗಲಿ, ನೀಡಲು ನಾನು ಯತ್ನಿಸಬೇಕಾಯಿತು. 


೧೭೨ ಗಾಂಧೀ ಗ್ರಂಥಮಾಲೆ 


ಆದರೆ ವಿನೋಬಾ, ನಾನೂ, ಸೋಲಲೇಬೇಕು, ಇಡಿಯ ರಾಷ್ಟ್ರ 
ಹಾಗಿರಲಿ, ಕಾಂಗ್ರೆಸ್ಸನ್ನಾದರೂ ಪ್ರತಿ ನಿಧಿಸದಿದ್ದರೆ. ಅವರು ನಮಗೆ 
ನಿರಂತರ ಸಹಕಾರ ಕೊಡದಿದ್ದರೆ ಯಾರನ್ನೂ ಪ್ರತಿನಿಧಿಸುವಂತಿಲ್ಲ ನಾವು. 
ರಚನಾತ್ಮಕ ಕಾರ್ಯದ ನಿರ್ವಹಣವೇ ಆ ಸಹಕಾರ. ಬೇಕಾದ್ದು ಬರೀ ಬಾಯಿ 
ಮಾತಿನ ಸಹಕಾರವಲ್ಲ. ಕೆಲಸದಲ್ಲಿ ಬೇಕು ಸಹಕಾರ. ನೂಲುವುದರಲ್ಲಿ 
ಅತ್ಯತಿಶಯ ಪ್ರಗತಿ, ಅಸ್ಪೃಶ್ಯತೆಯ ಸಂಪೂರ್ಣ ನಿರ್ಮೂಲನ, ಭಿನ್ನ 
ಮತ ಪಂಥಗಳಲ್ಲಿ ಸ್ನೇಹವರ್ಧನ, ಜೀವನದ ಪ್ರತಿ ಕ್ಷೇತ್ರದಲ್ಲೂ ನ್ಯಾಯ 
ಪ್ರತಿಷ್ಠೆ--ಇವೇ ಆ ಸಹಕಾರದ ಲಕ್ಷಣ. ಮೂಲಭೂತ ನ್ಯಾಯ ಸಮತೆ 
ಗಳು ವ್ಯಾಏಿಸದಿದ್ದರೆ ಸಮಾಜದಲ್ಲಿ ಖಂಡಿತವಾಗಿಯೂ ಆಹಿಂಸಕ ವಾತಾ 
ವರಣ ಇಲ್ಲ ಎನ್ನಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ, ನಾನು ಸಮ್ಮತಿಸದ 
ಯಾವ ಸವಿನಯ ಶಾಸನಭಂಗವೂ ಇರಬಾರದು. ಪ್ರತಿಯೊಬ್ಬ 
ಕಾಂಗ್ರೆಸ್ಸಿಗನಿಗೂ ಇದು ಅಪರಿಹಾರ್ಯ ವಿಧಿ. ಇದನ್ನೂ ಕಡೆಗಣಿಸಿದರೆ 
ಸಹಕಾರ ಇಲ್ಲ. ಆಗ ವಿನೋಬಾನ, ನನ್ನ, ಪ್ರತಿನಿಧಿಕ ಸ್ವರೂಪವನ್ನೆ 
ಪ್ರಶ್ನಿಸಬಹುದು. ಮನಃಪೂರ್ಣವಾದ ಸಹಕಾರ ದೊರೆತರೆ ವಾಕ್ಸ್ಯಾ 
ತಂತ್ರ್ಯದ ಅಂಶವೊಂದೇ ಅಲ್ಲ ನಮ್ಮ ಪರವಾಗಿ ತೀರ್ಮಾನವಾಗುವುದು, 
ಸ್ವಾತಂತ್ರ್ಯದ ಹತ್ತಿರಕ್ಕೇ ಹೋಗುತ್ತೀವೆಭರವಸೆಯಿಂದ ಹೇಳಬಲ್ಲೆ. 
ನನ್ನ ಮಾತನ್ನು ನಂಬುವವರು ನಂಬಿ. ಅವರಿಗೆ ಏನೂ ನಷ್ಟವಿಲ್ಲ. ಸತ್ಯ 
ಅಹಿಂಸೆಗಳ ಮೂಲಕ ಸ್ವಾತಂತ್ರ್ಯ ಚಳುವಳಿಗೆ ದೊಡ್ಡದಾಗಿ ಕಾಣಿಕೆ 
ನೀಡಿದೇವೆ ತಾವು ಎಂದು ಅವರಿಗೇ ತಿಳಿಯುತ್ತದೆ. 

ವಿಷಯವನ್ನು ಮತ್ತೆ ಹೇಳುತ್ತೇನೆ. ಮೇಲೆ ನೋಡಲು ತುಂಬಾ 
ಚಿಕ್ಕದು ಯುದ್ಧ ವಿರೋಧ ಪ್ರಚಾರ, ಈಗಿನ ಯುದ್ಧದಲ್ಲಿ ನಮ್ಮ ಪಾಲು. 
ಉಭಯ ಪಕ್ಷಗಳವರಿಗೂ ಇವೆರಡೂ ಅಂತಃಸಾಕ್ಷಿಯ ಮಾತು. ಎರಡೂ 
ವಾಸ್ತವವಾದ ಹಕ್ಕುಗಳೇ. ಅದನ್ನು ನಡಸಿದರೆ ಬ್ರಿಟಿಷರಿಗೇನೂ ಬಾಧಕ 
ವಿಲ್ಲ. ಎಲ್ಲ ವಿಧದಲ್ಲೂ ಭಾರತ ಸ್ವತಂತ್ರ ದೇಶವೇ ಎಂದು ಅವರು 
ಮಾಡುತ್ತಿರುವ ನಾಟಕ ನಿಜವಾದರೆ ಕಾನೂನಿನ ಪ್ರಕಾರ ಇರುವಂತೆಯೆ 
ನಿಜವಾಗಿಯೂ ಭಾರತ ಆಶ್ರಿತ ರಾಜ್ಯ ಆಗಿದ್ದರೆ ಭಾರತದಿಂದ ಬ್ರಿಟಿಷರಿಗೆ 
ದೊರೆತದ್ದು ಯಾವುದೂ ಸೈಯಂಪ್ರೇರಣೆಯದಲ್ಲ, ಬಲಾತ್ಕಾರದ್ದು 


ಭಾಷಣಗಳು ಮತ್ತು ಹೇಳಿಕೆಗಳು ೧೭೩ 


ಎನ್ನ ಬೇಕು. ಎಷ್ಟೇ ಭಾರಿ ಪ್ರಮಾಣದ್ದಾದರೂ ಬಲಾತ್ಕಾರದ ತೆರಿಗೆಯಿಂದ 
ಇಂಥ ಸಾವು ಬದುಕಿನ ಯುದ್ಧವನ್ನು ಗೆಲ್ಲಲಾದೀತೆ? ನಿಜವಾಗಿಯೂ 
ಸ್ವತಂತ್ರವೆಂದು ಭಾವಿಸಿದ ಭಾರತದ ನೈತಿಕ ಬೆಂಬಲವಿದ್ದರೆ ಗೆಲ್ಲಬಹುದು. 
ಅಹಿಂಸಕ ಕಾಂಗ್ರೆಸ್ಸು ಬ್ರಿಟನ್ನಿಗೆ ಅಮಂಗಳವನ್ನು ಕೋರಲಾರದು. 
ಶಸ್ತ್ರಗಳ ಮೂಲಕ ನೆರವನ್ನೂ ನೀಡಲಾರದು. ಏಕೆಂದರೆ, ತನ್ನ 
ಸ್ವಾತಂತ್ರ್ಯವನ್ನೇ ಶಸ್ತ್ರಗಳ ಮೂಲಕ ಸಾಧಿಸುತ್ತಿಲ್ಲ. ಶುದ್ಧ ಅಹಿಂಸೆಯ 
ಮೂಲಕ ಆಗಬಹುದಾದ ಪರಿಣಾಮಕ್ಕೆ ಅಂಜಿಯೋ ಬೇರೆ ಕಾರಣಗಳಿ 
ಗಾಗಿಯೋ ಈ ವಿಷ ಮುಹೂರ್ತದಲ್ಲಿ ಅಹಿಂಸಕ ಮಾರ್ಗದಿಂದ 
ಅಹಿಂಸೆಯ ಪ್ರಚಾರಮಾಡದೆ ಆತ್ಮದಮನ ಮಾಡಿಕೊಂಡರೆ ಕಾಂಗ್ರೆಸ್ಸು 
ಅಳಿದು ಹೋಗುತ್ತದೆ. ಹೀಗೆ ಆಳವಾಗಿ ಮಥಿಸಿ ನೋಡಿದರೆ ನಮಗೆ 
ಇದು ಅಳಿವು-ಉಳಿವುಗಳ ವಿಷಯ. ಆ ಅಧಿಕಾರವನ್ನು ಎತ್ತಿ ಹಿಡಿದರೆ 
ನಮಗೆ ಕಲ್ಯಾಣ, ಇಲ್ಲದಿದ್ದರೆ ಸರ್ವ ನಾಶ, ಆಮೇಲೆ ಅಹಿಂಸೆಯ 
ಮೂಲಕ ಸ್ವರಾಜ್ಯವನ್ನು ಗಳಿಸಲಾರೆವು. 


ಭಾರತಕ್ಕೆ ಏಕ ವಾಕ್ಯತೆಯಿಲ್ಲ, ಬಲ್ಲೆ. ಭಾರತದ ಒಂದು ಭಾಗ 
ರಣ ಕುತೂಹಲದ್ದು. ಬ್ರಿಟಿಷರಿಗೆ ಸಹಾಯಮಾಡಿ ಯುದ್ಧ ವಿದ್ಯೆಯನ್ನು 
ಕಲಿಯಬೇಕೆನ್ನುತ್ತದೆ ಅದು. ಆದ್ದರಿಂದ ಮದ್ದುಗುಂಡಿನ ಕಾರ್ಬಾನೆ 
ಗಳನ್ನು ಕೋಠಿಗಳನ್ನು ಮುತ್ತಿ ಜನರು ತಮ್ಮ ಮನಸ್ಸಿಗೆ ಬಂದದ್ದನ್ನು 
ಮಾಡದಂತೆ ತಡೆಯಲು ಕಾಂಗ್ರೆಸ್ಸಿಗೆ ಇಷ್ಟವಿಲ್ಲ. ಅಹಿಂಸೆಯಿಂದ 
ಸ್ವರಾಜ್ಯ ಗಳಿಸಬೇಕೋ, ಹಾಗಾದರೆ ಯುದ್ಧ ಕಾರ್ಯದಲ್ಲಿ ಬ್ರಿಟನ್ನಿಗೆ 
ಸೈನಿಕ ಸಹಕಾರ ನೀಡಬೇಡಿ ಎಂದು ಭಾರತದ ಜನತೆಗೆ ಹೇಳಬಯ 
ಸುತ್ತೇನೆ. | 


ಯುದ್ದದಲ್ಲಿ ಪಾಲುಗೊಳ್ಳಬೇಡಿ ಎಂದು ಪ್ರಚಾರಮಾಡುವ ನಮ್ಮ 
ಅಧಿಕಾರವನ್ನು ನಿರಾಕರಿಸಿದಾರೆ. ಈ ನಿರಾಕರಣೆಯ ವಿರುದ್ಧ ನಾವು 
ಹೊಡೆದಾಡಬೇಕು. ಆದ್ದರಿಂದ ಈ ಉದ್ದೇಶಕ್ಕಾಗಿ ನಾನು ಆರಿಸಿದವರು 
ಮಾತ್ರವೇ ಆ ಅಧಿಕಾರವನ್ನು ನಡಸಿಯಾರು. ಉಳಿದ ಕಾಂಗ್ರೆಸ್‌ ಕಾರ್ಯ 
ಕ್ರಮಗಳಿಲ್ಲ ಸರಕಾರ ಅಡ್ಡಿ ಮಾಡದಿದ್ದರೆ ಎಂದಿನಂತೆ ನಡೆದಾವು. 


೧೭೪ ಗಾಂಧೀಗ ಸ ಂಥಮಾಲಿ 


ಗುಣಕ್ಕೆ ಇಷ್ಟು ಮಹತ್ವ ಕೊಡುತ್ತೀರಲ್ಲ, ನೀವೇ ಏಕೆ ಸತ್ಯಾಗ್ರಹ 
ಮಾಡಬಾರದು ಎಂದು ಕೇಳುತ್ತಾರೆ. ಆಗಲೇ ಹೇಳಿದೇನೆ. ಹಿಂದಿನ 
ಹಾಗಲ್ಲ, ಈ ಸಲ ನಾನು ಹಾಗೆ ಮಾಡಬಯಸುವುದಿಲ್ಲ, ಏಕೆಂದರೆ, 
ಅದರಿಂದ ಸರಕಾರಕ್ಕೆ ಆಗುವ ಕಕ್ಕಾಬಿಕ್ಕಿ, ಕಾಂಗ್ರೆಸ್ಸು ಏನೇ ಮಾಡಲಿ 
ಅದಕ್ಕಿಂತ ಬಹಳ ಹೆಚ್ಚು. ಅಲ್ಲದೆ ಏನು ಪ ಪ್ರಸಂಗ ಬರುತ್ತದೆಯೋ, 
ಅದನ್ನು ಎದುರಿಸಲು ನಾನು ಹೊರಗೇ ಇರಬಯಸುತ್ತೇನೆ. ನಾನು 
ಕಾರಾಗೃಹಕ್ಕೆ ಹೋದೆನೆಂದರೆ ಕಾಂಗ್ರೆ ಸಿಗರಿಗೆಲ್ಲ ನನ್ನನ್ನು ಹಿಂಬಾಲಿಸಲು 
ಔತಣ ಕೂಟ್ಟಿ ತೆ ಅಗಬಹುದು. ನನ್ನ ಮಾತು ಬೇರೆ, ಕೃತಿ ಬೇರೆ ಎಂದು 
ಸುಲಭವಾಗಿ ಇರು ತಿಳಿಯಬಾರದು. ಕಡೆಯದಾಗಿ, ಹಾವು ಹೇಗೆ 
ರೂಪುಗೊಳ್ಳುತ್ತದೆಯೋ ನಾನರಿಯೆ. ಮುಂದಿನ ಹೆಜ್ಮೆ ಏನೋ ನನಗೇ 
ತಿಳಿಯದು. ಸರಕಾರದ ಯೋಚನೆ ಏನಿದೆಯೋ ನನಗೆ ಗೊತ್ತಿಲ್ಲ. ನಾನು 
ಶ್ರದ್ಧಾವಂತ. ನನ್ನ ಆಲಂಬನ ಒಂದೇ ಒಂದು, ದೇವರು. ನನಗೆ 
ಒಂದು ಹೆಜ್ಜೆ ಸಾಕು. ಸಮಯ ಬಂದಾಗ ಮುಂದಿನ ಹೆಜ್ಮೆ'ಯನ್ನು 
ಅವನೇ ಸ್ಪಷ್ಟವಾಗಿ ತೋರಿಸುತ್ತಾನೆ. ಭಾರತ ಬ್ರಿಟನ್ನುಗಳ ನಡುವೆ 
ಮಾತ್ರವೇ ಅಲ್ಲ, ಇವತ್ತು ಭೂಮಿಯ ಮೇಲಿ ಯುದ್ಧ ಮಾಡುತ್ತಿರುವ 
ರಾಷ್ಟ್ರಗಳ ನಡುವೆಯೂ ಶಾಂತಿ ಸ್ಥಾಪನೆಯ ನಿಮಿತ್ತ ನಾನು ಆಗಲಿಕ್ಕಿಲ್ಲ 
ವೆಂದು ಯಾರು ಬಲ್ಲರು? ನನ್ನ ಶ್ರದ್ದೆ ಬರೀ ಸೋಗು ಅಲ್ಲ. ನಾನು 
ಈ ಪಂಕ್ತಿಗಳನ್ನು ಬರೆಯುತ್ತಿದೇನೆ ಎಂಬ ಸಂಗತಿಗಿಂತಲೂ ವಾಸ್ತವ 
ಸತ್ಯ ಎಂಬ ನಂಬಿಕೆ ಇರುವವರು ನನ್ನ ಈ ಕಟ್ಟಿ ಕಡೆಯ ಬಯಕೆಯನ್ನು 
ಜಂಬ ಎನ್ನಲಾರರು. 8೪ 


ಭಾಷಣಗಳು ಮತ್ತು ಹೇಳಿಕೆಗಳು ೧೭೫ 


೩೫. ಹೇಳಿಕೆ (೨೪-೧೦. ೧೯೪೦) 


[ ೧೯೪೦, ಅಕ್ಟೋಬರ್‌ ೧೭. ವರ್ಧಾದ ಬಳಿ ಪೌನಾರ್‌ ಗ್ರಾಮದಲ್ಲಿ 
ಯುದ್ಧ. ವಿರೋಧಿ ಭಾಷಣವೊಂದನ್ನು ಮಾಡಿ ವಿನೋಬಾ ವೈಯುಕ್ತಿಕ 
ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಹಳ್ಳಿಯಿಂದ ಹಳ್ಳಿಗೆ ಪಾದಯಾತ್ರೆ 
ಮಾಡಿ ಮುಂದೆ ಮೂರು ದಿನ ಭಾಷಣ ಮಾಡಿದರು. ಅಕ್ಟೋಬರ್‌ ೨೧ ರಂದು 
ಅವರನ್ನು ಹಿಡಿದು ಕಾರಾಗೃಹ ವಾಸದ ಶಿಕ್ಷೆ ವಿಧಿಸಿದರು. 

ವಿನೋಬಾ ಭಾಷಣಗಳನ್ನಾ ಗಲಿ ಯಾತ್ರೆಯ ವಿವರಗಳನ್ನಾಗಲಿ ಪ್ರಕ 
ಬಸಬಾರದೆಂದು ಪತ್ರಿಕೆಗಳಿಗೆ ಸುಗ್ರೀವಾಜ್ಞೆ ಮಾಡಿ ಸರಕಾರ ಯುದ್ಧ 
ವಿರೋಧಿ ಚಳುವಳಿಯ ಸುದ್ದಿಯನ್ನು ತಡೆಗಟ್ಟಿ ತು, ವಿನೋಬಾ ಭಾವೆಯ 
ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಸುದ್ದಿ, ಅವರ ಭಾಷಣ ಯಾವುದನ್ನೂ ಡಿಲ್ಲಿಯ 
ಮುಖ್ಯ ಪತ್ರಿಕಾ ಸಲಹೆಗಾರರನ್ನು ಮೊದಲು ಕೇಳದೆ ಪ್ರಕಟಸಲಾಗದೆಂದು 
" ಹರಿಜನ' ಸಂಪಾದಕನಿಗೆ ಅಕ್ಟೋಬರ್‌ ೧೮ರಲ್ಲಿ ಒಂದು ತಿಳಿವಳಿಕೆ ಬಂತು. 
ಅಕ್ಟೋಬರ್‌ ೨೪ರಂದು ಗಾಂಧೀಜೀ ಒಂದು ಹೇಳಿಕೆಯಲ್ಲಿ ಹೀಗೆಂದರು: ] 


ಸತ್ಯಾಗ್ರಹದ ಬಗ್ಗೆ ನಾನು ಬರೆದ ಪ್ರತಿ ಪಂಗ್ತಿಯನ್ನೂ ದಿಲ್ಲಿಗೆ 
ಪತ್ರಿಕಾ ಸಲಹೆಗಾರನಿಗೆ ಕಳಿಸಬೇಕು ಎಂದರೆ ನಾನು ಅನಿರ್ಬಂಧವಾಗಿ 
ಕೆಲಸಮಾಡಲು ಸಾಧ್ಯವಿಲ್ಲ. ಈ ಮೂರೂ ವಾರಪತ್ರಿಕೆ (ಹರಿಜನ, 
ಹರಿಜನ ಸೇವಕ, ಹರಿಜನ ಬಂಧು) ಸತ್ಯಕ್ಕಾಗಿ, ಆದ್ದರಿಂದ ಎಲ್ಲ ಪಕ್ಷಗ 


ಕ್ಷ 
ಳಿಗಾಗಿ, ನಡೆಯುತ್ತಿವೆ. ಆದರೆ ಕಾನೂನಿನ ಕ್ರಮದ ಬೆದರಿಕೆ ಇದ್ದರೆ 
ಪತ್ರಿಕಾ ಸಂಪಾದನೆ ಸತ್ಯವನ್ನು ಎತ್ತಿ ಹಿಡಿಯುವ ಕೆಲಸಮಾಡ 
ಲಾರದು. ಸವಿನಯ ಶೆಸನಭಂಗ ಸರಿಯೋ ತಪ್ಪೋ ಪತ್ರಿಕಾ 
ಸ್ವಾತಂತ್ರ್ಯವಂತೂ ಬಹಳ ಬ್ರಯವಾದ ಅಧಿಕಾರ, ಶ್ರೀ ವಿನೋಬಾ 
ಭಾವೆಯ ಮೇಲೆ ಮೊಕದ್ದಮೆ ಹೂಡಿ ಸರಕಾರ ತನ್ನ ಉದ್ದೇಶವನ್ನು ಸ್ಪಷ್ಟ 
ಗೊಳಿಸಿದೆ. ಆ ವಿಷಯದಲ್ಲಿ ನನ್ನ ಮಾತು ಏನೂ ಇಲ್ಲ. ಭಾರತ ಸಂರಕ್ಷಣಾ 
ನಿಯಮಗಳ . ಅನಿವಾರ್ಯ ಫಲ ಅದು. ಆದರೆ ಪತ್ರಿಕಾ ಸ್ವಾತಂತ್ರ್ಯ 
ನಿಲುವೇ ಬೇರೆ. ಈ ತಿಳುವಳಿಕೆ ಸೂಚನೆಯ ಹಾಗೆ ಇದ್ದರೂ ವಸ್ತು 
ಅದು ಅಪ್ಪಣೆಯೆ, ಅದಕ್ಕೆ ತಬ್ಬ ನಡೆದರೆ ತಕ್ಕ ಫಲ ಇದ್ದೇ ಇದೆ. 


ಸೂಚನೆಯನ್ನು ನಾನು ಒಬ್ಬಕೊಳ್ಳಲಾರೆ. 


ಜಬ 


೧೭೬ ಗಾಂಧೀ ಗ್ರಂಥಮಾಲೆ 


ಮೂರು ವಾರ ಪತ್ರಿಕೆಗಳ ಓದುಗರನ್ನೂ ನಿರಾಶೆಗೊಳಿಸಲು ನನಗೆ 
ದುಃಖವಾಗುತ್ತದೆ. ಇದು ಬರೀ ತಾತ್ಕಾಲಿಕವೋ ಇಲ್ಲವೆ ವಾರಪತ್ರಿಕೆ 
ಗಳನ್ನು ಪೂರ್ತಿಯಾಗಿ ನಿಳ್ಳಿಸಿಯೇ ಬಿಡುವುದೊ ಮುಂದಿನ ಪಾರ ಸಾರ್ವ 
ಜನಿಕರಿಗೆ ತಿಳಿಸುತ್ತೇನೆ. ಇದು ಬರೀ ತಾತ್ಕಾಲಿಕ. ನನ್ನ ಅಂಜಿಕೆಗೆ ಆಧಾರ 
ವಿಲ್ಲ ಎಂದು ಇನ್ನೂ ನಂಬಿದೇನೆ, ಒಂದುವೇಳೆ ತದ್ವಿರುದ್ಧವಾದರೆ ಸಾರ್ವ 
ಜನಿಕರಿಗೆ ತಿಳಿಸಿಯೇನು. ಸತ್ಯಾಗ್ರಹ ಪತ್ರಿಕಾ ಪ್ರಕಟನೆಯನ್ನು ಅವ 
ಲಂಬಿಸಿ ನಡೆಯದು. ಸತ್ಯವಾಗಿದ್ದರೆ ಅದಕ್ಕೆ ಸ್ವಯಂ ಗತಿ ಇದೆ. ಈಗಿನ 
ಸತ್ಯಾಗ್ರಹ ಬಹಳ ಸತ್ಯವಾದುದೆಂದು ನಂಬಿದೇನೆ. ಅದು ಸಾಗಿ ತೀರು 
ತ್ತದೆ. ಅವಸರದಲ್ಲಿ ಏನಾದರೂ ಮಾಡಿಸುವಂಥ ಪ್ರಚೋದನೆಗೆ ನಾನು 
ಒಳಗಾಗುವುದಿಲ್ಲ. ಮುಂದಿನ ಹೆಜ್ಮೆಯನ್ನು ನಾನಿನ್ನೂ ಸಿದ್ದ ಪಡಿಸಿ 
ಕೊಂಡಿಲ್ಲ. ಹಿಂದಿನ ನನ್ನ ಹೇಳಿಕೆಯಲ್ಲ ತಿಳಿಸಿದಂತೆ ಸವಿನಯ ಶಾಸನ 
ಭಂಗದ ಪ್ರತಿಯೊಂದೂ ಕ್ರಿಯೆ ಸ್ವಯಂಪೂರ್ಣ, ಪತ್ರಿಕೆಗೆ ಬಂದಿರುವ 
ಈ ಎಚ್ಚರಿಕೆಯೇ ಶಾಸನಭಂಗ ಎಷ್ಟು ಪರಿಣಾಮಕಾರಿಯಾಗಿದೆಯೋ ತಿಳಿ 
ಸುತ್ತದೆ. ದಬ್ಬಾಳಿಕೆಯ ಒಂದೊಂದು ಕೆಲಸವೂ ವಸ್ತು ಸ್ಥಿತಿಗೆ ಪೋಷಕ 
ವಾಗುತ್ತದೆ. ದಬ್ಯಾಳಿಕೆ ಹೆಚ್ಚಿದಷ್ಟೂ ಸತ್ಯಾಗ್ರಹ ಬಲಗೊಳ್ಳುತ್ತದೆ. 
ಕಟ್ಟಕಡೆಗೆ ದಬ್ಬಾಳಿಕೆ ಮಾಡುವವನೇ ಬಳಲಿ ಹೋಗುತ್ತಾನೆ, ಸತ್ಯಾ 
ಗ್ರಹದ ಉದ್ದೇಶ ಸಫಲವಾಗುತ್ತದೆ. ಆದ್ದರಿಂದ ನಾನು ಮುಂದಿನ ಹೆಜ್ಜೆ 
ಹಾಕಲಿ ಬಿಡಲಿ, ನಾನು ಕೊಟ್ಟಿ ನಿರ್ದೇಶಗಳನ್ನು ಚಾಚೂ ತಪ್ಪದಂತೆ 
ಪಾಲಿಸಿ, ಜಿಂತನಮಾಡಿ ಬಂದ ವಿಚಾರವನ್ನು ನಿಗ್ರಹಿಸಿದರೆ ಅದು ಮಾತಿ 
ಗಿಂತ ಬರಹಕ್ಕಿಂತ ಹೆಚ್ಚು ಬಲಶಾಲಿ; ಕೆ?ಖರಿಸಿ ನಿಯಂತ್ರಿಸಿದ ಅವಿಯ 
ಶಕ್ತಿಗಿಂತಲೂ ಬಲಶಾಲಿ, ಇದು ನನ್ನ ನಂಬಿಕೆ. ಈ ನಂಬಿಕೆ ಪದೇ ಪದೇ 
ಪರೀಕ್ಷೆಗೊಳಗಾಗಿ ಸಫಲವಾಗಿದೆ. ಕಡಿದಾದ ಏರಿಕೆಗಳಲ್ಲಿ ಕೂಡ ನಂಬಲು 
ಸಾಧ್ಯವಿಲ್ಲದಷ್ಟು ಭಾರವನ್ನು ಸಾಗಿಸಿಕೊಂಡು ಹೋಗುತ್ತದೆ ದಿನವೂ 
ಆವಿಯ ಶಕ್ತಿ. ವಿಚಾರಶಕ್ತಿ ಇನ್ನೂ ಹೆಚ್ಚಿನ ಅಡಜಣೆಗಳನ್ನು ದಾಟುತ್ತದೆ, 
ಸುಲಭವಾಗಿ ಇನ್ನೂ ಹೆಚ್ಚಿನ ಭಾರಗಳನ್ನು ಹೊರುತ್ತದೆ. ಚಿಂತನಮಾಡಿ 
ನಿಗ್ರಹಿಸಿದ ವಿಚಾರದ ಬಲದಲ್ಲಿ ನಂಬಿಕೆ ಇಲ್ಲದವರಿಗೆ ಒಂದು ವ್ಯಾವಹಾರಿಕ 
ಸೂಚನೆ ಕೊಡುತ್ತೇನೆ. ಪ್ರತಿಯೊಬ್ಬನೂ ಓಡಾಡುವ ವೃತ್ತ ಪತ್ರಿಕೆ 


ಭಾಷಣಗಳು ಮತ್ತು ಹೇಳಿಕೆಗಳು ೧೭೭ 


ಯಾಗಲಿ, ಶುಭ ಸಮಾಚಾರವನ್ನು ಬಾಯಿಂದ ಬಾಯಿಗೆ ಹರಡಲಿ. ಹುಡು 
ಗರು ಹಿಂದೆ ಮಾಡುತ್ತಿದ್ದರಲ್ಲ, ತುತ್ತೂರಿಯನ್ನು ಊದಿ ಸುಧಿ ಸಾರು 
ವುದು; ಅದಲ್ಲ ಇದು, ನಾನು ವಿಶ್ವಸನೀಯವಾಗಿ ಕೇಳಿದುದನ್ನು ನನ್ನನೆರೆ 
'ಯವರಿಗೆ ಹೇಳಬೇಕು. ಇದನ್ನು ಯಾವ ಸರಕಾರವೂ ಶಡೆಗಟ್ಟಿ ಲಾರದು, 
ಅದುಮಿ ಹಾಕಲಾರದು, ಇದುವರೆಗೆ ಕಂಡುಹಿಡಿದ ವೃತ್ತ ಪತ್ರಿಕೆಗಳಿಗಿಂತ 
ಬಲು ಅಗ್ಗ. ಎಂಥ ಜಾಣ ಸರಕಾರಕ್ಕಾದರೂ ಮತಿ ಕೆಡಿಸುತ್ತವೆ. ಈ 
' ಓಡಾಡುವ ಪತ್ರಿಕೆಗಳು, ತಾವು ಕೊಡುವ ಸುದ್ದಿ ನಿಜ ಎಂಬುದನ್ನು ಭದ್ರ 
ಮಾಡಿಕೊಳ್ಳಬೇಕು. ಹಾಳು ಹರಟಿಯಲ್ಲಿ ತೊಡಗಬಾರದು. ತಮಗೆ 
ಸುದ್ದಿ ಬಂದ ಮೂಲದ ಬಗ್ಗೆ ನಂಬಿಕೆ ಮಾಡಿಕೊಳ್ಳಬೇಕು. ತಮ್ಮ ಬೆಳಗಿನ 
ಪತ್ರಿಕೆಯನ್ನು ಮುಟ್ಟದೆಯೆ ತಮಗೆ ಬೇಕಾದ ಸುದ್ದಿಯಲ್ಲ ಸಾರ್ವಜನಿಕ 
ರಿಗೆ ಸಿಗುತ್ತವೆ. ವೃತ್ತ ಪತ್ರಿಕೆಗಳ ಸುದ್ದಿ ಏಕಪಕ್ಷೀಯ ವಿಕೃತ ಸಮಾ 
ಜಾರ, ಓದುವ ಕಷ್ಟಪಡಲೂ ಬೇಕಾಧಿಲ್ಲ. ಈಗ ನಾನು ಕೊಡುತ್ತಿರುವ 
ಇಂಥಾ ಬಹಿರಂಗ ಹೇಳಿಕೆಗಳನ್ನೂ ನಿಲ್ಲಿಸಬಹುದು, ವಿದೇಶಿಯಾಗಲಿ 
ಸ್ವದೇಶಿಯಾಗಲಿ ಎಲ್ಲ ನಿರಂಕುಶ ಪ್ರಭುತ್ವಗಳಲ್ಲೂ ಜೀವನದ ಸ್ಥಿತಿ 
ಇದೇ?4೫ 


೩೬. ಹೇಳಿಕೆ 


[ ಡಿಸೆಂಬರ್‌ ೨೪ರಿಂದ ಜನವರಿ ೪ರವರೆಗೆ ಕ್ರಿಸ್‌ಮಸ್‌ ಸಂದರ್ಭದ 
ಸದ್ಭಾವನೆಗಾಗಿ ಗಾಂಧೀಜೀ ಚಳುವಳಿಯನ್ನು ನಿಲ್ಲಿಸಿದರು. ೧೯೪೦ರ ಕೊನೆಯ 
ವೇಳೆಗೆ ೧೧ ಜನ ಕಾಂಗ್ರೆಸ್‌ ವರ್ಕಿಂಗ್‌ ಕಮಿಟಿ ಸದಸ್ಯರು, ಅ. ಭಾ. ಕಾಂ. 
ಸಮಿತಿಯ ೧೭೬ ಮಂದಿ ಸದಸ್ಯರು, ೨೯ ಜನ ಮಾಜಿ ಮಂತ್ರಿಗಳು, ಕೇಂದ್ರ 
ಹಾಗೂ ಪ್ರಾಂಶೀಯ ಶಾಸನ ಸಭೆಗಳ ಸದಸ್ಯರು ೪೦೦ ಜನಕ್ಕಿಂತ ಹೆಚ್ಚು, 
ಸೆರೆಮನೆಯಲ್ಲಿದ್ದರು. ಹೊಸ ವರ್ಷದ ಮುನ್ನಾ ಸಂಜೆ ಆಜಾದರನ್ನು ಹಿಡಿದು 
ಎಂಟು ತಿಂಗಳು ಶಿಕ್ಷೆ ವಿಧಿಸಿದರು. ಸಾಮೂಹಿಕ ಚಳುವಳಿ ತನಗೆ ಇಷ್ಟವಾಗಿ 
ದಧ್ವರೂ ಗಾಂಧೀಜೀಯ ಮಾತಿಗೆ ಕಟ್ಟುಬಿದ್ದೆ ಎಂದರು. ] 

12 


೧೭೮ ಗಾಂಧೀ ಗ್ರಂಥಮಾಲಿ 


ಗಾಂಧೀಜೀ ಈ ಹೇಳಿಕೆಯನ್ನು ಹೊರಡಿಸಿದರು : 

ತಮ್ಮನ್ನು ಹೀಗೆ ಅನಿರೀಕ್ಷಿತವಾಗಿ ಹಿಡಿಯುವುದಕ್ಕೆ ಎಷ್ಟೋ ದಿನ 
ಗಳ ಮೊದಲೇ ಮೌಲಾನಾ ಆಜಾದ್‌ ನನಗೆ ತಿಳಿಸಿದ್ದರು, ಸವಿನಯ ಶಾಸನ 
ಭಂಗ ಮಾಡುವ ಮೊದಲು ಸೇವಾ ಗ್ರಾಮಕ್ಕೆ ಬರುತ್ತೇನೆಂದು. ಮತೀಯ 
ವಿಷಯಗಳಿಗೆ ಸಂಬಂಧಿಸಿದ ಮುಖ್ಯವಿಷಯವನ್ನೂ ಉಳಿದವನ್ನೂ ಚರ್ಚಿ 
ಸಲು ಬರೆದಿದ್ದರು. ಆದರೆ ಹಾಗೆ ನಡೆಯಲಿಲ್ಲ. ಜನಪ್ರ ಯರಲ್ಲದ ಆಳರ 
ಸರು ತಮ್ಮ ಉದ್ರೇಶಗಳನ್ನು ಜನರಿಗೆ ತಿಳಿಸುವುದಿಲ್ಲ, ತಮ್ಮ ಕೃತಿಗಳಿಂದ 
ಊಹಿಸಿಕೊಳ್ಳಲು ಬಿಡುತ್ತಾರೆ. ಮೌಲಾನಾ ಸಾಹೇಬರ ಅಕಾಲಿಕ ದಸ್ತಗಿರಿ 
(ಕಾಂಗ್ರೆಸ್‌ ದೃಷ್ಠಿ ಯಲ್ಲಿ)ಯಿಂದ ಅವರು ನನ್ನನ್ನೂ ಭೇಟಿಮಾಡುವುದು 
ಪ್ರಭುತ್ವಕ್ಕೆ ಇಷ್ಟವಿರಲಿಲ್ಲ ಎಂದು ಊಹಿಸುವುದು ನ್ಯಾಯವೇ. ಇದನ್ನು 
ಆಕ್ಷೇಬಸಬೇಕಾಧಿಲ್ಲ, ಕಾಂಗ್ರೆಸ್ಸಿಗೆ ಯಾವುದು ಅನುಕೂಲವೋ ಅವರು 
ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸುವ ಅಗತ್ಯವಿಲ್ಲ. ಆದರೆ ಕಾಂಗ್ರೆಸ್ಸಿನ 
ಅಹಿಂಸೆಯಲ್ಲ ಆಡಳಿತಗಾರರಿಗೆ ನಂಬಿಕೆಯಿಲ್ಲ ಎಂಬುದನ್ನು ಕಾಂಗ್ರೆಸಿಗರು 
ತಿಳಿದುಕೊಳ್ಳುವುದು ಅಗತ್ಯ. ನನ್ನನ್ನೂ ಅವರು ಮೋಸಗಾರ ಎಂದು 
ತಿಳಿದಿರಲಾರರು. ಆದರೆ ಮೂರ್ಣ ಎಂದು ತಿಳಿದಿದಾರೆ. ಕಾಂಗ್ರೆಸಿಗರು 
ನನ್ನನ್ನೂ ಮೋಸ ಗೊಳಿಸುತ್ತಿದಾರೆ, ಅವರ ಅಹಿಂಸೆ ಬರೀ ಕಪಟ, ಹಿಂಸೆಗೆ 
ಸಿದ್ಧತೆ, ಅಲ್ಲದಿದ್ದರೂ ಹಿಂಸೆಗೆ ತೊಡಿಸಿದ ಮುಖವಾಡ ಎನ್ನುತ್ತಾರೆ ಅನೇ 
ಕರು. ಇವರೂ ಅವರ ಹಾಗೆಯೇ. ಆದ್ದರಿಂದ ನಮ್ಮ ಅಹಿಂಸೆ ಹಿಂಸೆ 
ಯನ್ನು ಮುಚ್ಚಿಕೊಳ್ಳುವ ಮುಖವಾಡವೂ ಅಲ್ಲ, ಇಂದಿಗಾಗಲಿ ಎಂದಿಗೇ 
ಆಗಲಿ ಹಿಂಸೆಯ ಸಿದ್ಧತೆಯೂ ಅಲ್ಲ ಎಂಬುದನ್ನು ಕೋರಿಸಿಕೊಡುವುದೇ 
ನಮ್ಮ ಹೋರಾಟದ ತಿರುಳು, ಆದ್ಧರಿಂದ ಹೆಚ್ಚು ಜನ ಕಾರಾಗೃಹಕ್ಕೆ 
ಹೋಗುವುದರಲ್ಲಿ ಇಲ್ಲಿ ನಮ್ಮ ಯಶಸ್ಸು, ನಮ್ಮ ಕಾರ್ಯ ಕಲಾಪಗಳಲ್ಲಿ ನಾವು 
ತೋರಿಸುವ ಪರಿಶುದ್ಧತೆ, ಅಹಿಂಸೆಗಳಲ್ಲಿ ಇವೆ. ಯೋಗ್ಯರಾದ ಜನ ಇದ್ದರೆ 
ಸಂಖ್ಯೆಗೆ ಮಹತ್ವ, ಅಯೋಗ್ಯರಾದರೆ ಖಂಡಿತವಾಗಿ ಹಾನಿಯೆ. 

ಸತ್ಯಾಗ್ರಹಿಗಳು ಕೆಲವರು ಇರಲಿ ಬಹಳ ಇರಲಿ, ಹಿಂದಿರುಗು 
ವುದಂತೂ ನನಗಿಲ್ಲ. ನನ್ನನ್ನು ಮೂರ, ಬಲಶಾಲಿ ಎಂದರೂ ಚಿಂತೆ 
"ಯಿಲ್ಲ. ಮೋಸಗಾರ, ಹೇಡಿ ಎನ್ನಲಾಗದು. ಇಡಿಯ ಜಗತ್ತೇ ನನ್ನ 


ಭಾಷಣಗಳು ಮತ್ತು ಹೇಳಿಕೆಗಳು ೧೭೯ 


ಮಾತನ್ನು ಅಲ್ಲಗಳೆದರೂ ನಾನೇನೋ ಹೇಳಿ ತೀರಬೇಕು ಮತ್ತೆ; ಈ 
ಹೋರಾಟಕ್ಕೆ ದೇವರೇ ಮಾರ್ಗದರ್ಶಕ. ಅವನ ಕೈಯೊಳಗಿನ ಕ್ಷುದ್ರ 
ನಿಮಿತ್ತ ನಾನು. ವಾಸ್ತವವೋ.- ಕಲ್ಪಿತವೋ ಅಂತೂ ಅವನ ಮಾರ್ಗ 
ದರ್ಶನವಿಲ್ಲದೆ ನಾನು ಈಗ ಹೊರುತ್ತಿದೇನೆ ಎನ್ನುವ ಭಾರವನ್ನು ಹೊರಲು 
ತೀರ ಅಶಕ್ತ ನಾದೇನು. 

ನನ್ನ ಕಣ್ಣಿಗೆ ಈ ಹೋರಾಟಿವನ್ನು ಹೇಗೆ ಕಟ್ಟಿ ಕೊಂಡಿದೇನೋ 
ಹೇಳುತ್ತೇನೆ. ಮೌಲಾನಾ ಸಾಹೇಬರು ಹೊರಟು ಹೋದ ತರುವಾಯ 
ಅವರ ಸ್ಥಾನಕ್ಕೆ ಯಾರೂ ನೇಮಕವಾಗುವುದಿಲ್ಲ. ಪ್ರಾಂತದಲ್ಲಿ ಪ್ರತಿ 
ಯೊಬ್ಬ ತಾತ್ಕಾಲಿಕ ಅಧ್ಯಕ್ಷನೂ ನನ್ನ ಅನುಮತಿ ಪಡೆಯಬೇಕು. ಹಾಗೆ 
ಒಬ್ಬರು ಇದ್ದೇ ಇರಬೇಕು ಎಂಬ ನಿಯಮವಿಲ್ಲ. ಕಾಂಗ್ರೆಸ್ಸಿನ ಗ್ರಾಮ 
ಸಮಿತಿಗಳಿಂದ ಹಿಡಿದು ಪ್ರಾಂತೀಯ ಸಮಿತಿಗಳವರೆಗೆ ಎಲ್ಲ ಪ್ರತಿನಿಧಿ 
ಗಳೂ ನನ್ನ ಒಪ್ಪಿಗೆ ದೊರೆತರೆ ಅರ್ಹರಾಗಿದ್ದರೆ ಸೆರೆಮನೆಗೆ ಹೋಗಬೇಕು. 
ಆರೋಗ್ಯ ಅಥವಾ ಬೇರೆ ಕಾರಣಗಳಿಂದ ಅವರು ಅರ್ಹರಲ್ಪದಿದ್ದರೆ, ಅಂಥ 
ವರು ಕೆಲಸ ಮಾಡಬೇಕಾದರೂ ಬಹಳ ಅಪರೂಪವಾದ ಸಂದರ್ಭದಲ್ಲಿ. 
ಅದೂ ನನ್ನ ಒಬ್ಬಗೆ ಪಡೆದ ಮೇಲೆ. ಸೆರೆಗೆ ಹೋದವರ ಸ್ಥಾನಕ್ಕೆ ಹೊಸ 
ಚುನಾವಣೆಗಳು ನಡೆಯುವುದಿಲ್ಲ. ಕಟ್ಟಿಕಡೆಗೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿ 
ಗನೂ ತನ್ನ ಬಲದಿಂದಲೇ ಕೆಲಸ ಮಾಡಬೇಕು, ತನಗೆ ತಾನೇ--ಬೇರೆ 
ಯಾರಿಗೂ ಅಲ್ಲ- ಅಧ್ಯಕ್ಷನಾಗಬೇಕು ಎಂಬುದು ವಿಚಾರ. ಸಂಪೂರ್ಣ 
ಅಹಿಂಸಕ ಸಂಸ್ಥೆ ಅಥವಾ ಸಮಾಜದ ವರ್ಣನೆ ಅದು. ಕಷ್ಟವನ್ನು 
ಸೈರಿಸಲು ಕಲಿತವರಿಗೆ ಹೆಚ್ಚು ಮಾರ್ಗದರ್ಶನ ಅಗತ್ಯವಿಲ್ಲ. ಸವಿನಯ 
ಶಾಸನಭಂಗ ಮಾಡಲು ಅರ್ಹತೆಯನ್ನು ಗಳಿಸಲು ಯಾವ ನಿಯಮಗಳನ್ನು 
ಪಾಲಿಸಬೇಕೋ ಎಲ್ಲರಿಗೂ ಗೊತ್ತಿದೆ. ಆರೋಗ್ಯವಂತ ದೇಹ--ಮನಸ್ಸು 
ಇದ್ದರೆ ಸಾಕು, ಎಲ್ಲಾ ವಯಸ್ಕರೂ ನಿಯಮಗಳನ್ನು ಸುಲಭವಾಗಿ ಪಾಲಿಸ 
ಬಹುದು. ನನ್ನನ್ನು ನಿರ್ಬಂಧಿಸದಿರುವವರೆಗೆ ಕಾರ್ಯದ ಬಗ್ಗೆ ತೊಡಕು 
ಹುಟ್ಟುವುದಿಲ್ಲ. ನನ್ನ ಸಮ್ಮತಿಯಿಲ್ಲದೆ ಯಾರೂ ಪ್ರತ್ಯಕ್ಷ ಕಾರ್ಯಕ್ರಮ 
ವನ್ನು ನಡೆಸಲಾಗದು. ದಸ್ತಗಿರಿ ಆಗಲು ಯತ್ನಿಸಬಾರದು ಎಂಬ ನನ್ನ 
ಸಂಕಲ್ಪ ದೃಢವಾಗಿದೆ. ಆದರೆ ಆಡಳಿತಗಾರರ ಆಲೋಚನೆ ಬೇರೆ ಇರ 


೧೮೦ ಗಾಂಧೀ ಗ್ರಂಥಮಾಲೆ 


ಬಹುದು. ಒಂದು ವೇಳೆ ಆ ಸನ್ನಿವೇಶ ಬಂದರೆ ಬಾಹ್ಯ ನಿಯಂತ್ರಣದ 
ಬಿಡುಗಡೆಯ ಸಮಯ ಅದು. ಎಷ್ಟೇ ಅಹಿಂಸಕವಾದರೂ ನಿಯಂತ್ರವೇ 
ಆದು. ಅದೇ ಪ್ರತಿಯೊಬ್ಬರಿಗೂ ಪರೀಕ್ಷಾ ಸಮಯ. ನನ್ನ ತರುವಾಯ _ 
ಯಾರನ್ನೂ ನನ್ನ ಸ್ಥಾನಕ್ಕೆ ನೇಮಿಸಬಾರದು ನಾನು. ನಾನು ಬಂಧಿತ 
ನಾದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಅಂತಃಸ್ಸಾಕ್ಷಿಯ ಶಿಸ್ತಿನಿಂದ 
ನಡೆಯಬೇಕು. . ಆದ್ದರಿಂದ ಕೋಟ್ಮಿಂತರ ಜನ ಸತ್ಯಾಗ್ರಹ ಮಾಡಲು 
ತಮ್ಮ ತಮ್ಮ ಆರ್ಹತೆಯನ್ನು ತಾವೇ ನಿರ್ಣಯಿಸಿಕೊಳ್ಳುವ ಸಂದರ್ಭವೂ 
ಬರಬಹುದು. 
ಬೇಗ ಮುಗಿಸಬಹುದಾದ ಹೋರಾಟ ಅಲ್ಲ ಇದು, ತಾನೇ ತನ್ನ ಜೀವ 
ಕ್ಕಾಗಿ ಒಬ್ಬ ಗಡುಸು ಹಗೆಯೊಡನೆ ಹೋರಾಡುತ್ತಿದೆ ಈ ಪ್ರಭುತ್ವ. 
ಅದನ್ನು ಪ್ರತಿಭಟಿಸುತ್ತಿದೇವೆ ನಾವು. ಸೋಲನ್ನರಿಯದ ರಾಷ್ಟ್ರದ್ದು ಈ 
ಪ್ರಭುತ್ವ. ಪ್ರಾಣಾಪಾಯವಿದ್ದವರು ಗೌಣ ಎಂದು ತಾವು ತಿಳಿದುದನ್ನು 
ಸುಲಭವಾಗಿ ಬಿಟ್ಟು ಕೊಡುತ್ತಾರೆ, ಮುಖ್ಯ ಎಂದು ಭಾವಿಸಿಕೊಂಡುದ 
ಕ್ಕಾಗಿ ಕಡೆಯವರೆಗೂ ಹೋರಾಡುತ್ತಾರೆ. ನಮ್ಮ ಬೇಡಿಕೆಯನ್ನು ಅವರು 
ಒಪ್ಪದಿರುವುದನ್ನು ನೋಡಿದರೆ ನಮ್ಮ ಹೋರಾಟ ಎರಡನೆ ರೀತಿಯದು 
ಎಂದು ಅವರು ತಿಳಿದಂತೆ ಕಾಣುತ್ತದೆ. ಆದ್ದರಿಂದ ನಮ್ಮ ಹೋರಾಟಕ್ಕೆ 
ಕನಿಷ್ಠ ಪಕ್ಷ ಯೂರೋಪಿನ ಹೋರಾಟ ಮುಗಿದಾಗಲೇ ಮುಕ್ತಾಯ. 
ಆದ್ದರಿಂದ ಸತ್ಯಾಗ್ರಹ ಮಾಡಿ ಅಲ್ಪಕಾಲದ ಶಿಕ್ಷೆಗೆ ಗುರಿಯಾದವರು 
ಹೋರಾಟಿ ಕೊನೆಗಾಣುವವರೆಗೂ ಬಿಡುಗಡೆ ಆದಂತೆಲ್ಲ ಮತ್ತೆ ಮತ್ತೆ 
ಸತ್ಯಾಗ್ರಹ ಮಾಡಬೇಕು. 
ಎರಡು ತಂತ್ರಗಳನ್ನು ಗಮನಿಸಬೇಕಾಗಿದೆ. ಕಾರಾಗೃಹವಾಸದ 
ಬದಲು ಇಲ್ಲದ ಬರೀ ದಂಡ, ಇನ್ನೊಂದು, ಸತ್ಯಾಗ್ರಹಿಗಳನ್ನು ಬಂಧಿಸದೆ 
ಬಿಡುವುದು. ಎರಡೂ ಸನ್ನಿವೇಶಗಳಲ್ಲಿ ಸತ್ಯಾಗ್ರಹಿಗಳು ಸುಲಭವಾದ 
ಮಜಲುಗಳಲ್ಲಿ ಡಿಲ್ಲಿಯ ಕಡೆ ಹೊರಡಬೇಕು, ದಿನಕ್ಕೆ ಎರಡು ಮೂರೇ 


ಮೈಲಿ ಆದರೂ ಸರಿ. ಹಳ್ಳಿಯವರು ನೀಡಿದ ಆಹಾರವನ್ನೆ ತೆಗೆದುಕೊಂಡು 
ಪ್ರಯಾಣಮಾಡಬೇಕು.8೬ 


ಭಾಷಣಗಳು ಮತ್ತು ಹೇಳಿಕೆಗಳು ೧೮೧ 


4೭. ಅಮೆರಿಗೆ* ಉತ್ತರ 


[ ಏಪ್ರಿಲ್‌ ೨೨ರಂದು ಅಮೆರಿ ಹಿಂದೆ ಹೇಳಿದ್ದನ್ನೆ ಮತ್ತೆ ಹೇಳಿದ. 
ಸತ್ಯಾಗ್ರಹ ಚಳುವಳಿಯ ಬಗ್ಗೆ ಹೀಗೆಂದ: "ಈ ಕಂತಿನ ಸತ್ಯಾಗ್ರಹ ಪ್ರಾರಂಭ 
ವಾಗಿ ಆರು ತಿಂಗಳಾಯಿತು. ಈಗ ಸಿಪಾಯಿಗಳ ಸರದಿ, ನ್ಯಾಯವನ್ನೂ ಎತ್ತಿ 
ಹಿಡಿಯುವಾಗ ನ್ಯಾಯಾಧೀಶರು ವ್ಯವಹಾರಿಕ ಪ್ರಜ್ಞೆ ತೋರಿಸಿದಾರೆ. ಅಗಸ್ತ್ಯ 
ಭ್ರಾತರನ್ನು ಲೆಕ್ಕಕ್ಕೇ ಹಿಡಿದಿಲ್ಲ. ಕಾರಾಗೃಹಕ್ಕೆ ಹೋಗುವ ಐಚ್ಛಿಕ ಅವ 
ಕಾಶವನ್ನು ಕೊಡದೆ ಬರೀ ದಂಡವನ್ನು ವಿಧಿಸಿದಾರೆ. ಸೆರೆಮನೆಯ ಶಿಕ್ಷೆ ಯಾರಿಗೆ 
ಚುನಾವಣೆಯ ಬಂಡವಾಳವೋ ಮುಂದೆ ಚುನಾವಣೆಗಳಲ್ಲಿ ಅಂಥವರಿಗೆ 
ಪ್ರಧಾನ ಪ್ರೇರಣೆಯೆ ಮಾಯವಾಗಿ ಈ ವಿಧಾನ ಬಹಳ ನಿರಾಶಾದಾಯಕ 
ವಾಗಿದೆ. ದಂಡ ತೆರುವುದೂ ಸೆರೆಮನೆಯ ವಾಸದಷ್ಟೇ 'ತ್ಯಾಗ ಎಂದು 
ಗಾಂಧೀಜೀ ಹೇಳಬೇಕಾಗಿ ಬಂದಿದೆ. ಒಟ್ಟಾರೆ, ಚಳುವಳಿ ಮಂದವಾಗಿ ಸಾಗಿದೆ. 
ಆಸಕ್ತಿ ಕೆರಳಿಸಿಲ್ಲ. ಇಡೀ ವ್ಯವಹಾರವೇ ಎಷ್ಟು ಬುದ್ಧಿ ಶೂನ್ಯವೋ ಅಷ್ಟು 
ಶೋಚನೀಯ. ಆದರೆ ಸರಕಾರಕ್ಕೆ ಶಾಸನ ಪಾಲನೆಯ ಹೊರತು ಬೇರೆ ದಾರಿ 
ಇರಲಿಲ್ಲ. ಘಟನಾತ್ಮಕ ಭವಿಷ್ಯದ ಬಗ್ಗೆ ಸರಕಾರದ ಘೋಷಣೆ ಕಾಂಗ್ರೆಸ್‌ 
ಹೊರತು ಭಾರತದ ರಾಷ್ಟ್ರೀಯ ರಚನೆಯ ಭಿನ್ನ ಭಿನ್ನ ತತ್ವಗಳಿಗೆ ಸಮಾಧಾನ 
ನೀಡಿವೆ ಎನ್ನಬಹುದು.' 

*ಗಾಂಧೀಜೀಯಿಂದ ಏಪ್ರಿಲ್‌ ೨೭ರಂದು ಒಂದು ಉತ್ತರ ಪಡೆಯಿತು 

ಇದು.] 

ಹೌಸ್‌ ಆಫ್‌ ಕಾಮನ್ಸ್‌ನಲ್ಲಿ ಭಾರತದ ಬಗ್ಗೆ ನಡೆದ ವಿಪುಲ ಚರ್ಚೆ 
ಯನ್ನು ಬಹಳ ಸಂಕಟದಿಂದ ಓದಿದೇನೆ. ಸಂಕಟ ಮನುಷ್ಯರ ಮನಸ್ಸನ್ನು 
ಮೆದುವಾಗಿಸುತ್ತದೆ. ಅವರಿಗೆ ನಿಜ ಸಂಗತಿಗಳ ಅರಿವನ್ನು ಕೊಡುತ್ತದೆ. 
ಆದರೆ ಬ್ರಿಟನ್ನಿನ ಸಂಕಟ ಅಮೆರಿಯನ್ನು ಕಲಕದಂತಿಲ್ಲ. ತನಗೆ ಏನೂ 
ಆಗದವರ ಹಾಗೆ ಇದಾರೆ ಮಹಾರಾಯ. ಕ ಕಲ್ಲೆದೆಯ ಕಾಠಿನ್ಯ ನನ್ನ 
ಅಭಿಪ್ರಾಯವನ್ನು ಮತ್ತಿಷ್ಟು ದೃಢಪಡಿಸುತ್ತಿದೆ. ಎಷ್ಟೇ ಅಡ್ಡಿ-ಆತಂಕ 
ಗಳಿರಲಿ ಕಾಂಗ್ರೆಸ್ಸು ತನ್ನ ಅಹಿಂಸಾ ನೀತಿಯನ್ನೇ ದೃಢವಾಗಿ ಹಿಡಿಯ 
ಬೇಕು, 

ಭಾರತದಲ್ಲಿರುವ ಸನ್ನಿವೇಶವನ್ನು ತುಚ್ಛವಾಗಿ ಕಡೆಗಂಡು, ಎದುರಿಗೆ 


ನಿಂತು ದುರುಗುಟ್ಟುವ ಸಂಗತಿಗಳನ್ನು ನಿರ್ಲಕ್ಷ್ಯ ಮಾಡಿ ಅಮೆರಿ 


* ಸೆಕ್ರೆಟರಿ ಆಪ್‌ ಸ್ಕೇಟ್‌ ಫಾರ್‌ ಇಂಡಿಯಾ ಆಗಿದ್ದರು. 


೧೮೨ ಗಾಂಧೀ ಗ್ರಂಥಮಾಲೆ 


ಬ್ರಿಟನ್ನಿನ ಸೇವೆಮಾಡಲಿಲ್ಲ. ಬ್ರಿಟಿಷ್‌ ಆಡಳಿತ ಭಾರತಕ್ಕೆ ಶಾಂತಿ 
ಕೊಟ್ಟತೆಂದು ಬಡಾಯಿಯ ಮಾತನ್ನು ಆಡಿದಾರೆ. ಡಢಾಕಾದಲ್ಲೂ 
ಅಹಮದಾಬಾದಿನಲ್ಲೂ ಏನು ಆಗುತ್ತಿದೆಯೋ ಗೊತ್ತಿಲ್ಲವೆ? ಈ ಸ್ಠಳ 
ಗಳಲ್ಲಿ ಯಾರು ಶಾಂತಿ ಸಂರಕ್ಷಣೆ ಮಾಡಿದವರು? ಬಂಗಾಳದಲ್ಲಿ ಸ್ವಪರಿ 
ಪಾಲನೆ ಇದೆ ಎಂದು ನನ್ನ ಮುಖಕ್ಕೆ ಆ ಸಂಗತಿಯನ್ನು ಬಿಸಾಡಲಿಕ್ಕಿ ಲ್ಲ 
ಎಂದು ಆಶಿಸುತ್ತೇನೆ. ಆ ಸ್ವಪರಿಪಾಲನೆ ಎಂಥ ಅಣಕವೋ ಅವರಿಗೇ 
ಗೊತ್ತಿದೆ. ಈ ಗೊಂಬೆ ಮಂತ್ರಿಗಳಿಗೆ ಇಂಥ ತುರ್ತು ಪರಿಸ್ಥಿಯಲ್ಲಿ ಎಷ್ಟು 
ಅಧಿಕಾರ ಇದೆಯೋ ಕಾಂಗ್ರೆಸ್‌ ಪಟ್ಟಿ ಅಂಟಸಿಳೊಂಡಿರಲಿ ಲೀಗಿನದಿರಲಿ, 
ಅವರಿಗೆ ಗೊತ್ತು. 


ಬಹಳ ಸುಸಂಗತ ಪ್ರಶ್ನೆ ಒಂದನ್ನು ಕೇಳುತ್ತೇನೆ. ಇಷ್ಟು ದೀರ್ಫ 
ಕಾಲ ರಾಜ್ಯಮಾಡಿದರಲ್ಲ ಬ್ರಿಟಿಷರು, ಜನ ಏಕೆ ನಿರ್ವೀರ್ಯರಾಗಿದಾರೆ ? 
ಒಂದುನೂರು ಜನ ಪುಂಡರನ್ನು ಎದುರಿಸಲಾರರಲ್ಲ? ಎಂಥ ನಾಚಿಕೆ 
ಗೇಡಿನ ಪ್ರಸಂಗ! ನಮಗಿಂತ ಬ್ರಿಟಿಷರಿಗೇ ಹೆಚ್ಚು. ಕೆಲವರು ಗೂಂಡಾ 
ಗಳಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿ ಕೊಳ್ಳೆ ಹೊಡೆಯಲು ಒಳ್ಳೆ ಅವಕಾಶ 
ಸಿಕ್ಕಿದೆ ಎಂದು ಸಾವಿರಾರು ಜನ ಮನೆಮಾರು ಬಿಟ್ಟು ಓಡಿಹೋಗಬೇಕೆ 
ಅಂಜಿಕೊಂಡು? ಇದನ್ನು ನೋಡುತ್ತ ಕೂಡಬೇಕೆ ಅವರು? ಸರಕಾರ 
ಎಂಬ ಹೆಸರಿನ ಬೆಲೆ ಇದ್ದರೆ ಮೊದಲು ಜನರಿಗೆ ಆತ್ಮಸಂರಕ್ಷಣೆಯ ವಿದ್ಯೆ 
ಯನ್ನು ಕಲಿಸಬೇಕು. ಆದರೆ ವಿದೇಶೀ ಸರಕಾರಕ್ಕೆ ಭಾರತದ ನಾಗರಿಕರ 
ಈ ಮೂಲಭೂತ ಯೋಗಕ್ಷೇಮದ ಚಿಂತೆ ಎಳ್ಳಷ್ಟು ಇರಲಿಲ್ಲ. ಆದ್ದರಿಂದ 
ಜನರಿಗೆ ಶಸ್ತ್ರ ಹಿಡಿಯಲು ಅವಕಾಶವಿಲ್ಲದಂತೆ ಮಾಡಿತು. 


ಭಾರತದ ಯೋಧರನ್ನು ಅಮೆರಿ ಬೇಕಾದಷ್ಟು ಪ್ರಶಂಸೆ ಮಾಡ 
ಬಹುದು. ಆದರೆ ಭಾರತದ ಭೂಮಿಯಲ್ಲ ಅದಕ್ಕೆ ಕಿವಿಗೊಡುವ 
ಹಾಗೆಯೇ ಇಲ್ಲ. ಸದ್ಯಕ್ಕೆ ಕಾಂಗ್ರೆಸಿನ ಅಹಿಂಸೆಯ ಮಾತಿರಲಿ, ಭಾರತ 
ವನ್ನು ಆತ್ಮಸಂರಕ್ಷಣೆಗೆ ಸನ್ನದ್ಧವಾಗಿಸಿ ತರಬೇತಿ ಮಾಡಿದ್ದರೆ, ಭಾರತ 
ಸ್ವೇಜೈಯಿಂದ ಬ್ರಿಟನ್ನಿನ ಮಿತ್ರ ಆಗಿದ್ದರೆ, ಯೂರೋಪಿನ ಎಲ್ಲ ಶಕ್ತಿಗಳೂ 
ಸೇರಿದರೂ ವಿನಾಶಕ್ಕೆ ಬ್ರಿಟನ್ನಿನ ಕೂದಲು ಕೊಂಕಿಸಲಾಗುತ್ತಿ ರಲಿಲ್ಲ, 


ಭಾಷಣಗಳು ಮತ್ತು ಹೇಳಿಕೆಗಳು ೧೮೩ 


ಭಾರತದ ರಾಜಕೀಯ ಪಕ್ಷಗಳು ಒಂದಾದರೆ ಸಾಕು. ಭಾರತದ 
ಏಕ ಮತಕ್ಕೆ ಬ್ರಿಟನ್‌ ಬೆಲೆ ಕೊಡುತ್ತದೆ ಎಂದು ಹಳೆಯ ಹಾಡನ್ನೆ ಹಾಡಿ 
ಕಿಸಿಬಾಯ ದಾಸನ ಹಾಗೆ ಭಾರತದ ಬುದ್ಧಿ ವಂತ ವರ್ಗಕ್ಕೆ ಅಪಮಾನ 
ಮಾಡಿದರೆ ಅಮೆರಿ, ಪಕ್ಷಗಳು ಒಂದುಗೂಡದಂತೆ ದೂರಮಾಡುವುದೇ 
ಬ್ರಿಟಿನ್ನಿನ ಸಂಪ್ರದಾಯ ಎಂಬುದನ್ನು ಪದೇ ಪದೇ ತೋರಿಸಿ ಕೊಟ್ಟಿ ದೇನೆ. 
" ಭೇದ ಹುಟ್ಟಿಸಿ ಆಳು' ಎಂಬುದು ಬ್ರಿಟನ್ನಿನ ಹೆಮ್ಮೆಯ ಮಹಾ ವಾಕ್ಯ. 
ಭಾರತದ ಜನತೆಯಲ್ಲ ಒಡಕು ಇದ್ದರೆ ಅದಕ್ಕೆ ಬ್ರಿಟಷ್‌ ರಾಜಕಾರಣಿಗಳೇ 
ಕಾರಣ. ಬ್ರಿಟಿಷ್‌ ಖಡ್ಗ ಭಾರತವನ್ನು ಅಧೀನದಲ್ಲಿಟ್ಟು ಕೊಂಡಿರುವ 
ವರೆಗೂ ಈ ಭೇದಗಳು ಇದ್ದೇ ಇರುತ್ತವೆ, ತಬ್ಬದ್ದಲ್ಲ. 

ಕಾಂಗ್ರೆಸಿಗೂ ಮುಸ್ಲಿಂ ಲೀಗಿಗೂ ನಡುವೆ ಸೇತುವೆ ಕಟ್ಟಲು ಸಾಧ್ಯ 
ವಿಲ್ಲದಷ್ಟು ಅಗಲವಾದ ಕಂದರ ಇದೆ. ದುರ್ದೈವ. ಒಬ್ಬಕೊಳ್ಳುತ್ತೇನೆ. 
ಅದು ಏನೇ ಇದ್ದರೂ ಗೃಹ ಕಲಹ ಎನ್ನಬಾರದೇಕೆ ಬ್ರಿಟಿಷ್‌ ಮುತ್ಸದ್ದಿ 
ಗಳು? ಭಾರತದಿಂದ ಅವರು ಹೊರಟುಹೋಗಲಿ, ನಾನು ಮಾತು 
ಕೊಡುತ್ತೇನೆ. ಕಾಂಗ್ರೆಸ್ಸೂ ಮುಸ್ಲಿಂ ಲೀಗೂ ಇತರ ಪಕ್ಷಗಳೂ ಒಟ್ಟಿಗೆ 
ಸೇರಿ ಭಾರತದ ಸರಕಾರವನ್ನು ನಡೆಸಲು ಏನಾದರೊಂದು ಉಪಾಯವನ್ನು 
ಹುಡುಕುವುದೇ ತಮಗೆ ಹಿತ ಎಂದುಕೊಂಡಾವು. ಅದು ವೈಜ್ಞಾನಿಕ 
ಆಗಿರಲಿಕ್ಕಿಲ್ಲ ಪಶ್ಚಿಮದ ಯಾವ ಮಾದರಿಯಲ್ಲೂ ಇರಲಿಕ್ಕಿಲ್ಲ. ಆದರೆ 
ಕೆಲವು ಕಾಲ ತಡೆದೀತು. ಅಂಥ ಸಂತೋಷದ ಸ್ಥಿತಿಯನ್ನು ಮುಟ್ಟುವ 
ಮೊದಲು ನಮ್ಮನಮ್ಮೊಳಗೆ ಹೊಡೆದಾಡಬೇಕಾದೀತು. ಆದರೆ ಹೊರಗಿನ 
ಪ್ರಭುತ್ವವನ್ನು ಸಹಾಯಕ್ಕೆ ಕರೆಯುವುದಿಲ್ಲ ಎಂದು ಒಬ್ಬ ಕೊಂಡರೆ 
ನಾವು, ನಮ್ಮ ಜಗಳ ಹದಿನೈದು ದಿನ ನಡೆದೀತು. ಆದರೆ ಇವತ್ತೂ 
ಯೂರೋಪಿನಲ್ಲಿ ಆಗುತ್ತಿರುವ ನರಮೇಧದ ಒಂದೇ ದಿನವಷ್ಟು ಕೂಡ 
ಇಲ್ಲಿ ಆಗದು. ಏಕೆಂದರೆ ಬ್ರಿಟಷ್‌ ಪ್ರಭುತ್ವದ ಪುಣ್ಯದಿಂದ ನಾವು 
ಪೂರ್ಣ ನಿರಾಯಧರು. : 

ಸತ್ಯವನ್ನು ಪೂರಾ ಗಾಳಿಗೆ ತೂರಿ, ಕಾಂಗ್ರೆಸ್ಸು " ಕೊಡುವುದಾದರೆ 
ಎಲ್ಲಾ ಕೊಡಿ, ಇಲ್ಲದಿದ್ದರೆ ಏನೂ ಬೇಡ' ಎನ್ನುತ್ತಿದೆ ಎಂದು ತನ್ನ 
ಶ್ರೋತೃಗಳನ್ನು ವಂಚಿಸಲು ಯತ್ನಿಸಿದಾರೆ ಅಮೆರಿ. ಅವರಿಗೆ ನೆನಪು 


೧೮೪ ಗಾಂಧೀ ಗ್ರಂಥಮಾಲೆ 


ಕೊಡುತ್ತೇನೆ. ಬ್ರಿಟಿಷರ ಭಾವನೆಯನ್ನು ಗೌರವಿಸಲು ಕಾಂಗ್ರೆಸ್ಸು 
ಪೂನಾ ತೀರ್ಮಾನಕ್ಕೆ ಇಳಿಯಿತು. ಭವಾಯ: ಅದನ್ನು ಅಳಿಸಿ 
ದಾಗ ಅಧಿಕಾರಯುತವಾಗಿ ನಾನು ಹೇಳಿದೆ: ಬ್ರಿಟಿಷ 6 ಸರಕಾರ ಸದ್ಯ ಕ್ರೈ 
ಭಾರತ ಚ Mt ಘೋಷಿಸಲಾರದು “ಅಥವಾ ಕೂಡಲ 
ಆದ್ದರಿಂದ ಪ್ರಕೃತಕ್ಕೆ ಸಂಪೂರ್ಣ ವಾಕ್‌ ಸ್ವಾತಂತ್ರ್ಯ ಲೇಖನ 
ಸ್ವಾತಂತ್ರ್ಯ ಗಳಿಂದಲೇ "ನಾವು ತೃಪ್ತರಾಗಬೇಕು. ' ಎಲ್ಲಾ ಕೂಡಿ, ಇಲ್ಲ 
ದಿದ್ದರೆ ಏನೂ ಬೇಡ ' ಎಂಬ ಮಾತೆ ಅದು? ಅಮೆರಿಯ ಮನೋವೃತ್ತಿಗೆ 
ಕಾಂಗೆ  ಸ್ನು ಉದ್ದೇಶಪೂರ್ವಕವಾಗಿ ತನ್ನ ಬೇಡಿಕೆಯನ್ನು ಮಂದವಾಗಿಸಿ, 
ಬ್ರಿಟಿಷರು ತಮ್ಮ ಅಸ್ತಿತ್ವಕ್ಕೇ ತಾವು ಹೋರಾಡುತ್ತಿರುವಾಗ ಅವರಿಗೆ 
ಬಿಕ ಟ್ಟು ಉಂಟುಮಾಡಬಾರದು ಎಂದು ಎಣಿಸಿರುವುದು ಅರ್ಥವಾಗ 
ದೇನು? ಅದನ್ನು ಒಬ್ಬಕೊಳ್ಳುವ ಸೌಜನ್ಯವಾದರೂ ಬೇಡವೆ? ಆ 
ಸೌಜನ್ಯ ಇಲ್ಲದುದಕ್ಕೆ ಕಾಂಗ್ರೆಸ್ಸಿನ ಮಿತವಾದವನ್ನು ಅದರ ವಿರುದ್ಧ 
ವಾಗಿಯೆ ತಿರುಗಿಸಿ ಕಾಂಗ್ರೆಸ್ಸಿನ ಸತ್ಯಾಗ್ರಹ ತಣ್ಣ ಗಾಗಿದೆ ಎನ್ನುವುದೆ? 
ಭಾರತದ ಸಂಪದಭಿವೃದ್ಧಿಯ ಬಗ್ಗೆ ಅವರು ಹೇಳಿರುವುದನ್ನು 
ಓದಿ ನನಗೆ ಉಸಿರು ಕಟ್ಟಿದ ಹಾಗೆ ಆಯಿತು. ಇದು ಬರೀ ಕಟ್ಟುಕತೆ 
ಎಂದು ಅನುಭವದಿಂದ ಹೇಳುತ್ತೇನೆ. ಭಾರತದ ಜನಕೋಟಿ ದಿನೇ ದಿನೇ 
ದಿವಾಳಿಯಾಗುತ್ತಿದ್ದಾರೆ. ಮೈ ತುಂಬ ಬಟ್ಟಿಯಿಲ್ಲ, ಹೊಟ್ಟಿ ತುಂಬ 
ಊಟವಿಲ್ಲ. ಒಬ್ಬ ಮನುಷ್ಯನ ರಾಜ್ಯಭಾರವಾದ್ಧರಿಂದ ಕೋಟಕೋಟಯ 
ಅಂದಾಜು ಪಟ್ಟ ಮಾಡಬಹುದು. ಆದರೆ ಕಂಗಾಲರಾಗಿ ಸಾಯುತ್ತಿರುವ 
ಜನಸ್ತೋಮದ ಸಂಪದಭಿವೃದ್ಧಿಯ ಕುರುಹು ಅಲ್ಪ ಅದು, ಬ್ರಿಟಿಷರ 
ಕಾಲಿನ ಕೆಳಗೆ ಹುಡಿಹುಡಿಯಾಗುತ್ತಿದೆ, ಭಾರತ ಎನ್ನಲು ಸ್ಪಷ್ಟ ಸಾಕ್ಷ್ಯ 
ಎಂದು ಹೇಳುವ ಧೈರ್ಯ ಮಾಡುತ್ತೇನೆ. ರೈತರ ದೌರ್ಭಾಗ್ಯದ ಬಗ್ಗೆ 
ಎಳ್ಳಷ್ಟು ಗೊತ್ತಿದ್ದರೂ ಈ ನಿರಂಕುಶ ಪ್ರಭುತ್ಯದ ವಿರುದ್ಧ ತಿರುಗಿ 
ಬೀಳುವುದು ಪ | ತಿಯೊಬ್ಬ ಭಾರತೀಯನ ಕರ್ತವ್ಯ. ಮಾನವ ಜಾತಿಯ 
ಅದೃಷ್ಟ. ಭಾರತದ ವಿಪ್ಲವ ಶಾಂತಿಮಯ. ಕಾಂತಿಮಯ"ಪ ಪ್ರಯತ್ನ 
ದಿಂದಲೇ ಭಾರತ ತನ್ನ ಸಹಜ ಭವಿಷ್ಯವನ್ನು ಸಾಧಿಸಿಕೊಂಡೀತು ಎಂದು 
ಆಶಿಸುತ್ತೇನೆ, 


ಭಾಷಣಗಳು ಮತ್ತು ಹೇಳಿಕೆಗಳು ೧೮೫ 


ಅಮೆರಿಯ ಪ್ರಕಟನೆಯನ್ನು ವಿಮರ್ಶಿಸುವ ಸಂಕಟಿಕರ ಕಾರ್ಯವನ್ನು 
ಇನ್ನು ಸಾಗಿಸಲಾರೆ. ಅವರ ಭಾಷಣವನ್ನು ಇಷ್ಟು ಸಂಕ್ಷೇಪವಾಗಿ 
ಯಾದರೂ ವಿಮರ್ಶಿಸಬೇಕಾಯಿತಲ್ಲ ಎಂದು ನೋವಾಗುತ್ತಿದೆ. ಆದರೆ 
ಅದರ ಅಪಮಾರ್ಗ ಅತ್ಯಾಶ್ಸರ್ಯಕರ. ಆದ್ದರಿಂದ ಆ ದುರದೃಷ್ಟ ಪೂರ್ಣ 
' ಹೇಳಿಕೆಯಲ್ಲಿನ ತೀರ ಎದ್ದು ಕಾಣುವ ದೋಷಗಳನ್ನಾದರೂ ಎತ್ತಿ 
ತೋರಿಸದಿದ್ದರೆ ನಾನು ಕರ್ತವ್ಯ ಭ್ರಷ್ಠನಾದೇನು ಎನಿಸಿತು. ನಲವತ್ತು 
ಕೋಟ ಜನರ ಮೇಲೆ ನಿರ್ವಿವಾದ ಪ್ರಭುತ್ವ ನಡೆಸುತ್ತಿರುವುದು ಸಾಲದೆ? 
ಅಷ್ಟರಿಂದಲೇ ತೃಪ್ತರಾಗಬಹುದಿತ್ತಲ್ಲ,*೭ 


೩೮. ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದ 
ರಜತೋತ್ಸವ ಪ್ರಶಸ್ತಿ ಪ್ರದಾನೋತ್ಸವ ಭಾಷಣ 
( ಜನವರಿ ೨೧, ೧೯೪೨ ) 


ಪಂಡಿತ ಮಾಲವೀಯರು ದೇಶಕ್ಕೆ ಸಲ್ಲಿಸಿದ ಸೇವೆ ಅಮೋಘ. ಅದ 
ರಲ್ಲಿ ಹಿಂದೂ ವಿಶ್ವವಿದ್ಯಾಲಯ ಅವರ ಮಹತ್ತರ ಸಾಧನೆ, ಶ್ರೇಷ್ಠ 
ಕಾಣಿಕೆ. ತಮಗೆ ಪ್ರಾಣದಷ್ಟೆ ಬ್ರಯವಾದ ಈ ಕೆಲಸಕ್ಕಾಗಿ ತಮ್ಮನ್ನೆ 
ಸವೆಸಿದರು ಮಾಲವೀಯರು. ನನಗೆ ಅವರಲ್ಲಿದ್ದ ವಿಶೇಷ ಆದರದ ದೆಸೆ 
ಯಿಂದ ಇಪ್ಪತ್ತೈದು ವರ್ಷಗಳ ಕೆಳಗೆ ಈ ವಿಶ್ವವಿದ್ಯಾಲಯದ ಶಂಕು 
ಸ್ಮಾಪನೆಯ ಉತ್ಸವದ ಆಹ್ವಾನವನ್ನು ಅಂಗೀಕರಿಸಿದ್ದೆ. ವೈಸರಾಯರು, 
ಭಾರತದ ರಾಜ ಮಹಾರಾಜರು ಬರುವ ಆ ಸಮಾರಂಭದಲ್ಲಿ ನನ್ನಂಥ ದರಿ 
ದ್ರನಿಗೆ ಸ್ಮಳವಿಲ್ಲ ಎಂದು ನನಗೆ ಗೊತ್ತಿತ್ತು. ಆಗ ನಾನಿನ್ನೂ ಮಹಾತ್ಮಾ 
ಆಗಿರಲಿಲ್ಲ. ಹಾಗೆ ಯಾರಾದರೂ ನನ್ನನ್ನು ಕರೆದರೆ ಮಹಾತ್ಮಾ ಮುನ್ಬೀ 
ರಾಮರನ್ನು ತಪ್ಪು ತಿಳಿದುಕೊಂಡ ಎಂದು ಕೊಳ್ಳುಶ್ತಿದ್ದೆ. ದಿವಂಗತ 
ಸ್ವಾಮಿ ಶ್ರದ್ಧಾ ನಂದರನ್ನು ಆಗ ಹಾಗೆ ಕರೆಯುತ್ತಿದ್ದರು. ಒಂದೇ ಸಲ ಹಲ 
ವಾರು ಮಹಾತ್ಮರು ಇರಲಾರರು, ನಾನು ದಕ್ಷಿಣ ಆಭ್ರ್ರಿಕಾದಲ್ಲಿದ್ದಾ ಗಲೇ 
ಮುನ್ಸೀರಾಮರ ಮಹಾಕಾರ್ಯ ಅವರಿಗೆ ಆ ಬಿರುದನ್ನು ತಂದುಕೊಟ್ಟಿದ್ದು 


೧೮೬ ಗಾಂಧೀ ಗ್ರಂಥಮಾಲಿ 


ದನ್ನು ಬಲ್ಲೆ. ಆದರೆ ಎಷ್ಟೋ ಅಪರಿಚಿತ ಮೂಲೆಯಲ್ಲಿದ್ದರೂ ಜನ 
ಸೇವಕರನ್ನು ಹುಡುಕುವ ಚದರು ಮಾಲವೀಯರಿಗೆ ಇತ್ತು. 

ಮಾಲವೀಯರಿಗಿಂತ ಹೆಚ್ಚಿನ ಭಿಕ್ಷುಕ ಈ ಭೂಮಿಯಲ್ಲೇ ಇಲ್ಲ 
ಎಂಬುದನ್ನು ಎಲ್ಲರೂ ಬಲ್ಲರು, ತಮಗಾಗಿ ಎಂದೂ ಅವರು ಬೇಡಲಿಲ್ಲ. 
ದೇವರ ಕೃಪೆಯಿಂದ ಅವರಿಗೆ ಯಾವ ಕೊರತೆಯೂ ಇರಲಿಲ್ಲ. ಆದರೆ 
ತಮ್ಮದೆಂದು ತಾವು ಆರಿಸಿಕೊಂಡ ಕಾರ್ಯಕ್ಕಾಗಿ ಸ್ವೇಚ್ಛೆಯಿಂದ ಭಿಕ್ಷುಕ 
ರಾದರು. ದೇವರು ಅವರ ಭಿಕ್ಷಾಪಾತ್ರೆಯು ತುಳುಕಿ ಚೆಲ್ಲುವಂತೆ ಸದಾ 
ತುಂಬಿಸಿದ. ಆದರೆ ಅವರದು ಹಿಂಗುವ ಹಸಿವೇ ಅಲ್ಲ. ತಮಗೆ ಬೇಕಾದ 
ಹಲವು ಕೋಟ ರೂಪಾಯಿ ಸಿಕ್ಕರೂ ಇನ್ನೂ ಖೇಡುತ್ತಿದ್ದಾರೆ. ಈಗ 
ಕೂಡ ನಮ್ಮ ಅಧ್ಯಕ್ಷರಾದ ದರ್ಭಾಂಗಾ ಮಹಾರಾಜರಿಂದ ಒಳ್ಳೆಯ ದಾನ 
ಪಡೆದೆ ಎಂದು ನನ್ನ ಕಿವಿಯಲ್ಲಿ ಹೇಳಿದರು. 

ಪರಿಶುದ್ಧ ಸರಳ ಜೀವನ, ಉನ್ನತ ವಿಚಾರಗಳ ಸಜೀವ ದೃಷ್ಟಾಂತ 
ವಾಗಿ ಇನ್ನೂ ನಮ್ಮ ನಡುವೆ ಅವರು ಇರುವುದು ನಮ್ಮ ಭಾಗ್ಯ. ದೈಹಿಕ 
ವಾಗಿ ನಮ್ಮ ನಡುವೆಯೇನೋ ಅವರು ಇದ್ಮಾರೆ. ಅವರ ಶ್ರೇಷ್ಠಾತಿಶ್ರೀಷ್ಠ 
ಉದಾಹರಣೆಯ ಸ್ವರ್ಶಮಾತ್ರ ನಮಗೆ ಆಗಿಲ್ಲ. ಆ ತಪ್ಪು ಸಂಪೂರ್ಣ 
ವಾಗಿ ನಿಮ್ಮದೇ. ಅವರದಲ್ಲ, ಭೂಮಿಯ ಮೇಲೆ ಎಲ್ಲರಿಗೂ ಸೂರ್ಯ 
ಬೆಳಕು, ಶಾಖಕೊಡುತ್ತಾನೆ, ಆದರೆ ಬಾಗಿಲು ಬಿಗಿದು ಕೊಂಡವರಿಗೆ ಸೂರ್ಯ 
ಏನು ಸಹಾಯ ಮಾಡಬಲ್ಲ? ಮಾಲವೀಯರನ್ನು ಹೊಗಳಲು ನಾನು 
ಇಲ್ಲಗೆ ಬಂದಿಲ್ಲ. ಈ ವೇದಿಕೆ ಹೊಗಳಿಕೆಯಿಂದ ಪ್ರತಿಧ್ವನಿಸುತ್ತಿದೆ. ಆ 
ಹೊಗಳಿಕೆ ಎಲ್ಲಕ್ಕೂ ಅವರು ಪಾತ್ರರು. ನಾನು ಈಗ ಈ ವಿಶ್ವವಿದ್ಯಾ 
ಲಯದ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತು ಹೇಳ 
ಬೇಕು. ಶ್ರೀ ರಾಧಾಕೃಷ್ಣನ್‌ ಅವರ ಆಮಂತ್ರಣವನ್ನು ಒಬ್ಬಕೊಂಡ 
ಮೇಲೆ ನನ್ನ ಭಾಷಣದ ಪ್ರತಿ ಒಂದನ್ನು ಕಳಿಸಿಕೊಡುವಂತೆ ಕೇಳಿದರು. 
' ನನಗೆ ಬರೆಯಲು ಬಿಡುವಿಲ್ಲ, ಏನು ಹೇಳಬೇಕೋ ಗೊತ್ತಿಲ್ಲ' ಎಂದು 
ಅವರಿಗೆ ಹೇಳಿದೆ. ವಿದ್ವಾಂಸರ ನಡುವೆ ಇದ್ದಾಗ ನನಗೆ ಅಂಜಿಕೆ ಹುಟ್ಟು 
ತ್ತದೆ, ಭಾರತಕ್ಕೆ ಹಿಂದಿರುಗಿ ಬಂದಾಗಿನಿಂದ ದೀನ ದಲಿತರ ನಡುವೆ ಸೇರಿ 
ಕೂಂಡಿದೇನೆ, ಕಾಂಗ್ರೆಸ್‌ ಪ್ರತಿನಿಧಿಸುವುದು ಅವರನ್ನು. ಬಡವರ ನಡುವೆ 


ಭಾಷಣಗಳು ಮತ್ತು ಹೇಳಿಕೆಗಳು ೧೮೭ 


ಇದೇನೆ. ಅವರ ನಡುವೆ ನನಗೆ ಯಾವ ಸಂಕೋಚವೂ ಇಲ್ಲ, 
ಸಂದೇಹವೂ ಇಲ್ಲ. ನಿಮ್ಮ ನಡುವೆ ನನ್ನ ಬಾಯಿಗೆ ಬೀಗ ಮುದ್ರೆ ಹಾಕಿ 
ದಂತೆ ಇರುತ್ತದೆ. ನಾನು ರಾಧಾಕೃಷ್ಣನ್‌ಗೆ ಇಷ್ಟೇ ಹೇಳಿದೆ. ನಿಜವಾಗಿ 
ನಿಮ್ಮ ನಡುವೆ ನನಗೆ ಬಾಯಿ ಕೆಡುತ್ತದೆ. ಆ ಗಳಿಗೆಯಲ್ಲಿ ಏನು ಸ್ಫೂರ್ತಿ 
ಬರುತ್ತದೆಯೋ ನೋಡೋಣ ಎಂದೆ. ಸ್ಫೂರ್ತಿಯೇನೋ ಬಂತು, ಆದರೆ 
ನನ್ನಸ್ಪಷ್ಟ ಅಲಂಕಾರರಹಿತ ಭಾಷೆಯನ್ನು ನೀವು ಹೇಗೆ ಸ್ವಾಗತಿ 
ಸುತ್ತೀರೋ! 
ಒಬ್ಬರಾದ ಮೇಲೆ ಒಬ್ಬರು ಭಾಷಣ ಮಾಡಿ ವೇದಿಕೆಯಿಂದ ಇಳಿದಾಗ 
ಯಾರಾದರೂ ಹಿಂದೀ ಅಥವಾ ಉರ್ದು ಅಥವಾ ಹಿಂದೂಸ್ಮಾನಿಯಳ್ಳಿ 
ಹೋಗಲಿ. ಸಂಸ್ಕತದಲ್ಲಿ ಅಥವಾ ಮರಾಠಿಯಲ್ಲಿ ಯಾವುದಾದರೂ 
| ಭಾರತೀಯ ಭಾಷೆಯಲ್ಲಿ ಮಾತಾಡುವವರು ಬಂದಾರೇನೋ ಎಂದು 
ತವಕಗೊಂಡು ಎದುರು ನೋಡಿದೆ. ಆದರೆ ನನಗೂ ನಿಮಗೂ ಅಂಥ 
ಭಾಗ್ಯ ಲಭಿಸಲಿಲ್ಲ. ಏಕೆ? ನಾವು ಗುಲಾಮರು. ನಮ್ಮನ್ನು ಗುಲಾಮ 
ಗಿರಿಯಳ್ಳಿಟ್ಟಿರುವವರ ಭಾಷೆಯನ್ನು ಅಪ್ಪ ಕೊಂಡಿದೇವೆ. ನಮ್ಮ ದೋಷ 
ಪ್ರತಿಯೊಂದಕ್ಕೂ ಇಂಗ್ಲಿಷರನ್ನು ನಿಂದಿಸುವುದು ಒಂದು ಸಂಪ್ರದಾಯ 
ವಾಗಿ ಬಿಟ್ಟಿದೆ. ಅವರು ಮಾಡಿದ ಅನೇಕ ಕೆಲಸಗಳಿಗಾಗಿ ಅವರನ್ನು 
ನಿಂದಿಸಲು ನಾನು ಹಿಂದೆ-ಮುಂದೆ ನೋಡಿಲ್ಲ. ಆದರೆ ಇಂಗ್ಲಿಷನ್ನೆ 
ಪ್ರಕಟಣೆಯ ಮಾಧ್ಯಮವಾಗಿ ಮಾಡುವಂತೆ ಬಲಾತ್ಕಾರ ಮಾಡಿದಾರೆ 
ಎಂದು ಯಾವಾಗಲೂ ನಿಂದಿಸಿಲ್ಲ. ನಮ್ಮ ಬಾಳಿನ ಅಮೂಲ್ಯ ಕಾಲವನ್ನು 
ಇಂಗ್ಲಿಷ್‌ ಭಾಷೆ ಕಲಿಯಲು ವಿನಿಯೋಗಿಸುತ್ತೇವೆ. ಇಂಗ್ಲಿಷರವನು 
ಮಾತಾಡಿದ ಹಾಗೆ ಇಂಗ್ಲಿಷ್‌ ಮಾತಾಡಬೇಕು ಎಂಬುದೇ ನಮ್ಮ ಹಿರಿ 
ಯಾಸೆ. ನಿರ್ಡೋಷವಾಗಿ ಇಂಗ್ಲಿಷನ್ನು ಮಾತಾಡಿದೆ ಎಂದು ಇಂಗ್ಲಿ ಷರವರು 
ನಮ್ಮ ಬೆನ್ನು ತಟ್ಟಿದರೆ ಹೆಮ್ಮೆಯಿಂದ ನಮ್ಮ ಎದೆ ಉಬ್ಬುತ್ತದೆ. 
ಇಂಗ್ಲಿಷ್‌ ಭಾಷೆ ಕಲಿಯಲು ನಾವು ಕಳೆಯುವ ಕಾಲ ನಮ್ಮ ಯೌವನ 
ಗಳನ್ನು ಯೋಜಿಸಿ, ಅದೇನು ನಮ್ಮ ತಾಯಿ ನುಡಿಯೆ? ಸಾಮಾನ್ಯ 
ಗುಣಕಾರದಿಂದ ಲೆಕ್ಕ ಹಾಸ, ರಾಷ್ಟ್ರಕ್ಕೆ ಎಷ್ಟು ವರ್ಷ ನಷ್ಟವಾಗು 
ತ್ತ ದೆಯೋ ಎಷ್ಟು ಶ್ರ ಕ್ಷಯವಾಗುತ್ತ ದೆಯೋ ಇದರಿಂದ, 


೧೮೮ ಗಾಂಧೀ ಗ್ರಂಥಮಾಲೆ 


ಆದರೂ ಇಷ್ಟೆಲ್ಲ ಈ ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದಲ್ಲ 
ನಡೆಯುತ್ತಿದೆ. ಭಾರತೀಯ ಸಂಸ್ಕೃತಿಯ ಮೂರ್ತಿಮಂತ ಸ್ವರೂಪ 
ಎಂದು ಇವತ್ತು ಹೊಗಳಿಸಿಕೊಂಡಿದೆ ಇದು. ಆಕರ್ಷಕ ಸಂಭಾವನೆ 
ಗಳನ್ನು ಕೊಟ್ಟು ಅತ್ಯುತ್ತಮ ಶಿಕ್ಷಕರನ್ನು ಸೆಳೆತರಬೇಕೆಂದು ಮಾಲವೀ 
ಯರು ಕೈಲಾದ್ಮೆಲ್ಲ ಮಾಡಿದಾರೆ. ಉಳಿದುದನ್ನು ಮಾಡಲು ಆಗಲಿಲ್ಲ 
ಅವರಿಗೆ. ಅವರ ತಪ್ಪಲ್ಲ. ಹಿಂದೀ ಇಂಗ್ಲಿಷಿನ ಸ್ಥಾನಕ್ಕೆ ಬರಲಿಲ್ಲ. 
ಶಿಕ್ಷಕರು ತಾವು ಪಡೆದು ತಂದ ಸಂಪ್ರದಾಯದ ಫಲ. ಅವರು ಏನು 
. ಕೊಟ್ಟಿರೆ ಅದರಲ್ಲೇ ತೃಪ್ತಿ ವಿದ್ಯಾರ್ಥಿಗಳಿಗೆ. ಹಾಗಿರಬೇಕಾದ್ವಿಲ್ಲ. 
ಬೇರೆ ಚಿಲ್ಲರೆ ಕಾರಣಗಳಿಗಾಗಿ ವಿದ್ಯಾರ್ಥಿಗಳು ಆಗಾಗ ಮುಷ್ಕರ ಹೂಡು 
ತ್ತಾರೆ, ಉಪವಾಸವನ್ನೂ ಮಾಡುತ್ತಾರೆ. ರಾಷ್ಟ್ರಭಾಷೆಯಲ್ಲಿಯೆ ಪಾಠ 
ನಡೆಯಬೇಕು ಎಂದು ಏಕೆ ಒತ್ತಾಯ ಮಾಡುವುದಿಲ್ಲ? ಆಂಧ್ರಪ್ಪಾಂತ 
ದಿಂದ ೨೫೦ ಜನ ವಿದ್ಯಾರ್ಥಿಗಳು ಬಂದಿದಾರಂತೆ. ಅವರು ರಾಧಾ 
ಕೃಷ್ಣನ್‌ ಬಳಿಗೆ ಹೋಗಿ, ಒಂದು ಆಂಧ್ರವಿಭಾಗ ತೆರೆದು ನಮಗೆ ತೆಲುಗಿ 
ನಳ್ಳಿ ಪಾಠ ಹೇಳಿ ಎಂದು ಕೇಳಲಿ, ರಾಷ್ಟ್ರಭಾಷೆಯನ್ನು ಕಲಿಯುವುದಿಲ್ಲ 
ವಾದರೆ. 

ಜಪಾನೇನು ಅಂಥ ಶ್ರೇಷ್ಠ ರಾಷ್ಟ್ರವೆಂದು ನಾನು ತಿಳಿದಿಲ್ಲ. ಆದರೆ 
ಏಷ್ಯಾದಲ್ಲಿ ಶ್ರೇಷ್ಠ ಎನ್ನುತ್ತಾರೆ ಅದನ್ನು ಏಕೆ? ಪಶ್ಚಿಮದ ರಾಷ್ಟ್ರಗಳ 
ಆಧಿಪತ್ಯವನ್ನು ಯಶಸ್ವಿಯಾಗಿ ಎದುರಿಸಿದೆ. ಜಪಾನಿನಲ್ಲಿ ಏನಾಗಿದೆ 
ಗೊತ್ತೆ? ಅಲ್ಲಿ ಶಾಲೆ ಕಾಲೇಜುಗಳಲ್ಲಿ ಸಾವಿರಾರು ಜನ ಮಕ್ಕಳು 
ಇಂಗ್ಲಿಷಿನಲ್ಲಿ ಕಲಿಯುವುದಿಲ್ಲ, ಜಪಾನೀ ಭಾಷೆಯ ಮೂಲಕ. ಅವರ 
ಲಿಏ ಬೇರೆ. ಆದರೆ ಅದು ಅವರ ಕಲಿತಕ್ಕೆ ಅಡಚಣೆ ಆಗಿಲ್ಲ, ರೋಮನ್‌ 
ಲಿಏಗಾಗಿ ಅವರು ಅದನ್ನು ಬಿಟ್ಟು ಕೊಟ್ಟಿಲ್ಲ. ಇಂಗ್ಲಿಷನ್ನು ಇತರ ಭಾಷೆ 
ಗಳನ್ನು ಅವರು ಬಹಿಷ್ಕರಿಸಿಲ್ಲ. ತಮ್ಮ ಶಕ್ತಿಯನ್ನು ದುಂದು ಮಾಡರು. 
ಪರಭಾಷೆಗಳನ್ನು ಕಲಿಯುವ ಅಗತ್ಯ ಇದ್ದ ವರು ತಮ್ಮ ಜಪಾನೀ ವಿಚಾರ 
ಜ್ಞಾನಗಳನ್ನು, ಪಶ್ಚಿಮದಿಂದಲೇ ತಂದುಕೊಳ್ಳ ಬೇಕಾದುದರಿಂದ 
ತಂದುಕೊಟ್ಟು, ಸಂಪನ್ನಗೊಳಿಸಲು ಕಲಿಯುತ್ತಾರೆ. ಏಕೆಂದರೆ, 
ಜಪಾನೀ ತರುಣರ ಮನಸ್ಸು ನವೋನವ ಅಗಿದೆ, ಚುರುಕು ಅಗಿದೆ, 


ಭಾಷಣಗಳು ಮತ್ತು ಹೇಳಿಕೆಗಳು ೧೮೯ 


ಹಾಗೆ ಲಭಿಸಿದ ಜ್ಞಾನ ರಾಷ್ಟ್ರದ ಸೊತ್ತು. ನಮಗೋ, ಸರಕಾರಿ ಕಚೇರಿ 
ಯಲ್ಲಿ ಗುಮಾಸ್ತೆ, ವಕೀಲ, ಬ್ಯಾರಿಸ್ಕರು, ನ್ಯಾಯಾಧಿಪತಿ ಆಗುವುದೇ 
ಮಹಾದಾಕಾಂಕ್ಷೆ, ಯಾವುದನ್ನು ಹೊಡೆದೋಡಿಸಬೇಕು ಎನ್ನತ್ತೇವೋ 
ಅದಕ್ಕೇ ನಮ್ಮ ಅಸಹಾಯಕ ಸೇವೆ--ಸಹಕಾರ. ಹೋಗಲಿ, ಇಂಗ್ಲಿಷಿನ 
ಮೇಲೆ ಪ್ರಭುತ್ಯವಾದರೂ ಬಂತೆ? ಇಲ್ಲ. ಎಷ್ಟೋ ಪತ್ರ ಬರುತ್ತವೆ, 
ನನಗೆ ಇಂಗ್ಲಿಷು ಕಲಿತವರಿಂದ, ಅವರಲ್ಲಿ ಕೆಲವರಿಗೆ ನಮ್ಮ ವಿಶ್ವವಿದ್ಯಾ 
ಲಯಗಳ ಉನ್ನತೋನ್ನತ ಪದವಿಗಳಿವೆ. ಅದರಲ್ಲಿ ಕಾಣುವ ಇಂಗ್ಲಿಷು 
ಭಾಷೆಯ ಅಜ್ಞಾನ ಶೋಚನೀಯ. ಇದಕ್ಕೆ ಕಾರಣ ಸರಳ. ಮಾಲ 
ವೀಯರು ರಾಧಾಕೃಷ್ಣನ್‌ರು ಕೋಟಗೊಬ್ಬರು. ಅವರು ಮಾಡಿದುದನ್ನು 
ಜನ ಸಹಸ್ರ ಮಾಡಲಾರದು. 

ಇಂಗ್ಲಿಷ್‌ ಭಾಷಣಗಳನ್ನು ಕೇಳುತ್ತಿದ್ದಾಗ ನಮ್ಮ ಜನರ ಸೈರಣೆ 
ಸಹಜ ಸೌಜನ್ಯಗಳನ್ನು ನೋಡಿ ಅಚ್ಛರಿಗೊಂಡೆ, ಬೆರಗಾದೆ. ಇಲ್ಲಿ ಹೇಳಿದ 
ಒಂದು ಮಾತೂ ಅವರಿಗೆ ಅರ್ಥ ಆಗದಿದ್ದರೂ ನಮ್ಮ ಮೇಲೆ ಬಂದು 
ಬೀಳಲಿಲ್ಲ. ಬಿದ್ದರೆ ಬೀಳಬಹುದಾಗಿತ್ತು. ಈ ವಿಷಯದಲ್ಲಿ ನಿಮಗೇ 
ನಾದರೂ ಸಂದೇಹ ಇದ್ದರೆ ವಿದ್ಯಾರ್ಥಿಗಳಲ್ಲಿ ಕೂಡ ಇದನ್ನು ಅರ್ಥ 
ಮಾಡಿ ಕೊಂಡವರು ಕೆಲವರೇ ಎಂದು ಕೈಯೆತ್ತಿಸಿ ತೋರಿಸುತ್ತೇನೆ. 

ಇನ್ನೊಂದು ವಿಷಯದ ಕಡೆ ನಿಮ್ಮ ಗಮನ ಸೆಳೆಯಲು ಮನಸ್ಸಾ 
ಗುತ್ತಿದೆ. ಇಲ್ಲಿ ನಾನು ನಿರೀಕ್ಷಿಸದಿದ್ದ ಒಂದು ದೃಶ್ಯವನ್ನು ಬೆಳಗ್ಗೆ 
ನೋಡಿದೆ. ಬೆಳಗ್ಗೆ ವಸಂತ ಪಂಚಮಿ ಮೆರವಣಿಗೆ. ಹುಡುಗರು ಮಾಲ 
ವೀಯರ ಮನೆಯ ಮುಂದೆ ಹಾದು ಹೋಗಬೇಕಾಗಿತ್ತು. ಅವರ ನಿಶ್ಶಬ್ದ 
' ಆಶೀರ್ವಾದ ಪಡೆದು, ಅವರು ನಡೆಯುತ್ತಿದ್ದ ರೀತಿಯಲ್ಲಿ ತೀರ 
ಪ್ರಾಥಮಿಕ ಶರೀರ ಶಿಕ್ಷಣವೂ ಅವರಿಗೆ ಇಲ್ಲ ಎನಿಸುತ್ತಿತ್ತು. ನೆಟ್ಟಿಗೆ 
ನಿಂತು, ಕ್ರಮವಾಗಿ ಹೆಜ್ಜೆ ಹಾಕುತ್ತಾ ಮುಂದುವರಿಯುವ ಸಿಪಾಯಿ 
ಗಳಂತೆ ಹೋಗದೆ ಜಿಲ್ಲಾಬಳ್ಳಿಯಾಗಿ ಹೋದರು. 
« ವಿಶ್ವವಿದ್ಯಾಲಯದ ಮಹಾದ್ವಾರಕ್ಕೆ ಬಂದಾಗಲೇ ನಿಮ್ಮನ್ನು 
ಎದುರುಗೊಳ್ಳುವ ದೃಶ್ಯದ ಬಗ್ಗೆ ಒಂದು ಮಾತನ್ನು ಹೇಳದಿರಲಾರೆ, 
ಬೇಡಿದರೆ ಸಾಕು ಹಣ ಸಿಗುತ್ತದೆ ಮಾಲವೀಯರಿಗೆ. ಈ ಭವ್ಯ ಸೌಧಕ್ಕೆ ಸರಿ 


೧೯೦ ಗಾಂಧೀ ಗ ಗ್ರಂಥಮಾಲಿ 


ಯಾಗಿದೆ ವೆ ಭವದಲ್ಲಿ ಮಹಾದ್ವಾರ. ಆ ದ್ವಾರದ ತಲೆಯ ಮೇಲೆ ನಾನು 
ಕಂಡದ್ದೇನು? ಆ ಸ್ಮಳವೆಲ್ಲ ಮುಕ್ಕಾಲು ಪಾಲು " ಬನಾರಸ್‌ ಹಿಂದೂ 
ಯೂನಿವರ್‌ಸಿಟ' ಎಂಬ ಇಂಗ್ಲಿಷು ಅಕ್ಷರಗಳಿಗೆ ಮೀಸಲು, ಹಿಂದೀಗೆ 
ಕೊಟ್ಟ ರುವುದು ಕಾಲುಭಾಗ. ಅದರ ಮೂಲಕ ನಿಮಗೆ ಜ್ಞಾನ ಸಂಪಾದನೆ 
ಆಗಬೇಕು. ಇಂಗ್ಲೀಷ್‌ ಭಾಷೆ ಏಕೆ ಬೇಕಾಗಿತ್ತೋ? ಈ ವಿಷಯಗಳ 
ಮೇಲ್ವಿಚಾರಕರಾಗಿದ್ದವರು ಕೊಂಚ ಯೋಚನೆಮಾಡಿದ್ದರೆ ಅಲ್ಲ ಬೇಕಾಗಿ 
ದುದು ದೇವನಾಗರಿಯಲ್ಲಿ ಹೆಸರು, ಪರ್ಷಿಯನ್‌ ಲಿಬಯಲ್ಲೂ. ಮಾಲ 
ವೀಯರ ವಿಶ್ವವಿದ್ಯಾಲಯ, ರಾಧಾಕೃಷ್ಣನ್‌ ಇವರ ಮತೀಯ ಸಾ 
ರಸ್ಯದ ಆಸೆಗೆ ಕುರುಹಾಗುತ್ತಿತ್ತು ಅದು. ಈ ಭಾಗದಲ್ಲಿ ಹಿಂದೀ, 
ಉರ್ದು ಎರಡೂ ಅರ್ಥವಾಗುತ್ತವೆ. ಇಂಗ್ಲಿಷು ಕಲಿಯಲು ನಾವು ವ್ಯರ್ಥ 
ಮಾಡಿದ ವರ್ಷಗಟ್ಟಲೆ ಕಾಲ ನಮ್ಮ ಬುದ್ಧಿಗೆ ಮಂಕು ಮುಚ್ಶಿದೆ ನಮ್ಮ 
ನೆನಪನ್ನು ಭಾವನಾಬಲವನ್ನು ತೊಡಕು ಮಾಡಿದೆ. 
ಹಿಂದೀ ಭಾಷೆ ಇಲ್ಲದವನಿಗೆ ಹಿಂದೀ ಅಥವಾ ಹಿಂದೂಸ್ತಾನಿ ಕಲಿಯು 
ವುದು ಕಷ್ಟವೇನಲ್ಲ. ಗುಜರಾತೀ, ಬಂಗಾಳೀ, ಮರಾಠೀ ಗೊತ್ತಿ ದ್ವವರಿಗೆ 
ನಾನು ಬೇಕಾದರೆ ಮೂರು ತಿಂಗಳಲ್ಲಿ ಹಿಂದೀ ಕಲಿಸುತ್ತೇನೆ. ದಕ್ಷಿಣ 
ಭಾರತದ ತ ಕೂಡಾ ತಮಿಳು ತೆಲುಗು ಮಲೆಯಾಳಿ ಕನ್ನಡ 
ಸಂಸ್ಕೃತಮಯ, ನಮ್ಮಲ್ಳಿ ಸ್ವಲ್ಪ ಹುರುಪು, ದೇಶಾಭಿಮಾನ ಇಥಿದ್ದರೆ 
ಸಂಸ ಜನ್ಯ ಹ ಲ ಮತ್ತು ದಕ್ಷಿಣ ಭಾಷೆಗಳನ್ನೆಲ್ಲ ದೇವನಾಗರಿ 
ಲಿಬಯಲಿ ಬರೆಯಲು ಸಿರ್ಧರಿಸಬಹುಗತಗಿತ್ತು ಈ ಭಾಷೆಗಳಿಗೆ ಸರ್ವ 
ಸಾಮಾನ್ಯ ಶಬ್ದ ಭಾಂಡಾರವೇ ಅಲ್ಲದೆ ಲಿಏಗಳಲ್ಬ ಎದ್ದು ಕಾಣುವ 
ಸಾಮ್ಯವೂ ಇದೆ. ನಮ್ಮ ಮನಸ್ಸು ಬಳಲಿ ಬೇಸತ್ತಿರದಿದ್ದರೆ ಸುಲಭವಾಗಿ 
ಐದಾರು ಭಾರತೀಯ ಭಾಷೆಗಳನ್ನು ಕಲಿಯಬಹುದು. ಉರ್ದು ಕೂಡ 
ಕಲಿಯಲು ಕಷ್ಟವಲ್ಲ, ಉರ್ದು ಪಂಡಿತರು ಅದರಲ ಅರಬ್ಬೀ ಫಾರಸೀ 
ಶಬ್ಧಗಳನ್ನು ತುರುಕುವುದೊಂದು ಅಗ್ಗಳಿತೆ ಎಂದುಕೊಳ್ಳದಿದ್ದರೆ, ಹಿಂದೀ 
ಪಂಡಿತರು ಸಂಸ್ಕೃತವನ್ನು ತುರುಕುವಂತೆ. ಹಾ. 
ಇನ್ನೊಂದು ವಿಚಾರವನ್ನು ಹೇಳಬಯಸುತ್ತೇನೆ. ಪ್ರತಿಯೊಂದು 
ವಿಶ್ವವಿದ್ಯಾಲಯಕ್ಕೂ ಅದರದರ ಸಂಪ್ರದಾಯ ಪರಂಪರೆ, ವಿಶಿಷ್ಟ ಲಕ್ಷಣ 


ಭಾಷಣಗಳು ಮತ್ತು ಹೇಳಿಕೆಗಳು ೧೯೧ 


ಇರುತ್ತದೆ. ಆಕ್ಸ್‌ ಫಡ್‌-ಕೇಂಬ್ರಿಜ್‌ ಹಾಗೆ ಕಾಯ್ದು ಕೊಂಡಿವೆ. ಆದರೆ 
ನಮ್ಮ ವಿಶ್ವವಿದ್ಯಾನಿಲಯಗಳು ಪಶ್ಚಿಮದಲ್ಲಿರುವುದರ ಒತ್ತುವ ಕಾಗದ 
' ಆಗಿವೆ. ಪಶ್ಚಿಮದ ವಿಶ್ವವಿದ್ಯಾಲಯಗಳ ಬಾಹ್ಯ ಲಕ್ಷಣಗಳನ್ನು ಮಾತ್ರ 
ನಾವು ಅನುಸರಿಸಿದ್ದೇವೆ. ಇಲ್ಲಿ ಜೀವಂತ ವಿಶ್ವ ವಿದ್ಯಾನಿಲಯಗಳನ್ನು ಸ್ಥಾ 
ಸಿದೇವೆ ಎಂದು ಆತ್ಮಪ್ರಶಂಸೆ ಮಾಡಿಕೊಂಡಿದ್ದೇವೆ. ನಮ್ಮ ಜನತೆಯ 
ಆವಶ್ಯಕತೆಗಳನ್ನು ಪ್ರತಿಬಿಂಬಿಸುತ್ತವೆಯೆ ಇವು? ಅದಕ್ಕೆ ಉತ್ತರಕೊಡು 
ತ್ತವೆಯೆ? ಭಾರತದಲ್ಲಿ ಬೇರೆಲ್ಲಿಯೂ ಇಲ್ಲದ ರೀತಿಯಲ್ಲಿ ನಿಮ್ಮಲ್ಲಿ ಶಿಲ್ಪಿ 
ವಿದ್ಯೆ, ತಂತ್ರವಿದ್ಯೆ ಹೇಳಿಕೊಡುತ್ತಾ ರಂತೆ. ಅದು ನಿಮ್ಮ ವಿಶೇಷ ಲಕ್ಷಣ 
ಎಂದು ಹೇಳುತ್ತೀರಿ. ಇದು ವಿಶೇಷ ಲಕ್ಷಣ ಎನ್ನು ವುದಿಲ್ಲ ನಾನು. ಬೇರೆ 
ಒಂದನ್ನು ಸೂಚಿಸುತ್ತೇನೆ ನಿಮಗೆ. ನಿಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅಲೀ 
ಗಡದ ತರುಣರನ್ನು ಆಕರ್ಹಿಸಿದೀರಾ? ಅವರೊಡನೆ ಏಕರೂಪವನ್ನು 
ಸಾಧಿಸಿದೀರಾ? ಅದು ನಿಮ್ಮ ವಿಶೇಷ ಕಾರ್ಯ, ನಿಮ್ಮ ವಿಶ್ವವಿದ್ಯಾನಿಲಯದ 
ವಿಶಿಷ್ಠ ಕಾಣಿಕೆ. ಹಣ ಬಂದಿದೆ, ದೇವರ ದಯೆಯಿಂದ ಮಾಲವೀಯರು 
ಇನ್ನೂ ಕೆಲವು ಕಾಲ ನಮ್ಮ ನಾಡಿನಲ್ಲಿದ್ದರೆ ಹಣ ಬರುತ್ತದೆ. ಎಷ್ಟು ಹಣ 
ಬಂದರೂ ನಾನು ಬಯಸುವ ಪವಾಡ-ಹಿಂದೂ ಮುಸ್ಲಿಂ ಸೌಹಾರ್ದ 
ಅದರಿಂದ ಆಗುವುದಿಲ್ಲ. ಇಲ್ಲಿಗೆ ಬನ್ನಿ ಎಂದು ಮುಸ್ಲಿಮರನ್ನು ಕರೆಯಿರಿ, 
ಅವರು ನಿಮ್ಮ ಕೋರಿಕೆಯನ್ನು ತಿರಸ್ಕರಿಸಿದರೆ ಕಾಳಜಿ ಮಾಡಬೇಡಿ. ನೀವು 
ಅತ್ಯಮೋಘ ನಾಗರಿಕತೆಯೊಂದರ ಪ್ರತಿನಿಧಿಗಳು. ಲೋಕಮಾನ್ಯ ತಿಲಕರ 
ಪ್ರಕಾರ ಹತ್ತುಸಾವಿರ ವರ್ಷ ಹಿಂದಿನದು ಇದು. ಈಗಿನ ವಿದ್ವಾಂಸರ 
ಪ್ರಕಾರ ಇನ್ನೂ ಹಿಂದಿನದು. ಆ ನಾಗರಿಕತೆಯ ವಿಶಿಷ್ಠ ಲಕ್ಷಣ ಜಗತ್ತಿ 
ನಲ್ಲಿ ಮೈತ್ರೀ ಬೆಳೆಸುವುದು, ಶತ್ರು ಎಂದುಕೊಂಡವರನ್ನು ಮಿತ್ರರನ್ನಾಗಿ 
ಮಾಡುವುದು. ಪವಿತ್ರ ಗಂಗಾನದಿಯಂತೆ ನಮ್ಮ ನಾಗರಿಕತೆ ಹೊರಗಿನ 
ಎಷ್ಟೋ ಹೊಳೆಗಳನ್ನು ಬೆರೆಸಿಕೊಂಡಿದೆ. ಹಿಂದೂ ಸಂಸ್ಕೃತಿಯನ್ನು ಪ್ರತಿ 
ನಿಧಿಸಲು ಪ್ರಯತ್ನಿಸುತ್ತಿರುವ ಹಿಂದೂ ವಿಶ್ವವಿದ್ಯಾನಿಲಯ ಇತರ ಸಂಸ್ಕೃತಿ 
ಗಳಲ್ಲಿರುವ ಉತ್ತಮವಾದ ಅಂಶವನ್ನೆಲ್ಲ ಆಹ್ವಾನಿಸಿ ತನ್ನೊಳಗೆ ಕೂಡಿಸಿ 
ಕೊಂಡು ಜಾತಿಯಮತೀಯ ಐಕಮತ್ಯ ಸಾಮರಸ್ಯಗಳಿಗೆ ಮೇಲ್ಪಂಗ್ತಿ 
ಯಾಗಲಿ ಎಂದು ನನ್ನ ಪ್ರಾರ್ಥನೆ. ಇದು ಅದರ ವಿಶಿಷ್ಠ ಲಕ್ಷಣ ಆಗಬೇಕು. 


೧೯೨ ಗಾಂಧೀ ಗ್ರಂಥಮಾಲೆ 


ಇದನ್ನು ರೂಪಿಸಲು ಇಂಗ್ಲಿಷ್‌ ಭಾಷೆ ನಿಮಗೆ ನೆರವಾಗದು. ನಮ್ಮ 
ಪುರಾತನ ವಿದ್ಯೆ ಇದನ್ನು ಕಲಿಸೀತು. ಸರಿಯಾದ ರೀತಿಯಳ್ಳಿ ಕಲಿತು 
ಅರ್ಥಮಾಡಿಕೊಂಡ ನಮ್ಮ ಧರ್ಮ ಗ್ರಂಥಗಳು ಇದನ್ನು ಮಾಡಿಯಾವು. 


ಒಂದೇ ಮಾತು. ಮುಗಿಸುತ್ತೇನೆ. ಅರಮನೆಯಂಥ ವಿದ್ಯಾರ್ಥಿ 
ಭವನಗಳಲ್ಲಿ ವಾಸವಾಗಿದೀರಿ ನೀವು. ಅದೇ ಪಂಡಿತ್‌ ಮಾಲವೀಯರು 
ಸರಳತನದ ಪರಾಕಾಷ್ಠೆಯಲ್ಲಿ ವಾಸಮಾಡುತ್ತಿರುವ ಆ ಚಿಕ್ಕ ಕುಟೀರ 
ವನ್ನು ನೋಡಿ. ಎಳ್ಳಷ್ಟೂ ವೈಭವವಿಲ್ಲ. ಅವರ ಕೊಠಡಿಯೊಳಗೆ 
ಹೋಗಿ, ಅಲಂಕಾರದ ಮಾತೇ ಇಲ್ಲ. ಆವಶ್ಯಕವಿದ್ದಷ್ಟು ಸಲಕರಣೆ- 
ಸಾಮಗ್ರಿ, ಅವರ ಉತ್ತರಾಧಿಕಾರಿಗಳು ನೀವು. ಅವರಂತೆ ಬಾಳುವುದನ್ನು 
ಕಲಿಯಬೇಕು. ನಿಮ್ಮಲ್ಲಿ ಎಷ್ಟೋ ಜನ ಬಡ ತಂದೆ ತಾಯಿಯ ಮಕ್ಕಳು. 
ಬಡವರನ್ನು ಪ್ರತಿನಿಧಿಸಬೇಕು ನೀವು ಎಂಬುದನ್ನು ಮರೆಯಬೇಡಿ. 
ಸುಖ-ವಿಲಾಸಗಳ ಜೀವನ ನಮ್ಮ ದೇಶದ ಬಡತನಕ್ಕೆ ಅಸಂಗತ. ನೀವೆ 
ಲ್ಪ್ಲರೂ ಸರಳ ಜೀವನ ಉನ್ನತ ಭಾವನೆಗಳ ಪುತ್ಕಳಿಗಳಾಗಿ, ಮಾಲವೀಯ 
ರಂತೆ. ನಿಮಗೆ ದೇವರು ದೀರ್ಫಾಯುಸ್ಸನ್ನೂ ನಿಮ್ಮ ಮನಸ್ಸಿಗೆ ಹಿಡಿಸಿ 
ದ್ದರೆ ನಾನು ಹೇಳಿದುದನ್ನೂ ನಡೆಸುವ ವಿವೇಕವನ್ನೂ ನೀಡಲಿ. 8೮ 


೩೯. ಅಖಿಲ ಭಾರತ ಕಾಂಗ್ರೆಸ್‌ ಸಮಿತಿಯಲ್ಲಿ 
(೧೯೪೨, ಜನವರಿ) 


[ಜನವರಿ ಮಧ್ಯೆ ಹೊಸ ಸನ್ನಿವೇಶವನ್ನು ಪರಿಶೀಲಿಸಲು ಅ. ಭಾ. ಕಾಂ. 
ಸಮಿತಿ ವರ್ಧಾದಲ್ಲಿ ಸೇರಿತು. ಬ್ರಿಟಿಷರ ಮನಸ್ಸು ಸ್ವಲ್ಪವೂ ಬದಲಾಗಿರ 
ಲಿಲ್ಲ. ಡಿಸೆಂಬರ್‌ ಕೊನೆಯಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಮಾಡಿದ 
ತೀರ್ಮಾನಗಳನ್ನೂ ರಾಜಕೀಯ ನಾಯಕರು ತತ್ಸಂಬಂಧವಾಗಿ ಕೊಟ್ಟ 
ಹಲವು ಹೇಳಿಕೆಗಳನ್ನೂ ಗಮನಿಸಿದೇನೆ. ಆದರೆ ಈ ಸರ್ವಸಮಾನ ವಿಪತ್ತಿನ 
ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಹಕರಿಸಬೇಕು ಎಂದು ವೈಸರಾಯರು 
ಈಜಿಗೆ ಮಾಡಿದ ವಿನಂತಿಗೆ ತೃಪ್ತಿಕರ, ಪ್ರತಿಕ್ರಿಯೆ ಅವುಗಳಲ್ಲಿ ನನಗೆ ಕಾಣ 
ಲಿಲ್ಲವೆನ್ನಲು ವಿಷಾದ. ಹೀಗೆಂದರು ಅಮೆರಿ. ಆ. ಭಾ. ಕಾಂ. ಸಮಿತಿಯ 


ಭಾಷಣಗಳು ಮತ್ತು ಹೇಳಿಕೆಗಳು ೧೯೩ 


ಕಾರ್ಯಕಲಾಪಗಳನ್ನು ಪ್ರಾರಂಭಿಸುತ್ತ ಮೌಲಾನಾ ಆಜಾದರು ೧೯೪೦ರ 
ಬೊಂಬಾಯಿ ತೀರ್ಮಾನಕ್ಕೆ ಕಾರಣವಾದ ಘಟನೆಗಳನ್ನೂ ಮಹಾತ್ಮಾ ಗಾಂಧೀ 
ಜೀಯ ನೇತೃತ್ವದಲ್ಲಿ ನಡೆದ ವೈಯಕ್ತಿಕ ಸತ್ಯಾಗ್ರಹ ಚಳುವಳಿಯನ್ನೂ 
ವಿಮರ್ಶಿಸಿದರು. ಈಚಿನ ಬಾರ್ದೊೋಲಿ ತೀರ್ಮಾನವನ್ನು ಪ್ರಸ್ತಾಹಿಸಿ 
ತಾವೂ ವರ್ಕಿಂಗ್‌ ಕಮಿಟಿಯ ಇತರ ಸದಸ್ಯರೂ ಎಲ್ಲಿ ಮತಭೇದ ತಾಳಿ 
ದರೋ, ಅದರಿಂದ ಗಾಂಧೀಜೀ ಕಾಂಗ್ರೆಸ್ಸಿನ ಅಧಿಕೃತ ನಾಯಕತ್ವದಿಂದ 
ಬಿಡುಗಡೆ ಪಡೆಯಲು ಹೇಗೆ ತೀರ್ಮಾನಿಸಿದರೋ ತಿಳಿಸಿದರು. ಅಹಿಂಸೆಯ 
ಆಧಾರದ ಮೇಲೆ ಗಾಂಧೀಜೀ ಯುದ್ಧದಲ್ಲಿ ಭಾಗ ವಹಿಸಲು ವಿರುದ್ಧ. 
ರಾಜಕೀಯ ಕಾರಣಗಳಿಗಾಗಿ ತಾವು ವಿರುದ್ಧ. ಬಾರ್ದೋಲಿ ತೀರ್ಮಾನ 
ಬೇರೇನೂ ಅಲ್ಲ. ಕಾಂಗ್ರೆಸ್ಸಿನ ಸುಪ್ರಸಿದ್ಧ ನಿಲುವಿನ ಪುನರುಚ್ಛಾರವದು. 
ಗಾಂಧೀಜೀಗೂ ಕಾಂಗ್ರೆ ಸ್ಸಿಗೂ ಇರುವ ಸಂಬಂಧ ಅಂತವಿಲ್ಲದುದು. ಸಾವು 
ಒಂದೇ ಅದನ್ನು ಕೊನೆಗಾಣಿಸಬಲ್ಲದ್ದು. 

ಆಮೇಲೆ ಆಜಾದರು ಗಾಂಧೀಜೀಯನ್ನು ಭಾಷಣ ಮಾಡಲು ಪ್ರಾರ್ಥಿಸಿ 
ದರು. ಹಿಂದಿಯಲ್ಲಿ ಭಾಷಣ ಮಾಡಿದರು ಗಾಂಧೀಜೀ.] 


ಮೌಲಾನಾ ನನ್ನನ್ನು ಮುಗಿಲಿಗೆ ಏರಿಸಿದಾಗ ಬಹಳ ಗಾಬರಿ 
ಆಯಿತು. ನಾನು ಗಾಳಿಯಲ್ಲಿ ಜೀವಿಸುವುದಿಲ್ಲ. ಮಣ್ಣಿನ ಮೇಲಿ 
ಇದೇನೆ. ಮಣ್ಣಿನಂತವನು. ವಿಮಾನದಲ್ಲಿ ಎಂದೂ ಕೂತಿಲ್ಲ ನಾನು. 
ನಿಮ್ಮ ಹಾಗೆಯೆ ಸಾಮಾನ್ಯ ಮಣ್ಣಿನಿಂದ ಆದ ಸಾಧಾರಣ ಮರ್ತ್ಯ. 


ಬಾರ್ದೋಲಿಯಲ್ಲಿ ವರ್ಕಿಂಗ್‌ ಕಮಿಟಿಯ ಮುಂದೆ ಬಂದಿರದಿದ್ದರೆ 
ಅಹಿಂಸೆಯ ಪ್ರಶ್ನೆ, ಈಗ ನಿಮ್ಮ ಎದುರಿಗೆ ಬರುತ್ತಿರಲಿಲ್ಲ. ಬಂದದ್ದೂ 
ಒಳಿತೇ ಆಯಿತು. ಪರಿಣಾಮ ಒಳ್ಳೆಯದೇ ಆಯಿತು, ಕೆಟ್ಟ ದಾಗಲಿಲ್ಲ. 
ಈ ವಿಷಯವಾಗಿ ಏನಾದರೂ ಹೇಳುವ ಮೊದಲು ಒಂದೆರಡು ಮಾತನ್ನು 
ಸ್ವಷ್ಟೀಕರಿಸುತ್ತೇನೆ. 

ನಿಮ್ಮ ಹಾಗೆಯೆ ನಾನೂ ಸಾಮಾನ್ಯ ಮನುಷ್ಯ. ಹಾಗಿಲ್ಲದಿದ್ದರೆ 
ಇಪ್ಪತ್ತು ವರ್ಷ ನಾವು ಕೂಡಿ ಕೆಲಸ ಮಾಡುತ್ತಿ ರಲಿಲ್ಲ. ನನಗೆ ಅಹಿಂಸೆ 
ಒಂದು ಶ್ರದ್ಧೆ, ನನ್ನ ಬಾಳಿನ ಉಸಿರು. ಆದರೆ ಒಂದು ಶ್ರದ್ಧೆಯಾಗಿ 
ಭಾರತದ ಮುಂದೆ ನಾನು ಅದನ್ನು ಮಂಡಿಸಿಲ್ಲ. ಖಾಸಗಿ ಅನೌಪಚಾರಿಕ 
ಮಾತುಕತೆಯ ಹೊರತು ಯಾರ ಮುಂದೆಯೂ ಹಾಗೆ ಮಂಡಿಸಿಲ್ಲ. 
13 


೧೯೪ ಗಾಂಧೀ ಗ್ರಂಥಮಾಲೆ 


ಒಂದು ರಾಜಕೀಯ ಮಾರ್ಗ ಎಂದು ಕಾಂಗ್ರೆಸ್ಸಿನ ಮುಂದೆ ಇಟ್ಟಿ. 
ರಾಜಕೀಯ ಪ್ರಶ್ನೆಗಳನ್ನು ಇದರಿಂದ ಬಿಡಿಸಿ ಎಂದೆ. ಹೊಸ ದಾರಿ ಇರ 
ಬಹುದು. ಅಷ್ಟರಿಂದಲೇ ಅದರ ರಾಜಕೀಯ ಗುಣ ಅಳಿಯುವುದಿಲ್ಲ. 
ಕಾಂಗ್ರೆಸ್‌ ಕೆಲಸದಿಂದ ಭಾರತದಲ್ಲಿ ನನಗೆ ಪರಿಚಯವಾಗಿದ್ದ ಎಲ್ಲ 
ಬಗೆಯ ಘಟನಾತ್ಮಕ-ಶಾಸನಬದ್ಧ ಉಪಾಯಗಳೂ ವಿಫಲವಾದ ಮೇಲೆ 
ದಕ್ಷಿಣ ಆಫ್ರಿಕಾದಲ್ಲಿ ಮೊಟ್ಟಿ ಮೊದಲು ಈ ಸಾಧನವನ್ನು ಪ್ರಯೋಗಿಸಿದೆ. 
ವರ್ತಕರಾಗಿಯೋ ತಲೆಯ ಮೇಲೆ ಹೊತ್ತು ಮಾರುವ ಕೋರಿಸೆಟ್ಟಿ 
ಯಾಗಿಯೋ ದಕ್ಷಿಣ ಆಫ್ರಿಕಾದಲ್ಲಿ ನೆಲೆಸಿದ ಭಾರತೀಯರ ರಾಜಕೀಯ 
ಅಸ್ತಿತ್ವದ ಪ್ರಶ್ನೆ ಅದು. ಅವರಿಗೆ ಅದು ಸಾವು ಬದುಕಿನ ಪ್ರಶ್ನೆ. 
ಅದನ್ನು ಬಿಡಿಸುವಾಗ ಅಹಿಂಸೆ ಹೊಳೆಯಿತು ನನಗೆ. ಅಲ್ಲಿ ನಾನು 
ಅವಲಂಬಿಸಿದ ನಾನಾ ವಿಧಾನಗಳು ಒಬ್ಬ ಕನಸುಗಾರ, ಭಾವನಾಜೀವಿಯ 
ಕೆಲಸವಲ್ಲ. ಮುಖ್ಯತಃ ವ್ಯಾವಹಾರಿಕನಾದ ಮನುಷ್ಯ ವ್ಯಾವಹಾರಿಕ 
ಪ್ರಶ್ನೆಗಳನ್ನು ಬಿಡಿಸುವಾಗ ಮಾಡಿದ ಕೆಲಸ. ರಾಜಕೀಯ ಮಾರ್ಗ 
ಎಂಬ ದೃಷ್ಟಿಯಿಂದ ಅದನ್ನು ಯಾವಾಗಲೂ ಬದಲಾಯಿಸಬಹುದು, 
ತಿದ್ದಬಹುದು, ಬೇರೆ ಮಾಡಬಹುದು. ಇನ್ನೊಂದಕ್ಕಾಗಿ ಅದನ್ನು ಕೈ 
ಬಿಡಲೂಬಹುದು. ಆದ್ದರಿಂದ ನಮ್ಮ ನೀತಿಯನ್ನು ಬಿಡಬಾರದು ಎಂದು 
ಇವತ್ತು ನಾನು ಹೇಳಿದರೆ ರಾಜಕೀಯ ವಿವೇಕವನ್ನೆ ನಾನು ಹೇಳುತ್ತಿ ದೇನೆ. 
ಇದು ರಾಜಕೀಯ ಸೂಕ್ಷ್ಮದೃಷ್ಟಿ. ಹಿಂದೆ ನಮಗೆ ಅದರಿಂದ ಪ್ರಯೋಜನ 
ವಾಗಿದೆ. ಸ್ವಾತಂತ್ರ್ಯದ ಕಡೆಗೆ ಅನೇಕ ಮಜಲುಗಳನ್ನು ದಾಟಿಸಿದೆ. 
ಅದನ್ನು ಕೈ ಬಿಡುವ ಯೋಜನೆ ಬಹಳ ಘೋರತರ ದೋಷವಾದೀತು 
ಎಂದು ರಾಜಕಾರಣಿಯಂತೆ ಹೇಳುತ್ತೇನೆ. ಇಷ್ಟು ವರ್ಷ ಕಾಂಗ್ರೆಸ್ಸನ್ನು 
ನನ್ನ ಮಾತಿನಂತೆ ನಡೆಸಿದ್ದರೆ ರಾಜಕಾರಣಿಯ ಸಾಮರ್ಥ್ಯದಿಂದ. ಹೊಸ 
ದಾದ್ರರಿಂದ ನನ್ನ ಮಾರ್ಗವನ್ನು ಧಾರ್ಮಿಕ ಎನ್ನುವುದು ಸರಿಯಲ್ಲ. 
ಮೌಲಾನಾ ಪ್ರೀತಿಯಿಂದ ನನ್ನನ್ನು ಬಹಳ ಹೊಗಳಿದಾರೆ. ಆದರೆ 
ನಾನು ಅದನ್ನು ಒಪ್ಪುವುದಿಲ್ಲ. ಬನಿಯಾ ಎಂದು ನನ್ನನ್ನು ಮೂದಲಿಸಿ 
ದಾರೆ. ಅದು ಯೋಗ್ಯತೆಗೆ ಒಂದು ಪ ರ್ರ ಶಸ್ತಿ ಎಂದು ನಾನು ಭಾವಿಸಿದೇನೆ. 
ನನ್ನ ಬಳಿ ಇರುವ ವಸ್ತು ಅಮೂಲ್ಯವಾದ ಮುತ್ತು. ಅದನ್ನು ಸರಿಯಾದ 


ಭಾಷಣಗಳು ಮತ್ತು ಹೇಳಿಕೆಗಳು ೧೯೫ 


ತಕ್ಕಡಿಯಲ್ಲಿ ತೂಗಬೇಕು. ಸರಿಯಾದ ಬೆಲೆ ಕೊಟ್ಟವರಿಗೆ ಅದು ಸಿಗು 
ತ್ತದೆ. ಸ್ವಾತಂತ್ರ್ಯಕ್ಕಾಗಿ ಕೂಡ ಅದನ್ನು ವಿನಿಮಯ ಮಾಡುವಂತಿಲ್ಲ. 

ಅಹಿಂಸೆ ತಮ್ಮನ್ನು ಸ್ವರಾಜ್ಯಕ್ಕೆ ಹಿಂದೆ ಎಂದೂ ಇಲ್ಲದಷ್ಟು ಹತ್ತಿರಕ್ಕೆ 
ತಂದಿದೆ. ಸ್ವರಾಜ್ಯಕ್ಕೂ ಕೂಡ ಅದನ್ನು ಅದಲು ಬದಲು ನಡ 
ಧೈರ್ಯ ಇಲ್ಲ ನಮಗೆ. ಹಾಗೆ ಮಾಡಿ ಗಳಿಸಿದ ಸ್ವರಾಜ್ಯ ನಿಜವಾದ ಸ್ವರಾಜ್ಯ 
ಆಗುವುದಿಲ್ಲ. ಸ್ವರಾಜ್ಯ ಬಂದ ಮೇಲೆ ಏನು ಮಾಡುತ್ತೇವೆ ಎಂಬುದಲ್ಲ 
ಪ್ರಶ್ನೆ. ಕೆಲವು ಸನ್ನಿವೇಶಗಳಲ್ಲಿ ಸ್ವರಾಜ್ಯ ಗಳಿಸಲು ಅಹಿಂಸೆಯನ್ನು 
ಕೈ ಬಿಡುತ್ತೇವೆಯೆ? ಸ್ವಾತಂತ್ರ್ಯ ಎಂದರೆ ಕಡು ಬಡವನಿಗೂ ದೀನರಲ್ಲ 
ಅತಿ ದೀನನಿಗೂ ಸ್ವಾತಂತ್ರ್ಯ. ಯುದ್ಧಕ್ಕೆ ಸೇರಿದರೆ ಅದು ಬರುವುದಿಲ್ಲ. 
ಸಂಪೂರ್ಣ ಸ್ವರಾಜ್ಯ ಬರುವ ಮೊದಲೇ ಕಾಂಗ್ರೆಸ್ಸು ಯುದ್ಧಕ್ಕೆ ಸೇರಿದರೆ 
ಈಗ ಇಪ್ಪತ್ತು ವರ್ಷಗಳಿಂದ ಮಾಡಿದ ಕೆಲಸವೆಲ್ಲ ಮಣ್ಣುಪಾಲು 
ತದ 

ಇಷ್ಟಾದರೂ ಈ ತೀರ್ಮಾನವನ್ನು ಒಬ್ಬಕೊಳ್ಳಿ ಎಂದು ನಿಮ್ಮನ್ನು 
ಕೇಳಲು ಏಕೆ ನಿಂತಿದೇನೆ? ಸಭೆಯಲ್ಲಿ ಒಡಕು ಹುಟ್ಟಿ ಸುವುದೂ ಬೇಡ 
ವೇಕೆ? ಇಷ್ಟೇ ಕಾರಣ: ಈ ತೀರ್ಮಾನ ಕಾಂಗ್ರೆಸ್‌ ಮನೋಧರ್ಮಕ್ಕೆ 
ಕನ್ನಡಿ, ಒಂದು ಹೆಜ್ಮೆ ಹಿಂದಕ್ಕೇ ಇದು, ಸಂದೇಹವಿಲ್ಲ. ನಮಗೆ 
ಬರೆಯಲು ನಿಷ್ಠಳಂಕವಾದ ಹಲಗೆ ಇಲ್ಲ, ನಮ್ಮ ಹಿರಿಯರು ಹಾಕಿದ 
ಹೆಜ್ಜೆ ಜಗದ್ವ್ಯಾಖ ಪ್ರತಿಕ್ರಿಯೆಗಳನ್ನು ಮೂಡಿಸಿದೆ. ಈ ತೀರ್ಮಾನವನ್ನು 
ವಿರೂಪವಾಗುವಂತೆ “ದ್ದ 5 ಈ ಪ್ರತಿಕ್ರಿಯೆಗಳನ್ನು ಗಮನಿಸುವುದಿಲ್ಲ 
ಎಂದಂತೆ. ವರ್ಕಿಂಗ್‌ ಕಮಿಟಿ ಹಿಡಿದ ಡೋರಣೆಯನ್ನು ಬದಲಾಯಿಸು 
ವುದು ಅವಿವೇಕವಾದೀತು. ವರ್ಕಿಂಗ್‌ ಕಮಿಟಿಯ ಧೋರಣೆಯನ್ನು 
ನೀವು ಅಂಗೀಕರಿಸುತ್ತೀರಿ ಎಂದು ನಿರೀಕ್ಷಿಸಲು ಜಗತ್ತಿಗೆ ಅಧಿಕಾರ ಇದೆ. 
ಅ. ಭಾ. ಕಾಂ. ಸಮಿತಿಯಲ್ಲಿ ಭಾಗ ಮಾಡಿಸೋಣ ಎಂದು ಒಮ್ಮೆ 
ಯೋಚಿಸಿದ್ದೆ. ಹಾಗೆ ಮಾಡುವುದು ಹಿಂಸೆ ಮಾಡಿದ ಹಾಗೆಯೆ ಎಂಬುದು 
ಕಾಣಿಸಿತು. ಅಹಿಂಸೆ ಸಾಧಾರಣ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. 

ಒಮ್ಮೊಮ್ಮೆ ಹಿಂದಿಟ್ಟಿ ಹೆಜ್ಜೆ ಮುಂದೆ ನುಗ್ಗುವ ಹೆಜ್ಜೆಗೆ ಏರಿಕೆ. 
ನಮ್ಮ ಹೆಜ್ಮೆ ಅಂಥದೇ ಆದೀತು. 


೧೯೬ ಗಾಂಧೀ ಗ್ರಂಥಮಾಲೆ 


ತೀರ್ಮಾನ ಒಂದು ಕನ್ನಡಿ. ಎಲ್ಲ ಗುಂಪಿನವರೂ ತಮ್ಮನ್ನು 
ಅದರಲ್ಲಿ ನೋಡಿಕೊಳ್ಳಬಹುದು. ಜವಾಹರಲಾಲರದು ಮೂಲ ಬರೆ 
ವಣಿಗೆ. ಅದನ್ನು ಒಂದು ಉಪ ಸಮಿತಿಗೆ ಒಬ್ಬಸಿದರು. ಅದರ ಕೈಯಳ್ಳಿ 
ಮುಖ್ಯವಾದ ಪರಿವರ್ತನೆಗಳಾಗಿವೆ. ಮೂಲ ಗೊತ್ತುವಳಿಯಲ್ಲಿ ರಾಜಾ 
ಜಿಗೆ ಕೆಲಸ ಮಾಡಲು ಅವಕಾಶವೇ ಇರಲಿಲ್ಲ. ಅವರು ದೂರಿ ಕೊಳ್ಳಲು 
ಚಿಕ್ಕ ಗವಾಕ್ಷ ಒಂದನ್ನು ಉಪ ಸಮಿತಿ ಮಾಡಿತು. ಯುದ್ಧ ಪ್ರಯತ್ನದಲ್ಲಿ 
ಭಾಗವಹಿಸುವುದನ್ನು ಜವಾಹರಲಾಲರೂ ನನ್ನಷ್ಟೇ ಬಲವಾಗಿ ವಿರೋ 
ಧಿಸುತ್ತಾರೆ. ಆದರೆ ಅವರ ಕಾರಣಗಳು ಬೇರೆ. ಕಾಂಗ್ರೆಸ್ಸಿಗೆ ಒಬ್ಬಗೆ 
ಯಾದ ಕೆಲವು ಕರಾರನ್ನು ನಡೆಸಿಕೊಟ್ಟಿರೆ ರಾಜಾಜಿ ಭಾಗವಹಿಸುತ್ತಾರೆ. 
ರಾಜೇಂದ್ರ ಬಾಬುಗಳಂಥ ಅಹಿಂಸಕ ಅಸಹಕಾರವಾದಿಗಳಿಗೂ ಸ್ಥಳ ಇದೆ. 
ಏಳೆಂದರೆ ಅಘಟತ ಘಟನೆ ನಡೆಯುವವರೆಗೆ ಅಹಿಂಸೆಯದೇ ಪರಮಾಧಿ 
ಕಾರ. 

ಅಸಾಧ್ಯವಾದ ಅಥವಾ ರಾಜಕೀಯವಲ್ಲದ ಅಹಿಂಸೆಯ ಕಾರಣದಿಂದ 
ಕಾಂಗ್ರೆಸ್ಸು ಸಂಧಾನದ ಬಾಗಿಲನ್ನೆ ಮುಚ್ಚಿದೆ ಎನ್ನಲು ಇನ್ನು ಮುಂದೆ 
ಸರಕಾರಕ್ಕಾಗಲಿ ಕಾಂಗ್ರೆಸ್‌ ಟೀಕಾಕಾರರಿಗಾಗಲಿ ಅವಕಾಶವಿಲ್ಲ. ಯುದ್ಧ 
ಪ್ರಯತ್ನದಲ್ಲಿ ಭಾಗ ವಹಿಸುವ ಕರಾರಿನ ಮೇಲೆ ಕಾಂಗ್ರೆಸ್ಸಿನ ಮನ 
ವೊಲಿಸುವ ಭಾರವನ್ನು ಸರಕಾರದ ತಲೆಯ ಮೇಲೆ ಹೊರಿಸಿದೆ ಈ 
ತೀರ್ಮಾನ. ಸರಕಾರದಿಂದ ಏನನ್ನೂ ನಿರೀಕ್ಷಿಸಲಾಗದು ಎಂಬುದು 
ಬಹುಶಃ ಪೂರ ನಿಜ ಇರಬೇಕು. ಜಗತ್ತು ನಿರೀಕ್ಷಿಸುತ್ತಲಿದೆ. ಅವರು 
ಕಾಂಗ್ರೆಸ್ಸಿನದು ಸರಿ ಎನ್ನುವಂತೆ ಮಾಡುತ್ತದೆ ಈ ತೀರ್ಮಾನ. ಎಂಥ 
ಕಠಿನ ಪರೀಕ್ಷೆಗೂ ಸಮಾಧಾನ ಕೊಡುವ ಒಂದು ಗೌರವಪೂರ್ಣ ಸಂಧಾನ 
ಸೂಚನೆ ಬೇಕು ಎನ್ನುವ ಒಂದು ಗುಂಪು ಇದೆ ಕಾಂಗ್ರೆಸ್ಸಿನಲ್ಲಿ. ಈ 
ಶೀಮಾನ ಆ ಗುಂಏಗೂ ಸಮಾಧಾನ ಕೊಡುತ್ತದೆ. ಕಟ್ಟಕಡೆಗೆ ಎಲ್ಲರನ್ನೂ 
ಒಂದೇ ಅಭಿಪ್ರಾಯಕ್ಕೆ ತಂದೀತು. ರಾಜಕೀಯ ಅಹಿಂಸೆಯಳ್ಳಿ ಪೂರ್ಣ 
ಶ್ರದ್ಧೆ ಯುಳ್ಳವರಿಗೆ ಇಡೀ ಕ್ಷೇತ್ರವೇ ಇದೆ ಅವರ ಎದುರಿಗೆ. 

ಅಖಿಲ ಭಾರತ ಕಾಂಗ್ರೆಸ್‌ ಸಮಿತಿಯಲ್ಲಿ ಅಭಿಪ್ರಾಯ ಭೇದ ಕಾಣ 
ಬಹುದು ಎಂಬ ಮಾತು ಬಂದಾಗ, ಗಾಂಧೀಯ ನಾಯಕತ್ವವನ್ನು 


ಭಾಷಣಗಳು ಮತ್ತು ಹೇಳಿಕೆಗಳು ೧೯೭ 


ಉಳಿಸಿಕೊಳ್ಳಲು ಕಾಂಗ್ರೆಸ್ಸು ಈ ಹುಚ್ಚನ ಮಾತಿಗೆ ಎಲ್ಲಿ ತಾಳ ಕುಟ್ಛೀತೋ 
ಇಷ್ಟು ವರ್ಷ ಕಾಲ ರಾಜಕೀಯ ಸಂಸ್ಥೆಯಾಗಿದ್ದುದು ಎಲ್ಲ ಧಾರ್ಮಿಕ 
ಸಂಸ್ಥೆ ಯಾಗಿಬಿಡುತ್ತದೆಯೋ ಎಂದು ಮತಭೇದದ ಸಂಭವಕ್ಕೆ ಗಾಬರಿ 
ಗೊಂಡರು ಕೆಲವರು. ಅಂಥ ಅಂಜಿಕೆ ಬೇಡ ಎಂದು ಅವರಿಗೆ ಹೇಳುತ್ತೇನೆ, 
ಕಾಂಗ್ರೆಸ್ಸು ಅಂಥದೇನನ್ನೂ ಮಾಡದು, ನಾವು ಈ ಇಪ್ಪತ್ತು ವರ್ಷ 
ವ್ಯರ್ಥವಾಗಿ ಕಳೆದಿಲ್ಲ ಎಂದು ಹೇಳುತ್ತೇನೆ. ಕಾಂಗ್ರೆಸ್ಸು ಮಾಡಿರುವುದು 
ಇಷ್ಟು. ಜಗತ್ತಿಗೆ ಅರ್ಥ ಆಗುವ ರೀತಿಯಲ್ಲ ತನ್ನೊಡನೆ ಜಗತ್ತು 
ವ್ಯವಹರಿಸಲಿ, ಆ ರೀತಿ ಯೋಗ್ಯವಾಗಿದ್ದರೆ ಒಪ್ಬ ಕೊಳ್ಳೋಣ ಎಂದಿದೆ. 
ಕಾಂಗ್ರೆಸ್ಸು ಸುಲಭವಾಗಿ ಒಪ್ಪುವುದಿಲ್ಲ ಎಂದು ನಿಮಗೆ ಭರವಸೆ ಇರಲಿ. 
ಇದಲ್ಲ, ಇದಲ್ಲ" ನೇತಿ ನೇತಿ--ಎಂದು ತನಗೆ ಬೇಕಾದ ನಿಜವಾದ ವಸ್ತು 
ಸಿಗುವವರೆಗೂ ಹೇಳುತ್ತಲಿದ್ದಿತು ಕಾಂಗ್ರೆಸ್ಸು. ಆದ್ದರಿಂದ ನಿಮಗೇನು 
ಬೇಕೋ ನೀವೂ ಖಚಿತವಾಗಿ ಹೇಳಿ, ನನಗೇನು ಬೇಕೋ ನಾನೂ ಹೇಳು 
ತ್ತೇನೆ. ಆದ್ದರಿಂದಲೇ ಮೂರು ವಾರ ಪತ್ರಿಕೆಗಳನ್ನೂ ಪ್ರಕಓಸಲು 
ನಿಶ್ಶಯಿಸಿದೇನೆ. ಅದರಲ್ಲಿ ನನ್ನ ಅಭಿಪ್ರಾಯಗಳನ್ನು ಅನಿರ್ಬಂಧವಾಗಿ 
ಪೂರ್ಣ ಸ್ವತಂತ್ರವಾಗಿ ಪ್ರಕಟಸುತ್ತೇನೆ. ಹಾಗೆ ನನಗೆ ಅವಕಾಶ ಕೊಡುವ 
ವರೆಗೂ, ಈ ಮಧ್ಯೆ ನಿಮಗೆ ಬೇಕಾದ್ದು ದೊರೆತರೆ ವ್ಯಾಪಾರ ಮುಗಿಸಿಬಿಡಿ. 
ಒಂದು ಹನಿ ಕಣ್ಣೀರನ್ನೂ ನಾನು *ಸುರಿಸುವುದಿಲ್ಲ, ನಂಬಿಕೆಯಿರಲಿ. 
ಆದ್ದರಿಂದ ಈ ತೀರ್ಮಾನದಿಂದ ಜಗತ್ತಿಗೆ ಆಗುವ ಸಂತೋಷವನ್ನು 
ತಬ್ಬಸಲು ನಾನು ಬಯಸಿಲ್ಲ. ಕಾಂಗ್ರೆಸ್ಸು ಜಗತ್ತಿನ ಅಪಹಾಸ್ಯಕ್ಕೆ ಗುರಿ 
ಯಾಗುವುದು ನನಗೆ ಬೇಡ. ನನ್ನ ನಾಯಕತ್ವವನ್ನು ಉಳಿಸಿಕೊಳ್ಳಲು 
ನೀವು ನಿಶ್ಶಯಗಳನ್ನೆ ಕೈಬಿಟ್ಟಿ ರಿ ಎನ್ನುವುದು ಬೇಡ. 

ತೀರ್ಮಾನದಲ್ಲಿ ಕ್ರಿಯೆಯ ವಾಕ್ಯವೇ ಇಲ್ಲ ಎಂದು ಕೆಲವರು 
ಗೆಳೆಯರು ಆಕ್ಷೇಖಿಸಿದಾರೆ. ಶೀಮಾನದ ವಿಷಯದಲ್ಲಿ ಅದು ನಿಜ. ಕೇವಲ 
ವಿವರಣಾತ್ಮಕ ಆಗಬೇಕಿತ್ತು ತೀರ್ಮಾನ. ಕಾಂಗ್ರೆಸಿಗರಿಗಿಂತ ಹೆಚ್ಚಾಗಿ 
ಜಗತ್ತನ್ನು ಕುರಿತದ್ದು ಅದು. ಸರಕಾರಕ್ಕೆ ಹೇಳಿದ್ದು ಕೂಡ ಅಲ್ಲ. 

ಆದರೆ ಕಾಂಗ್ರೆಸಿಗರಿಗೆ ರಚನಾತ್ಮಕ ಕಾರ್ಯದ ಆದೇಶ ಇದೆ, ಅದೇ 
ಕ್ರಿಯಾತ್ಮಕ ಭಾಗ. ಸವಿನಯ ಶಾಸನಭಂಗ, ವೈಧಾನಿಕ ಕಾರ್ಯಕ್ರಮ 


,. ೧೯೮ ಗಾಂಧೀ ಗ್ರಂಥಮಾಲೆ 


ಗಳಿಗೆ ಬದಲು ಅದು. ಸತ್ಯಾಗ್ರಹದ ಶಾಸ್ತ್ರಜ್ಞ ನಾನು ಎಂದು ನನಗೇ 
ಬಿಟ್ಟದೆ ಬುದ್ಧಿವಂತಿಕೆಯಿಂದ. ನಾನು ಬದುಕಿರುವವರೆಗೆ, ನನ್ನ ಬುದ್ಧಿ 
ಜೆನ್ನಾಗಿರುವವರೆಗೆ, ಹಾಗೆ: ಮೀಸಲಾಗಿಡುವುದೇ ಸರಿ. ನನ್ನ ಮಟ್ಟಿಗೆ 
ಸರಕಾರ " ಹರಿಜನ 'ಕ್ಕೆ ಅಡ್ಡ ಬರದಿದ್ದರೆ ಸತ್ಯಾಗ್ರ ಹವಿಲ್ಲ, ಏಕೆಂದರೆ, 
ಈ ವಾರ ಪತ್ರಿಕೆ ಯುದ್ಧಕ್ಕೆ ವಿರುದ್ಧವಾಗಿ ಸಾಕಷ್ಟು ಪ್ರಚಾರ ಮಾಡ 
ಬಲ್ಲದು. ಬ್ರಿಟಿಷರ ಮೇಲೆ ನನಗೆ ದ್ವೇಷವಿಲ್ಲ. ಹಾಗೆ ಜರ್ಮನರು, 
ಇಟಾಲಿಯನ್ನರು, ಜಪಾನೀಗಳು ಯಾರ ಮೇಲೂ ಇಲ್ಲ. ರಷ್ಯನರು 
ಕಾರ್ಮಿಕರಿಗಾಗಿ ಮಹತ್ತರ ಕೆಲಸಗಳನ್ನು ಮಾಡಿದಾರೆ. ಅವರ ಮೇಲೂ 
ಇರಲಾಗದು. ಚೀನೀ ಜನ ನಮ್ಮ ಹಾಗೇ. ನನ್ನ ಅಹಿಂಸೆಯ ಮೂಲಕ 
ಭಾರತ ಇಡೀ ಜಗತ್ತಿಗೇ ಶಾಂತಿದೂತನಾದೀತು ಎಂದು ಭಾವಿಸ ಬಯಸು 
ತ್ತೇನೆ. ರಾಜಕೀಯ ಅಹಿಂಸೆಗೂ ಶಕ್ತಿಯಿದೆ. ನಮಗೆ ಅದರ ಕಲ್ಪನೆ 
ಇಲ್ಲ. ವಾರವಾರವೂ ಹರಿಜನ ಶಾಂತಿ ಸಂದೇಶವನ್ನು ಕೊಟ್ಟೀತು. 
ಇದಕ್ಕೆ ಅವಕಾಶ ಕೊಡದಿದ್ದರೆ ಸಾಂಕೇತಿಕವಾಗಿ ಸತ್ಯಾಗ್ರಹಕ್ಕೆ ಪ್ರಸಂಗ 
ಬಂದೀತು. ಪ್ರತಿಯೊಬ್ಬ ಕೆಲಸಗಾರನೂ ರಚನಾತ್ಮಕ ಕಾರ್ಯಕ್ಕೆ ಹೊರಡ 
ಬೇಕು. ನನ್ನ ಲೇಖನಿ ನಿಲ್ಲುವಂತೆ ಮಾಡಿದರೆ ನಾನೊಬ್ಬನೇ ಸತ್ಯಾಗ್ರಹಿ. 
ನನಗೆ ಯಾವುದೂ ನಿಶಿತ ಯೋಜನೆ ಇಲ್ಲ. ಘಟನೆಗಳೇ ದಾರಿ ತೋರು 
ತ್ತವೆ, ಇ 

ಸತ್ಯಾಗ್ರಹದ ಬಗ್ಗೆ ಇಷ್ಟು. 

ಶಾಸನ ಸಭೆಗಳ ಮನೋವೃತ್ತಿ ದೃಢಗೊಂಡಿದ್ದರೂ ಯುದ್ಧ 
ನಡೆಯುವ ಶಾಸನ ಸಭಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸಿನಲ್ಲಿ ಅವಕಾಶವಿಲ್ಲ 
ಎಂದು ನನ್ನ ಅಭಿಪ್ರಾಯ. ಯುದ್ಧ ಪ್ರಯತ್ನದೊಡನೆ ಏಕೀಭವಿಸದೆ 
ಕಾಂಗ್ರೆಸ್ಸು ಅದನ್ನು ನಡೆಸಲಾರದು. ರಾಷ್ಟ್ರದ ಕಾರ್ಯಕಲಾಪಗಳಲ್ಲ 
ತೀರಾ ಕನಿಷ್ಠ ಭಾಗ ಎಂದು ಯಾವಾಗಲೂ ಅಭಿಪ್ರಾಯ ಪಟ್ಟದೇನೆ. 
ಅತಿ ಮುಖ್ಯವಾದ ಶಾಶ್ವತ ಕಾರ್ಯ ನಡೆಯುವುದು ಹೊರಗಡೆಯೇ. ಶಾಸನ 
ಸಭಾ ಸದಸ್ಯರು ಪ್ರಭುಗಳಲ್ಲ, ತಮ್ಮನ್ನು ಆರಿಸಿದವರ ರಾಷ್ಟದ 
ಸೇವಕರು. ಆದ್ದರಿಂದ ಪಾರ್ಲಿಮೆಂಟನ ಕಡೆ ನೋಡಿ ಅದನ್ನು ಅವ 


ಲಂಬಿಸುವುದು ಎಷ್ಟು ಕಡಮೆಯಾದರೆ ಅಷ್ಟು ಒಳ್ಳೆಯದು, ಶಾಸ್ತ್ರ 


ಭಾಷಣಗಳು ಮತ್ತು ಹೇಳಿಕೆಗಳು ಆ ಬರ್ಕ 


ಬಲವೋ ಸತ್ಯಾಗ್ರಹ ಬಲವೋ ಅಥವಾ ಅಹಿಂಸಕ ಅಸಹಕಾರದ 
ಬಲವೋ . ಅಂತೂ ಜನತೆಯಲ್ಲಿ ನೆಲೆಗೊಂಡಿದೆ ಶಕ್ತಿ- ಸತ್ತೆ. ಆದರೆ 
ಅಸಹಕಾರದ ಬಲ ಬರಬೇಕಾದರೆ ದೃಢವಾದ ನಿರಂತರವಾದ ರಚನಾತ್ಮಕ 
ಕಾರ್ಯದಿಂದಲೇ. ಅಹಿಂಸಕ ಬಲ ನಿರ್ಮಾಣದಿಂದ ಬರುತ್ತದೆ, ಶಾಸನ 
ದಿಂದ ಅಲ್ಲ. ಆದ್ದರಿಂದ ಇವತ್ತು ಕಾಂಗ್ರೆಸ್ಸಿನ ಮುಂದೆ ರಚನಾತ್ಮಕ 
ಕಾರ್ಯ ಒಂದೇ. ಇದರಲ್ಲಿ ಎಲ್ಲ ಪಕ್ಷಗಳೂ ಒಂದೇ. 

ಕಾಂಗ್ರೆಸ್ಸಿನಲ್ಲಿ ಏನೋ ಒಡಕು ಹುಟ್ಟದೆ ಎಂದುಕೊಂಡು ಹೋಗ 
ಬೇಡಿ. ವರ್ಕಿಂಗ್‌ ಕಮಿಟಿ ಒಂದು ಸಂತೋಷ ಪೂರ್ಣ ಕುಟುಂಬದಂತೆ 
ಕೆಲಸ ಮಾಡಿದೆ. ನನಗೂ ಪಂಡಿತ ಜವಾಹರಲಾಲರಿಗೂ ಮನಸ್ತಾಪ 
ಬಂತೆಂದು ಯಾರೋ ಹೇಳಿದರು. ನಮ್ಮೊಳಗೆ ಮನಸ್ತಾಪ ಬರಲು ಬರೀ 
ಮತಭೇದ ಸಾಲದು; ಇನ್ನೇನಾದರೂ ಆಗಬೇಕು. ನಾವು ಸಹಕಾರ್ಯ 
ಕರ್ತರಾದ ಗಳಿಗೆಯಿಂದಲೇ ನಮ್ಮಲ್ಲಿ ಮತಭೇದ ಇದೆ. ಆದರೂ ನಾನು 
ಹಿಂದೆ ಹೇಳಿದೇನೆ, ಈಗ ಹೇಳುತ್ತೇನೆ- ರಾಜಾಜಿ ಅಲ್ಪ, ಜವಾಹರಲಾಲ್‌ 
ನನ್ನ ಉತ್ತರಾಧಿಕಾರಿ ಆಗುತ್ತಾರೆ. ನನ್ನ ಭಾಷೆ ಆತನಿಗೆ ಅರ್ಥ ಆಗು 
ವುದಿಲ್ಲವಂತೆ, ತಾನು ನನಗೆ ತಿಳಿಯದ ಭಾಷೆ ಆಡುತ್ತಾನಂತೆ. ಹೀಗೆ 
ಹೇಳುತ್ತಾನೆ. ಇದು ನಿಜ ಇದ್ದೀತು, ಇಲ್ಲದೆ ಇದ್ದೀತು. ಭಾಷೆ ಅಡ್ಡ 
ವಲ್ಲವಲ್ಲ ಮಾನವರ ಹೃದಯಗಳ ಮಿಲನಕ್ಕೆ. ನನಗೆ ಇಷ್ಟು ಗೊತ್ತು--- 
ನಾನು ಹೋದ ಮೇಲೆ ನನ್ನ ಭಾಷೆಯನ್ನೆ ಆತ ಆಡುತ್ತಾನೆ. 

ಕಾಂಗ್ರೆಸ್ಸಿಗರಲ್ಲಿ ತಿಳಿವಳಿಕೆ, ಉತ್ಸಾಹಗಳಿಗೆ ಕೊರತೆ ಬೇಡ. 
ಜವಾಹರಲಾಲ್‌ ಆಗಲಿ ರಾಜಾಜೀ ಆಗಲಿ ನಿಮ್ಮನ್ನು ಸುಮ್ಮನೆ ಕೂಡ 
ಗೊಡುವುದಿಲ್ಲ. ನಾನಂತೂ ಖಂಡಿತ ಬಿಡುವುದಿಲ್ಲ. ಕಡೆಯದಾಗಿ, 
ರಚನಾತ್ಮಕ ಕಾರ್ಯಕ್ರಮ ಬರೀ ಸಪ್ಪೆ ಎನ್ನುವವರು ಅರಿತುಕೊಳ್ಳಲಿ. 
ಕಾಂಗ್ರೆಸ್ಸಿಗರು ತಮ್ಮ ಜವಾಬದಾರಿಯ ಮೇಲೆ ವೈಯಕ್ತಿಕ ಅಥವಾ 
ಸಾಮೂಹಿಕ ಸತ್ಯಾಗ್ರಹ ಮಾಡಲು ಕಾಂಗ್ರೆಸ್‌ ತೀರ್ಮಾನ ಅಡ್ಡಿ ಬರು 
ವುದಿಲ್ಲ. ಅದರಲ್ಲಿ ಅವರು ಯಶಸ್ವಿಗಳಾದರೆ ಎಲ್ಲರ ಪ್ರಶಂಸೆಗೂ ಪಾತ್ರ 
ರಾಗುತ್ತಾರೆ. ಆದರೆ ಹುರುಪುಗಾರರಿಗೆ ಎಚ್ಚರಿಕೆ ಕೊಡುತ್ತೇನೆ ನಾನು. 
ಅವರು ಈ ಆಯುಧವನ್ನು ಯಶಸ್ವಿಯಾಗಿ ಉಪಯೋಗಿಸಲಾರರು, 


೨೦೦ ' ಗಾಂಧೀಗ್ರ ಂಥಮಾಲಿ 


ಆತುರದ ಅಥವಾ ಅಜ್ಞಾನದ ಕೃತಿಯಿಂದ ತಮಗೂ ಚಳುವಳಿಗೂ ನಷ್ಟ 
ಉಂಟು ಮಾಡುತ್ತಾರೆ. ನಿಮ್ಮ ತಜ್ಞ ಎಂದು ಹೇಳುತ್ತೇನೆ-ರಚನಾತ್ಮಕ 
ಕಾರ್ಯ ನೀರಸ ಎಂಬವರಿಗೆ ಅಹಿಂಸೆ “ಎಂದರೇನೋ ಅದು ಹೇಗೆ ಕೆಲಸ 
ಮಾಡುತ್ತದೆಯೋ ತಿಳಿಯದು. 

ನಾನು ಕಾಂಗ್ರೆಸ್ಸಿನ ನಾಯಕತನವನ್ನು ಬಿಟ್ಟಿ ಎಂದು ಕೆಲವರು 
ಕಾಂಗ್ರೆಸ್ಸಿಗರಿಗೆ ಅಸಮಾಧಾನವಾಗಿದೆ. ನನ್ನ ನ್ನು ಕಳೆದುಕೊಂಡಿಲ್ಲ 
ನೀವು. ನಾನು ಕಾಂಗ್ರೆಸ್ಸಿಗೆ ವಿಧೇಯನಾಗದೆ ಹೋದಾಗ ನೀವು 
ನನ್ನನ್ನು ಕಳೆದುಕೊಳ್ಳುತ್ತೀರಿ. ನಾನು ವ್ಯಾವಹಾರಿಕ ಆಗಿರುವುದನ್ನು 
ಬಿಟ್ಟರೆ ಕಳೆದುಕೊಳ್ಳುತ್ತೀರಿ. ಬಾರ್ದೊಲಿಯಳ್ಳ ನಾನು ಕಾಂಗ್ರೆಸ್ಸನ್ನು 
ಬಿಡಲಿಲ್ಲ. ಏಳು ವರ್ಷದ ಕೆಳಗೆ ಬೊಂಬಾಯಿಯಲ್ಲ ಬಿಟ್ಟಿ. ದೇಶಕ್ಕೂ 
ಕಾಂಗ್ರೆಸ್ಸಿಗೂ ಹೆಚ್ಚು ಸೇವೆ ಮಾಡಲು ಅನುಕೂಲವಾಗಲಿ ಎಂದು ಬಿಟ್ಟಿ. 
ನನ್ನ ಸಂಗಾತಿಗಳು. ಸರದಾರರು, ರಾಜೇಂದ್ರ ಬಾಬುಗಳು, Wess 
ದಿಂದ ಸಂತುಷೃರಾಗಿಲ್ಲ, ಆದರೆ ವರ್ಕಿಂಗ್‌ ಕಮಿಟಿಯನ್ನು ಬಿಡಬೇಡಿ 
ಎಂದು ಅವರಿಗೆ ಹೇಳಿದೇನೆ. ಅವರು ಕಾಂಗ್ರೆಸ್ಸನ್ನು ಬಿಟ್ಟರೂ ಕಾಂಗ್ರೆಸ್ಸಿನ 
ಕೆಲಸ ನಿಂತುಹೋಗುವುದಿಲ್ಲ. ಅವರು ಇರಲಿ ಬಿಡಲಿ, ಕಾಂಗ್ರೆಸ್ಸಿನ ಕೆಲಸ 
ಸಾಗಿ ತೀರುತ್ತದೆ. ಎಷ್ಟೇ ದೊಡ್ಡವನಾದರೂ ಯಾವ ವ್ಯಕ್ತಿಯೂ 
ಕಾಂಗ್ರೆಸ್ಸಿಗೆ ಅನಿವಾರ್ಯವಲ್ಲ. ಕಾಂಗ್ರೆಸ್ಸನ್ನು ಕಟ್ಟಿದ ದಾದಾಭಾಯಿ, 
ಓರೋಜ್‌ಷಾ, ತಿಲಕರು ಈಗ ಇಲ್ಲ. ಆದರೆ ಕಾಂಗ್ರೆಸ್ಸೇನೋ 
ನಡೆಯುತ್ತಲೇ ಇದೆ. ಅವರು ನಮಗೆ ಒಂದು ಸೌಧವನ್ನು ಕಟ್ಟಿ ಕೊಟ್ಟಿ 
ದಾರೆ. ಅದರಲ್ಲಿ ನಾವು ಕೆಲಸ ಮಾಡಬಹುದು. ಅದನ್ನು ಬೆಳೆಸಬಹುದು. 
ಆ ನಾಯಕರ ನಿರ್ಯಾಣದಿಂದ ಏನೂ ವ್ಯತ್ಯಾಸ ಆಗಿರದಿದ್ದರೆ ಇತರ 
ನಾಯಕರ ನಿರ್ಗಮನದಿಂದ ಏಕೆ ವ್ಯತ್ಯಾಸ ಆಗಬೇಕು? *೯ 


ಭಾಷಣಗಳು ಮತ್ತು ಹೇಳಿಕೆಗಳು ೨೦೧ 


೪೦. « ಭಾರತ ಬಿಟ್ಟು ತೊಲಗಿ ಅ. ಭಾ. ಕಾಂ. ಸ. 
ಅಧಿವೇಶನ 


[೧೯೪೨ ಆಗಸ್ಟ್‌ ೩ ರಂದು ಬೊಂಬಾಯಿಯಲ್ಲಿ ಅ. ಭಾ. ಕಾಂ. 
ಸಮಿತಿಯ ಕಾರ್ಯ ಕಲಾಪಗಳನ್ನು ಪ್ರಾರಂಭಿಸುತ್ತ ಕ್ರಿಪ್ಸ್‌ ಸಂಧಾನ ವಿಫಲ 
ವಾದ ನಂತರ ಸಮಿತಿಗೆ ಅಲಹಾಬಾದಿನ ತೀರ್ಮಾನ ಒಂದೇ ದಾರಿ ಎಂದು 
ಕಾಂಗ್ರೆಸ್‌ ಅಧ್ಯಕ್ಷರು ತಿಳಿಸಿದರು. 

ಭಾರತದ ಮೇಲೆ ದಾಳಿಯ ಆಪತ್ತು ಹೆಚ್ಚಾಗುತ್ತಿದೆ, ಕೆಲವು ತಿಂಗಳ 
ಕೆಳಗೆ ಬಹಳ ದೂರದ ಮಾತು ಎನಿಸಿದ್ದುದು ಈಗ ತೀರಾ ಹತ್ತಿರಕ್ಕೇ 
ಬಂದಿದೆ. ಇಂಥ ಗಂಡಾಂತರದ ಸಮಯದಲ್ಲಿ ಜನ ಹತಾಶರೂ ನಿರುತ್ಸಾಹಿ 
ಗಳೂ ಆದರೆ ಪ್ರಮಾದವಾದೀತು. ಪ್ರತಿಯೊಬ್ಬ ಭಾರತೀಯ ತರುಣನೂ 
ಈ ಆಕ್ರಮಣವನ್ನು ಎದುರಿಸಲು ಸಿದ್ಧನಾಗಬೇಕೆಂದು ಕಾಂಗ್ರೆಸ್ಸಿನ 
ಆಶಯ. ಜನ ಉದಾಸೀನರೂ ಉತ್ಸಾ ಹರಹಿತರೂ ಆಗಿದ್ದರೆ ಅದರ ಹೊಣೆ 
ಕಾಂಗ್ರೆ ಸ್ಸಿನದಲ್ಲ, ಬ್ರಿಟಿಷ್‌ ಸರಕಾರದ್ದು. 

“ಭಾರತದಿಂದ ತೊಲಗಿ ಎಂದರೆ ಬ್ರಿ ಏಷರೆಲ್ಲರೂ ಇಲ್ಲಿಂದ ಹೊರಟುಹೋಗ 
ಬೇಕೆಂದಲ್ಪ. ರಾಜಕೀಯಾಧಿಕಾರ ಬ್ರಿಟಿಷರಿಂದ ಭಾರತೀಯರ ಕೈಗೆ ಬರ 
ಬೀಕು ಎಂದು ಅರ್ಥ” ಎಂದು ಅಧ್ಯಕ್ಷರು ಹೇಳಿದರು. 

ತರುವಾಯ ಗಾಂಧೀಜೀ ಹಿಂದೂಸ್ತಾನಿಯಲ್ಲಿ ಮಾತಾಡಿ ತಮ್ಮ ಕಾರ್ಯ 
ಯೋಜನೆಯನ್ನು ವಿವರಿಸಿದರು.] 

ತೀರ್ಮಾನವನ್ನು ನೀವು ಚರ್ಚಿಸುವ ಮೊದಲು ಒಂದೆರಡು 

ಮಾತನ್ನು ಹೇಳುತ್ತೇನೆ. ಎರಡು ಮಾತನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿ, 
ನಾನು ನಿಮ್ಮ ಮುಂದೆ ಮಂಡಿಸುವ ದೃಷ್ಠಿ ಯಿಂದಲೇ ವಿಚಾರ ಮಾಡಿ. 
ನನ್ನ ದೃಷ್ಟಿಯಿಂದ ವಿಚಾರ ಮಾಡಿ ಎನ್ನಲು ಕಾರಣ, ನೀವು ಅದನ್ನು 
ಒಬ್ಬದರೆ ನಾನು ಹೇಳಿದುದನ್ನೆಲ್ಲ ಮಾಡಬೇಕು. ಇದು ದೊಡ್ಡ ಜವಾಬ 
ದಾರಿ, ನೀವು ೧೯೨೦ರಲ್ಲಿ ಇದ್ದ ವ್ಯಕ್ತಿಯೋ ಅಥವಾ ನಿಮ್ಮಳಿ ಏನಾ 
ದಾರೂ ಪರಿವರ್ತನೆ ಆಗಿದೆಯೋ ಎಂದು ನನ್ನನ್ನು ಕೇಳುವವರಿದಾರೆ. ಆ 
ಪ್ರಶ್ನೆ ಸರಿ. 

ಭರವಸೆ ಕೊಡುತ್ತೇನೆ ೧೯೨೦ರಳ್ಲಿದ್ದ ಗಾಂಧೀಯೇ ನಾನು. 

ಮೂಲಭೂತವಾದ ಬದಲಾವಣೆ ಏನೂ ಆಗಿಲ್ಲ ನನ್ನಲ್ಲ. ಆಗ ಎಷ್ಟು 


೨೦೨ ಗಾಂಧೀ ಗ್ರಂಥಮಾಲೆ 


ಪ್ರಾಧಾನ್ಯ ಕೊಟ್ಟಿ ನೋ ಅಹಿಂಸೆಗೆ ಈಗಲೂ ಅಷ್ಟೇ. ಏನಾದರೂ ಆಗಿದ್ದರೆ 
ಮೊದಲಿಗಿಂತ ಅದರ ಮೇಲೆ ಭಾರ ಹೆಚ್ಚು. ಈಗಿನ ತೀರ್ಮಾನಕ್ಕೂ ನನ್ನ 
ಹಿಂದಿನ ಬರಹ ಭಾಷಣಗಳಿಗೂ ಏನೂ ವಿರೋಧವಿಲ್ಲ. | 

ಇಂಥ ಪ್ರಸಂಗ ಪ್ರತಿಯೊಬ್ಬನ ಬಾಳಿನಲ್ಲೂ ಬರುವುದಿಲ್ಲ. ಬಂದರೂ 
ಬಹಳ ಅಪರೂಪ. ಇವತ್ತು ನಾನು ಹೇಳುತ್ತಿರುವುದರಲ್ಲಿ ಮಾಡುತ್ತಿರು 
ವುದರಳ್ಳಿ ಶುದ್ಧ ತಮ ಅಹಿಂಸೆಯಲ್ಲದೆ ಬೇರೇನೂ ಇಲ್ಲ ಎಂಬುದನ್ನು 
ತಿಳಿದುಕೊಳ್ಳಿ. ನಿಮಗೆ ಹಾಗೆ ಎನಿಸಬೇಕು. ವರ್ಕಿಂಗ್‌ ಕಮಿಟಿಯ 
ಗೊತ್ತುವಳಿ ಅಹಿಂಸೆಯ ಮೇಲೆ ಆಧಾರಗೊಂಡಿದೆ. ಮುಂದೆ ಯೋಚಿ 
ಸಿರುವ ಹೋರಾಟವೂ ಅಹಿಂಸೆಯನ್ನೆ ಅವಲಂಬಿಸಿದೆ. ನಿಮ್ಮಲ್ಲಿ 
ಯಾರಿಗಾದರೂ ಅಹಿಂಸೆಯಲ್ಲಿ ಶ್ರದ್ಧೆ ಹೋಗಿದ್ದರೆ, ಅದರಿಂದ ಬೇಸರ 
ವಾಗಿದ್ದರೆ, ಅವರು ಈ ತೀರ್ಮಾನಕ್ಕೆ ಮತ ಕೊಡಬೇಕಾಗಿಲ್ಲ. 

ನನ್ನ ನಿಲುವನ್ನು ವಿಶದೀಕರಿಸುತ್ತೇನೆ, ಅಹಿಂಸೆಯ ಆಯುಧವನ್ನು 
ಅಮೂಲ್ಯ ದಾನವಾಗಿ ನನಗೆ ಕೊಟ್ಟಿ ದಾನೆ ದೇವರು. ಈಗ ನನ್ನದೂ 
ನನ್ನ ಅಹಿಂಸೆಯದೂ ಪರೀಕ್ಷೆ. ಹಿಂಸೆಯ ಜ್ವಾಲೆಗೆ ಸುಟ್ಟು ಬೂದಿ 
ಯಾಗುತ್ತಿರುವ ಭೂಮಿ ಬಿಡುಗಡೆಗಾಗಿ ಗೋಳಾಡುತ್ತಿದ್ದರೂ ಈಗಿನ 
ವಿಷಮ ಸಮಯದಲ್ಲಿ ದೇವರು ಕೊಟ್ಟಿ ಸಾಮರ್ಥ್ಯವನ್ನು ಉಪಯೋಗಿಸಿ 
ಕೊಳ್ಳದಿದ್ದರೆ, ದೇವರು ನನ್ನನ್ನು ಕ್ಷಮಿಸುವುದಿಲ್ಲ. ಕಈ ಮಹಾ 
ಸಂಗ್ರಾಮಕ್ಕೆ ನಾನು ಅರ್ಹ ಎನಿಸಿಕೊಳ್ಳಲಾರೆ. ನಾನು ಈಗ ಕಾರ್ಯಕ್ಕೆ 
ಇಳಿಯಬೇಕು. ಮೀನ ಮೇಷ ಮಾಡುತ್ತ, ರಷ್ಕಾ ಚೀನಾಗಳಿಗೆ 
ಆಕ್ರಮಣದ ಅಂಜಿಕೆ ಬಂದಿರುವಾಗ ನಾನು ಸಂಕೋಚಪಟ್ಟು ಸುಮ್ಮನೆ 
ನೋಡುತ್ತಿದ್ದರೆ ಆಗೆದು. 

ನಮ್ಮದು ಸತ್ತೆಯ ಹೋರಾಟವಲ್ಲ. ಭಾರತದ ಸ್ವಾತಂತ್ರ್ಯಕ್ಕಾಗಿ 
ಶುದ್ಧ ಅಹಿಂಸಕ ಯುದ್ಧ. ಹಿಂಸಕ ಕದನದಲ್ಲಿ ಯಶಸ್ವಿಯಾದ ದಳಪತಿ 
ಥಟ್ಟನೆ ಆಕ್ರಮಣ ಮಾಡಿ ಸರ್ವಾಧಿಕಾರಿತನವನ್ನು ಸ್ಥಾಪಿಸುತ್ತಾನೆ. 
ಮೂಲತಃ ಆಹಿಂಸಕವಾದ ಕಾಂಗ್ರೆಸ್‌ ಯೋಜನೆಯಲ್ಲಿ ಸರ್ವಾಧಿಕಾರಿ 
ತನಕ್ಕೆ ಅವಕಾಶವೆ ಇಲ್ಲ ಸ್ವಾತಂತ್ರ್ಯದ ಅಹಿಂಸಕ ಯೋಧ ತನಗಾಗಿ 
ಏನನ್ನೂ ಬಯಸುವುದಿಲ್ಲ. ತನ್ನ ದೇಶದ ಸ್ಫಾತಂತ್ರಕ್ಕಾಗಿ ಮಾತ್ರ 


ಭಾಷಣಗಳು ಮತ್ತು ಹೇಳಿಕೆಗಳು ೨೦೩ 


ಹೋರಾಡುತ್ತಾನೆ. ಸ್ವಾತಂತ್ರ್ಯ ಬಂದಾಗ ಯಾರು ಪ್ರಭುತ್ವ ಮಾಡು 
ತ್ತಾರೆಯೋ ಗ ಅದರ ಚಿಂತೆಯಿಲ್ಲ. ಸತ್ತೆ ಬಂದಾಗ ಅದು 
ಭಾರತದ ಜನತೆಗೆ ಸೇರಿದ್ದು. ಯಾರ ಕೈಗೆ ಸತ್ತೆ ಕೊಡಬೇಕೋ ನಿರ್ಣ 
ಯಿಸುವವರು ಅವರು, ಪಾರಸೀಗಳ ಕೈಗೆ ಕೊಟ್ಟಾರು; ಹಾಗಾದರೆ ನನಗೆ 
ಬಹಳ ಇಷ್ಟ. ಇವತ್ತು ಕಾಂಗ್ರೆಸ್ಸಿನಲ್ಲಿ ಯಾರ ಹೆಸರು ಕೇಳಿಯೇ 
ಇಲ್ಲವೋ ಅಂಥವರ ಕೈಗೆ ಕೊಟ್ಟಾರು. ' ಈ ಜಾತಿ ತೀರಾ ಅಲ್ಪ ಸಂಖ್ಯೆ 
ಯದು ' ಎನ್ನಲಾಗದು ನೀವು. ' ಆ ಪಕ್ಷ ಸ್ವಾತಂತ್ರ್ಯ ಸಮರದಲ್ಲಿ 
ಪಾತ್ರ ವಹಿಸಲಿಲ್ಲ. ಅವರಿಗೇಕೆ ಸತ್ತೆ ? ' ಎನ್ನಲಾಗದು. ಹುಟ್ಟಿ ದಾರಭ್ಯ 
ಕಾಂಗ್ರೆಸ್ಸು ಜಾತಿ-ಮತಗಳ ಬಜ್ಜಕ್ಕೆ ದೂರವಾಗಿದೆ. ಜಾಗ 
ಇಡೀ ರಾಷ್ಟ್ರದ ದ ಷ್ಟಿಯಿಂದ ಯೋಚಿಸಿದೆ, ಹಾಗೆಯೆ ಕೆಲಸಮಾಡಿದೆ. 

ನಮ್ಮ ಅಹಿಂಸೆ ಎಷ್ಟು ಅವಶ್ಯ ವೋ, ನಮ್ಮ ಆದರ್ಶಕ್ಕೆ ನಾವು ಎಷ್ಟು 
ದೂರ ಚಿಕ ಬಲ್ಲೆ, ಅಹಿಂಸೆಯಲ್ಲಿ ಅಂತಿಮಪರಾಜಯ, ವಿಫಲತೆ 
ಎಂಬುದು ಇಲ್ಲವೇ ಇಲ್ಲ. ನಮ್ಮ ಲೋಪದೋಷಗಳಿದ್ದರೂ ಮಹಾ ಘಟನೆ 
ಸಂಭವಿಸಿದರೆ ಈ ಇಪ್ಪತ್ತು ವರ್ಷ ಸದ್ವಿಲ್ಲದೆ ನಿರಾತಂಕವಾಗಿ ನಾವು ಮಾಡಿದ 
ಸಾಧನೆಗೆ ದೇವರು ಸಫಲತೆಯನ್ನು ಕೊಟ್ಟು ಕರುಣಿಸಿದ, ನಮಗೆ ಸಹಾಯ 
ಮಾಡಿದ ಎನ್ನುತ್ತೇನೆ. 

ನಮ್ಮದಕ್ಕಿಂತ ಹೆಚ್ಚು ನಿಜವಾದ ಪ್ರಜಾತಾಂಶ್ರಿಕ ಸಮರ 

ಸ್ವಾತಂತ್ರ್ಯ ಜಗತ್ತಿನ ಇತಿಹಾಸದಲ್ಲಿ ಇಲ್ಲವೆಂದು ನಂಬಿದೇನೆ. ಸೆರೆಯಲ್ಲಿ 

ದ್ಥಾಗ ಕಾರ್ಲೈೆಲರ "ಫ್ರಾನ್ಸಿನ ಮಹಾಕ್ಪಾ ತಿ'ಯನ್ನು ಓದಿದೆ. ಪಂಡಿತ 
ಜವಾಹರಲಾರರು ರಷ್ಯದ ಕ್ರಾಂತಿಯ ವಿಷಯ ಸ್ವಲ್ಪ ಹೇಳಿದಾರೆ. ಆದರೆ 
ಈ ಕ್ರಾಂತಿಗಳು ಹಿಂಸಾತ್ಮಕವಾದುದರಿಂದ ಪ್ರಜಾತಾಂತ್ರಿಕ ಧ್ಯೇಯ 
ವನ್ನು ಸಾಧಿಸಲು ಅಸಮರ್ಥವಾದವು. ನಾನು “ಕಲ್ಪಿಸಿಕೊಂಡ ಅಹಿಂಸೆ 
ಯಿಂದ ಸ್ಥಾಪಿತವಾದ ಪ್ರಜಾತಂತ ದಲ್ಲಿ ಸರ್ವ ಸಮಾನ ಸಮತೆ ಇದ್ದೀತು. 
ಪೃ ತಿಯೊಬ್ಬನೂ ತನಗೆ ತಾನೇ ಪ್ರಭು, ಅಂಥಾ ಪ್ರಜಾತಂತ್ರಕ್ಕಾ ಗಿ 
ಹೋರಾಡಲು ನಿಮ್ಮನ್ನು ಇಂದು ಕರೆಯುತ್ತ ದೇನೆ. ಇದನ್ನು 'ಒಂತರೆ 
ಹಿಂದೂ-ಮುಸ್ಲಿಂ ಭೇದವನ್ನು ಮರೆತು ಕೇವಲ ಭಾರತೀಯರೆಂದೇ 
ತಿಳಿದು ಎಲ್ಲರದೂ ಆದ ಸ್ವಾತಂತ್ರ್ಯ ವ ್ಯ ವಹಾರದಲ್ಲಿ ಭಾಗವಹಿಸೀರಿ, 


೨೦೪ ಗಾಂಧೀ ಗ್ರಂಥಮಾಲಿ 


ಆಮೇಲೆ ಬ್ರಿಟಿಷರ ಬಗ್ಗೆ ನಿಮ್ಮ ಮನೋವೃತ್ತಿಯ ಮಾತು. ಬ್ರಿಟಿ 
ನ್ನಿನ ಬಗ್ಗೆ ಜನರಲ್ಲಿ ದ್ವೇಷ ಇರುವುದನ್ನೂ ನೋಡಿದೇನೆ. ಅವರ ನಡತೆ 
ಯಿಂದ ಬೇಸರವಾಗಿದೆ ಎನ್ನುತ್ತಾರೆ, ಬ್ರಿಟಿಷ್‌ ಸಾಮ್ರಾ ಜ್ಯಷಾಹಿಗೂ 
ಬ್ರಿಟಷ್‌ ಜನತೆಗೂ ವ್ಯತ್ಯಾಸ ಕಾಣುವುದಿಲ್ಲ ಜನರಿಗೆ. ಅವರಿಗೆ ಎರಡೂ 
ಒಂದೇ. ಈ ದ್ವೇಷ ಜಪಾನೀಗಳನ್ನು ಸ್ವಾಗತಿಸುವಂತೆ ಮಾಡುತ್ತದೆ. ಬಹಳ 
ಅಪಾಯಕಾರಿ ಇದು. ಒಂದು ಗುಲಾಮಗಿರಿ ಯ ಬದಲು ಇನ್ನೊಂದು 
ಗುಲಾಮಗಿರಿಯನ್ನು ಒಬ್ಬಕೊಳ್ಳಲು ಸಿದ್ಧರಾಗಿದ್ದಾರೆ ಎಂದಾಯಿತು. ಈ 
ಭಾವನೆಯನ್ನು ನೀಗಬೇಕು ನಾವು. ಬ್ರಿಟಿಷ್‌ ಜನರೊಡನೆ ನಮಗೆ ಜಗಳ 
ಇಲ್ಲ. ಅವರ ಸಾಮ್ರಾಜ್ಯ ಷಾಹಿಯೊಡನೆ, ಅಪಾಯದ ಭಯದಿಂದ ಬಂದ 
ದ್ವಲ್ಪ, ಬ್ರಿಟಿಷರ ಸತ್ತೆ ಮುಕ್ತಾಯವಾಗಲಿ ಎಂಬ ಸೂಚನೆ. ಸದ್ಯದ 
ವಿಷಮ ಘಟ್ಟದಲ್ಲಿ ಭಾರತ ತನ್ನ ಪಾತ್ರವನ್ನು ಸರಿಯಾಗಿ ವಹಿಸಲು 
ಸಾಧ್ಯವಾಗಲಿ ಎಂದು ಬಂತು. ಸಂಯುಕ್ತ ರಾಷ್ಟ್ರಗಳು ಯುದ್ಧ ಮಾಡು 
ತ್ತಿರುವಾಗ ಭಾರತದಂಥ ವಿಶಾಲ ದೇಶ ಇಷ್ಟವಿದ್ದೋ ಇಲ್ಲದೆಯೋ ಕೊಟ್ಟಿ 
ಹಣ--ಸಾಮಗ್ರಿ ಗಳ ಸಹಾಯ ಮಾತ್ರವೇ ಆದರೆ ಸಂತೋಷದ ಸ್ಥಿತಿ 
ಯಲ್ಲ. ನಿಜವಾದ ತ್ಯಾಗ--ಸಾಹಸಗಳನ್ನು ಪ್ರಚೋದಿಸಲು ಇದು ನಮ್ಮ 
ಯುದ್ಧ ಎನ್ನಿಸಬೇಕು, ನಾವು ಸ್ವತಂತ್ರರಾಗಬೇಕು. ನಾವು ಸಾಕಷ್ಟು 
ಆತ್ಮತ್ಯಾಗ ಮಾಡಿದರೆ ಬ್ರಿಟಷ್‌ ಸರಕಾರ ನಮಗೆ ಸ್ವಾತಂತ್ರ್ಯವನ್ನು ಸಲ 
ಸದೆ ಇರಲಾರದು. ಆದ್ದರಿಂದ ನಾವು ದ್ವೇಷವನ್ನು ನೀಗಬೇಕು. ನನಗೆ 
ಎಂದೂ ದ್ವೇಷಭಾವನೆ ಹುಟ್ಟಿಲ್ಲ ಎಂದು ಹೇಳಬಲ್ಲೆ. ಎಂದಿಗಿಂತ ಇಂದು 
ನಾನು ಬ್ರಿಟಿಷರಿಗೆ ಹೆಚ್ಚು ಸ್ನೇಹಿತ ಎನಿಸುತ್ತಿದೆ. ಅವರು ಸಂಚಿನಲ್ಲದಾರೆ 
ಇವತ್ತು ಎಂಬುದು ಒಂದು ಕಾರಣ, ಆದ್ದರಿಂದ ನನ್ನ ಸ್ನೇಹವೇ ಅವ 
ರನ್ನೂ ತಪ್ಪು ಮಾಡದಂತೆ ತಡೆಯಲು ಹೇಳುತ್ತಿದೆ. ಪರಿಸ್ಥಿತಿಯನ್ನು 
ನೋಡಿದರೆ ಅಗಾಧ ಕಂದರ ಒಂದರ ಅಂಚಿನಳ್ಳದಾರೆ ಅವರು. ಅವರಿಗೆ 
ಎಚ್ಛರಿಕೆ ಕೊಡುವುದು ನನ್ನ ಕರ್ತವ್ಯ ಆಗಿದೆ. ತತ್ಕಾಲಕ್ಕೆ ಅವರಿಗೆ ಸಿಟ್ಟು 
ಬರಬಹುದು, ಅವರಿಗೆ ಸಹಾಯಮಾಡಲು ಚಾಚಿದ ಕೈಯನ್ನೇ ಅವರು 
ಕಡಿಯಲೂ ಬಹುದು, ಜನ ನಕ್ಕಾರು. ಆದರೂ ಇದು ನನ್ನ ಶಪಥ. 
ನನ್ನ ಬಾಳಿನ ಮಹತ್ತರ ಹೋರಾಟ ನಡೆಸಲಿದೇನೆ. ಇಂಥ ಸಮಯದಲ್ಲಿ 
ಯಾರ ವಿಷಯದಲ್ಲೂ ದೈೇಷ ಭಾವನೆ ನನಗೆ ಸಲ್ಲದು,೪೨ 


ಭಾಷಣಗಳು ಮತ್ತು ಹೇಳಿಕೆಗಳು ೨೦೫ 
೪೧. ಆಗಸ್ಟ್‌ ೮, ೧೯೪೨. 


[ಆಗಸ್ಟೆ ೮ರಂದು ಗೊತ್ತುವಳಿಯನ್ನು ಸಭೆ ಅಂಗಿಕರಿಸಿದ ಮೇಲೆ 
ಗಾಂಧೀಜೀ ಎರಡು ಗಂಟಿಯ ಹೊತ್ತು ಮಾತಾಡಿದರು, ಮೊದಲು 
ಹಿಂದೂಸ್ತಾನಿಯಲ್ಲಿ,] 


ಈಗ ನೀವು ಅಂಗೀಕರಿಸಿದ ತೀರ್ಮಾನಕ್ಕಾಗಿ ನಿಮ್ಮನ್ನು ಅಭಿನಂದಿಸು 
ತ್ರೇನೆ. ತೀರ್ಮಾನದ ಪರವಾಗಿ ಅತ್ಯಧಿಕ ಬಹು ಸಂಖ್ಯೆ ಇದೆ ಎಂದು 
ಗೊತ್ತಿದ್ದರೂ ತಮ್ಮ ತಿದ್ದುಪಡಿಗಳನ್ನು ಮತಕ್ಕೆ ಹಾಕಲು ಒತ್ತಾಯ 
ಮಾಡಿದ ಮೂವರು ಗೆಳೆಯರ ಧೈರ್ಯವನ್ನು ಅಭಿನಂದಿಸುತ್ತೇನೆ. 
ತೀರ್ಮಾನಕ್ಕೆ ವಿರುದ್ಧವಾಗಿ ಮತ ಕೊಟ್ಟಿ ಹದಿಮೂರು ಜನ ಗೆಳೆಯರನ್ನೂ 
ಅಭಿನಂದಿಸುತ್ತೇನೆ. ಅದರಲ್ಲಿ ನಾಜಿಕೊಳ್ಳ ಬೇಕಾದ್ದು ಏನೂ ಇಲ್ಲ. ಅತ್ಯಂತ 
ಅಲ್ಪ ಸಂಖ್ಯೆಯಲ್ಲಿದ್ದರೂ ನಮ್ಮನ್ನು ನೋಡಿ ಜನ ನಕ್ಕರೂ ಧೈರ್ಯಗೆಡಬಾರ 
ದೆಂದು ಕಳೆದ ಇಪ್ಪತ್ತು ವರ್ಷಗಳಿಂದ ಕಲಿಯುತ್ತಿದೇವೆ. ನಮ್ಮದು 
ಸರಿ ಎಂಬ ಭರವಸೆಯಿಂದ ನಮ್ಮ ನಂಬಿಕೆಯನ್ನೆ ದೃಢವಾಗಿ ಹಿಡಿಯಲು 
ಕಂಡಿದೇವೆ. ಈ ಅಭಿಪ್ರಾಯ ದಾರ್ಡ್ಯವನ್ನು ಬೆಳೆಸಬೇಕು. ಅದರಿಂದ 
ಮನುಷ್ಯ ಉತ್ತಮನಾಗುತ್ತಾನೆ. ಅವನ ನೀತಿಯ ವ್ಯಕ್ತಿತ್ವ ಬೆಳೆಯು 
ತ್ತದೆ. ಐವತ್ತು ವರ್ಷಗಳಿಂದ ನಾನು ಅನುಸರಿಸಲು ಯತ್ನಿಸಿದ 
ತತ್ವವನ್ನು ಈ ಗೆಳೆಯರು ಗ್ರಹಿಸಿರುವುದನ್ನು ಕಂಡು ಸಂತಸಗೊಂಡೆ. 

ಅವರ ಧೈರ್ಯಕ್ಕಾಗಿ ಅವರನ್ನು ಅಭಿನಂದಿಸಿ ಈಗ ಹೇಳುತ್ತೇನೆ. ಈ 
ತಮ್ಮ ತಿದ್ದುಪಡಿಗಳ ಮೂಲಕ ಯಾವುದನ್ನು ಒಬ್ಬಕೊಳ್ಳಲು ಈ 
ಸಮಿತಿಯನ್ನು ಕೇಳಿದರೋ ಅದು ಪರಿಸ್ಥಿತಿಯ ಯಥಾ ದರ್ಶನವಲ್ಲ. 
ತಿದ್ದುಪಡಿಗಳನ್ನು ಹಿಂತೆಗೆದುಕೊಳ್ಳಲು ಮೌಲಾನಾ ಮಾಡಿದ ಬಿನ್ನಹ 
ವನ್ನು ಪರ್ಯಾಲೋಚಿಸಬೇಕಿತ್ತು ಈ ಗೆಳೆಯರು. ಜವಾಹರಲಾಲರು 
ಕೊಟ್ಟಿ ವಿವರಣೆಗಳನ್ನು ಎಚ್ಚರದಿಂದ ಅರಿತುಕೊಳ್ಳಬೇಕಿತ್ತು. ಹಾಗೆ 
ಮಾಡಿದ್ದರೆ ಅವರಿಗೆ ತಿಳಿಯುತ್ತಿತ್ತು. ಕಾಂಗ್ರೆಸ್ಸು ಯಾವ ಅಧಿಕಾರ 
ವನ್ನು ಕೊಡಬೇಕೆಂದು ಅವರು ಕೇಳುತ್ತಾರೋ ಅದನ್ನು ಆಗಲೇ ಕೊಟ್ಟು 
ಆಗಿದೆ, 


೨೦೬ ಗಾಂಧೀ ಗ್ರಂಥಮಾಲೆ 


ಪ್ರತಿಯೊಬ್ಬ ಮುಸಲ್ಮಾನನೂ ಭಾರತವನ್ನು ತನ್ನ ತಾಯಿನಾಡೆಂದು 
ಹೇಳುತ್ತಿದ್ದ ದಿನ ಒಂದು ಇತ್ತು. ಅಲೀ ಸೋದರರು ನನ್ನ ಜೊತೆಯಲ್ಲಿದ್ದಾಗ 
ಅವರ ಮಾತು ಚರ್ಚಿಸಲಿಕ್ಕೂ ಭಾರತ ಹಿಂದೂಗಳದು ಎಷ್ಟೋ ಮುಸಲ್ಮಾ 
ನರದೂ ಅಷ್ಟೇ ಎಂಬ ಗ್ರಹಿಕೆ ಆಧಾರವಾಗಿತ್ತು. ಇದು ಅವರ 
ಅಂತರಂಗದ ಭಾವನೆ, ತೋರಿಕೆ ಅಲ್ಲ ಎಂಬುದಕ್ಕೆ ನಾನೇ ಸಾಕ್ಷಿ. ಅವ 
ರೊಡನೆ ಹಲವು ವರ್ಷ ಬಾಳಿದೇನೆ. ಅವರ ಜೊತೆಯಲ್ಲಿ ಎಷ್ಟೋ 
ಹಗಲು ಇರುಳು ಕಳೆದಿದೇನೆ, ಅವರು ಹೇಳಿದುದೆಲ್ಲ ಅವರ ನಂಬಿದ್ದುದರ 
ಪ್ರಾಮಾಣಿಕ ಪ್ರಕಟನೆ ಎಂದು ಹೇಳುವ ಧೈರ್ಯ ಮಾಡುತ್ತೇನೆ. ಬೆಳ್ಳಗಿರು 
ವುದನ್ನೆಲ್ಲಾ ಹಾಲು ಎಂದು ನಂಬುತ್ತೇನೆ ನಾನು ಎನ್ನುವವರು ಕೆಲವರು 
ಇದಾರೆ ಬಲ್ಪೆ. ನಾನು ಅಂಥ ದಡ್ಡನೂ ಅಲ್ಲ, ಭೋಳೆಯೂ ಅಲ್ಲ. ಅವರ 
ಟೀಕೆ ನನ್ನನ್ನು ಬಾಧಿಸದು. ನನ್ನನ್ನು ಭೋಳಿ ಎಂದರೂ ಚಿಂತೆಯಿಲ್ಲ, 
ವಂಚಕ ಎನ್ನದಿದ್ದರೆ ಸರಿ. 

ಈ ಕಮ್ಯುನಿಸ್ಟ್‌ ಗೆಳೆಯರು ತಿದ್ದುಪಡಿಗಳಲ್ಲಿ ಸೂಚಿಸಿದುದು 
ಹೊಸದೇನಲ್ಲ. ಸಾವಿರ ವೇದಿಕೆಗಳಿಂದ ಅದನ್ನು ಮತ್ತೆ ಮತ್ತೆ ಹೇಳಿದಾರೆ. 
ಸಾವಿರಾರು ಮಂದಿ ಮುಸಲ್ಮಾನರು ನನಗೆ ಹೇಳಿದಾರೆ. ಹಿಂದೂ ಮುಸ್ಲಿಂ 
ಪ್ರಶ್ನೆ ಸಮಾಧಾನಕರವಾಗಿ ಬಗೆ ಹರಿಯಬೇಕಾದರೆ ನನ್ನ ಜೀವಮಾನದಲ್ಲೇ 
ಎಂದು. ಇದನ್ನು ಕೇಳಿ ನಾನು ಉಬ್ಬಬೇಕು. ಆದರೆ ನನ್ನ ಬುದ್ಧಿಗೆ 
ಒಪ್ಪದ ಮಾತನ್ನು ನಾನು ಹೇಗೆ ಒಪ್ಪಲಿ? ಹಿಂದೂ ಮುಸ್ಲಿಂ ಐಕಮತ್ಯ 
ಹೊಸದಲ್ಲ. ಕೋಟಗಟ್ಟಲೆ ಹಿಂದೂಗಳೂ ಮುಸಲ್ಮಾನರೂ ಅದಕ್ಕಾಗಿ 
ಯಶ್ನಿಸಿದಾರೆ. ಬಾಲ್ಯದಿಂದಲೂ ನಾನು ಉದ್ದೇಶಪೂರ್ವಕ ಅದಕ್ಕಾಗಿ 
ಯತ್ನಿಸಿದೇನೆ, ಶಾಲೆಯಲ್ಲಿ ಮುಸ್ಲಿಂ, ಪಾರಸೀ ವಿದ್ಯಾರ್ಥಿಗಳ ಗೆಳೆತನ 
ಮಾಡಲು ವಿಶೇಷವಾಗಿ ಯತ್ನಿಸಿದೆ. ಆ ಚಿಕ್ಕ ವಯಸ್ಸಿನಲ್ಲೇ ನನಗೆನಿಸಿತ್ತು. 
ಭಾರತದಲ್ಲಿ ಇತರ ಮತಗಳವರೊಡನೆ ಸ್ನೇಹ ಶಾಂತಿಗಳೊಡನೆ ಬಾಳ 
ಬೇಕು ಹಿಂದೂಗಳು ಎಂಬುದಾದರೆ ಅವರು ಕಷ್ಟಪಟ್ಟು ನೆರೆಹೊರಿಕೆ 
ಯನ್ನು ಕಲಿಯಬೇಕು. ಹಿಂದೂಗಳ ಸ್ನೇಹಮಾಡಲು ವಿಶೇಷ ಪ್ರಯತ್ನ 
ಮಾಡದಿದ್ದರೂ ಚಿಂತೆಯಿಲ್ಲ. ನಾನು ಕೆಲವರಾದರೂ ಮುಸಲ್ಮಾನರೊಡನೆ 
ಗೆಳೆತನ ಬೆಳೆಸಬೇಕು ಎಂದುಕೊಂಡೆ, ಒಬ್ಬ ಮುಸ್ಲಿಂ ವರ್ತಕನ 


ಭಾಷಣಗಳು ಮತ್ತು ಹೇಳಿಕೆಗಳು ೨೦೭ 


ವಕೀಲನಾಗಿ ಹೋದೆ ನಾನು ದಕ್ಷಿಣ ಆಫ್ರಿಕಾಕ್ಕೆ, ಅಲ್ಲ ಇತರ ಮುಸಲ್ಮಾನ 
ರೊಡನೆ ಸ್ನೇಹ ಮಾಡಿಕೊಂಡೆ. ನನ್ನ ಕಕ್ಷಿಗಾರನ ವಿರೋಧಿಗಳೊಂದಿಗೆ 
ಕೂಡ ಪ್ರಾಮಾಣಿಕತೆಗೆ ಸಜ್ಜನಿಕೆಗೆ ಹೆಸರು ಗಳಿಸಿದೆ. ನನ್ನ ಜೊತೆಗಾರರಳ್ಳಿ 
ಮುಸ್ಲಿಮರೂ ಪಾರಸೀಗಳೂ ಇದ್ದರು. ಅವರ ಮನಸ್ಸನ್ನು ಸೂರೆಗೊಂಡೆ. 
ಕಡೆಗೆ ಭಾರತಕ್ಕೆ ಮರಳುವಾಗ ಆ ಅಗಲಿಕೆಯಿಂದ ದುಃಖಗೊಂಡು ಕಂಬನಿ 
ಸುರಿಸಿದೆ. 

ಭಾರತದಲ್ಲಿಯೂ ನನ್ನ ಪ್ರಯತ್ನಗಳನ್ನು ಮುಂದೆ ಸಾಗಿಸಿದೆ. ಆ 
ಐಕಮತ್ಯವನ್ನು ಸಾಧಿಸುವ ಪ್ರಯತ್ನದಲ್ಲಿ ಕಿಂಚಿತ್ತೂ ಲೋಪ ಮಾಡ 
ಲಿಲ್ಲ. ಖಿಲಾಫತ್‌ ಚಳುವಳಿಯಲ್ಲಿ ನಾನು ನೀಡಿದ ಪೂರ್ಣ ಸಹಕಾರ 
ನನ್ನ ಯಾವಜ್ಮೀವವೂ ಇದ್ದ ಬಯಕೆಯ ಫಲ. ದೇಶಾದ್ಯಂತವೂ 
ಮುಸ್ಲಿಮರು ನನ್ನನ್ನು ಗೆಳೆಯ ಎಂದು ಒಪ್ಪ ಕೊಂಡರು. 

ಅಂಥದು, ಈಗ ಹೇಗೆ ನಾನು ಕೇಡಿಗನಾದೆ? ಈಗೇಕೆ ತಿರಸ್ಕಾರ? 
ಖಿಲಾಫತ್‌ ಚಳುವಳಿಗೆ ನೆರವಾದಾಗ ನನಗೇನಾದರೂ ದುರುದ್ದೇಶವಿತ್ತೆ ? 
ನಿಜ. ನನ್ನ ಹೃದಯಾಂತರಾಳದಲ್ಲಿ ಗೋಸಂರಕ್ಷಣೆ ಮಾಡಬಲ್ಲೆ ಅದರಿಂದ 
ಎಂಬ ಆಸೆ ಇತ್ತು. ನಾನು ಗೋ ಪೂಜಕ. ನಾನೂ ಗೋವೂ ಒಬ್ಬನೇ 
ದೇವರ ಸೃಷ್ಟಿ ಎಂದು ನಂಬಿದೇನೆ. ಗೋವನ್ನು ಕಾಪಾಡಲು ನನ್ನ 
ಪ್ರಾಣವನ್ನು ಕೊಡಲು ಸಿದ್ಧ. ನನ್ನ ಜೀವನ ತತ್ವ, ನನ್ನ ಅಂತಿಮ 
ಆಕಾಂಕ್ಷೆ ಏನೇ ಇದ್ದರೂ ಚೌಕಾಸಿಗಾಗಿ ನಾನು ಚಳುವಳಿಯಲ್ಲಿ ಸೇರಲಿಲ್ಲ. 
ನನ್ನಂತೆಯೇ ಸಂಕಟದಲ್ಲಿದ್ದ ನನ್ನ ನೆರೆಯವನಿಗೆ ಸಲ್ಲಿಸಬೇಕಾದ ನನ್ನ 
ಕರ್ತವ್ಯವನ್ನು ಸಲ್ಲಿಸಲು ನಾನು ಚಳುವಳಿಯಲ್ಲಿ ಸೇರಿದೆ. ಅಲೀ ಸೋದ 
ರರು ಬದುಕಿದ್ದರೆ ಈ ಮಾತಿಗೆ ಪ್ರಮಾಣ ಕೊಡುತ್ತಿದ್ದರು. ಗೋಸಂ 
ರಕ್ಷಣೆಗಾಗಿ ಮಾಡಿದ ವ್ಯವಹಾರವಲ್ಲ ಅದು ಎಂದು ಇನ್ನೂ ಎಷ್ಟೋ 
ಜನ' ನನ್ನ ಮಾತಿಗೆ ಸಾಕ್ಷಿ ಹೇಳಬಲ್ಲರು. ಖಿಲಾಫತ್ತಿನ ಹಾಗೇ ಗೋವೂ 
ತನ್ನ ಯೋಗ್ಯತೆಯನ್ನೆ ಅವಲಂಬಿಸಿತ್ತು. ಪ್ರಾಮಾಣಿಕ ಮನುಷ್ಯ, 
ನಿಜವಾದ ನೆರೆಯವ, ನೆಚ್ಚಿನ ಗೆಳೆಯ ಎಂದು ನನ್ನ ಕರ್ತವ್ಯ ಆಗಿತ್ತು, 
ಮುಸಲ್ಮಾನರಿಗೆ ಒದಗಿದ್ದ ಸಂಕಲ ಸಮಯದಲ್ಲಿ ಅವರಿಗೆ ನೆರವಾಗು 


ವುದು. 


೨೦೮ ಗಾಂಧೀಗ ಗ್ರಂಥಮಾಲೆ 


ಆ ದಿನಗಳಲ್ಲಿ ಮುಸಲ್ಮಾನರೊಡನೆ ಸಹಪಂಗ್ತಿ ಭೋಜನ ಮಾಡಿ 
ಹಿಂದೂಗಳನ್ನು ಗಾಬರಿ ಗೊಳಿಸಿದೆ. ಕಾಲ ಕಳೆದಂತೆ ಈಗ ಅವರಿಗೆ ಅದು 
ರೂಢಿಯಾಗಿದೆ. ಆದರೂ. ಮೌಲಾನಾ ಬಾರಿ ಹೇಳಿದರು--ನಿಮ್ಮನ್ನು 
ನನ್ನ ಅತಿಥಿಯಾಗಿ ಸ್ವಾಗತಿಸಿದರೂ ನಿಮ್ಮ ಜೊತೆಯಲ್ಲ ಊಟ ಮಾಡು 
ವುದಿಲ್ಲ ನಾನು. ಎಂದಾದರೂ ನನಗೆ ದುರುದ್ಧೇಶವಿತ್ತು ಎಂದಾರು. 
ಆದ್ದರಿಂದ ನಾನು ಅವರಲ್ಲಿ ತಂಗಿದಾಗ ಬ್ರಾಹ್ಮಣ ಅಡಿಗೆಯವನೊಬ್ಬನನ್ನು 
ಕರೆಸಿ ಬೇರೆ ಅಡಿಗೆಗೆ ಏರ್ಪಾಡು ಮಾಡುತ್ತಿದ್ದರು. ಅವರ ನಿವಾಸ 
ಫಿರಂಗಿ ಮಹಲ್‌--ಹಳೇ ಕಾಲದ್ದು, ಚಿಕ್ಕದು. ಹೆಚ್ಚು ಸ್ಥಳ ಇರಲಿಲ್ಲ. 
ಅವರೂ ಸಂತೋಷವಾಗಿ ಈ ಕಷ್ಟವನ್ನೆಲ್ಲ ಲ ವ ಸುತ್ತಿ ದ್ದ ರು, ತಮ್ಮ 
ದೃಢ ನಿಶ್ಚಯವನ್ನು ನಡೆಸುತ್ತಿದ್ದ ರು. ಅವರನ್ನು ಸಹ ಬಿಡಿಸಲ 
ಆಗಲಿಲ್ಲ ನನಗೆ. ಆ ಕಾಲದಲ್ಲಿ ನಮಗಿದ್ದ ಪ್ರೇರಣೆ ಹ 
ಗಾಂಭೀರ್ಯ, ಔನ್ನತ್ಯಗಳದು. ಇತರ ಮತಗಳ ಗೆಳೆಯರನ್ನು ತೃಪ್ತ 
ಪಡಿಸಲು ಪ್ರತಿಯೊಂದು ಮತದವರೂ ತಾ ಮೇಲು ನಾ ಮೇಲು ಎಂದು 
ಯತ್ನಿಸುತ್ತಿದ್ದರು. ಪರಸ್ಪರರ ಧಾರ್ಮಿಕ ಭಾವನೆಗಳನ್ನು ಗೌರವಿಸು 
ತ್ತಿದ್ದರು. ಅದೊಂದು ವಿಶೇಷ ಮರ್ಯಾದೆ ತಮಗೆ ಎಂದು ತಿಳಿಯು 
ತ್ತಿದ್ದರು. ಯಾರ ಮನಸ್ಸಿನಲ್ಲೂ ಎಳ್ಳಷ್ಟೂ ಅನುಮಾನ ಇರಲಿಲ್ಲ. ಆ 
ಔನ್ನತ್ಯ, ಗಾಂಭೀರ್ಯ ಎಲ್ಲಿ ಹೋದವು ಈಗ? ಆ ಮಹತ್ತರ ಕಾಲವನ್ನು 
ನೆನೆಯಿರಿ ಎಂದು ಎಲ್ಲ ಮುಸಲ್ಮಾನರನ್ನು, ಕಾಯಿದೆ ಆಜಂಮರನ್ನು 
ಕೇಳುತ್ತೇನೆ. ಏಕೆ ಈ ಬಿಕ್ಕಟ್ಟು ಬಂತು? ಕಾಯಿದೆ ಆಜಂ ಜಿನ್ನಾ ಸ್ವತಃ 
ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿಗರು. ಇವತ್ತು ಕಾಂಗ್ರೆಸ್ಸಿನ ಮೇಲೆ ಅವರಿಗೆ 
ಸಿಟ್ಟು ಬಂದಿದ್ದರೆ, ಅವರ ಮನಸ್ಸಿನಲ್ಲಿ ಹೊಕ್ಕಿರುವ ಸಂಶಯವೇ ಕಾರಣ. 
ದೇವರು ಅವರಿಗೆ ದೀರ್ಫಾಯುಸ್ಸನ್ನು ಕೊಡಲಿ. ನಾನು ಗತಿಸಿದ 
ತರುವಾಯ ಅವರಿಗೆ ತಿಳಿದುಬರುತ್ತ ದೆ--ಮುಸಲ್ಮಾನರ ವಿರುದ್ಧ ಯಾವ 
ಯೋಜನೆಯೂ ನನಗೆ ಇರಲಿಲ್ಲ, ಅವರ ಹಿತಕ್ಕೆ ಎಂದೂ ನಾನು ಎರಡು 
ಬಗೆಯಲಿಲ್ಲ ಎಂಬುದು. ಅವರ ಇಳುವಳಿಗೆ ಧಕ್ಕೆ ತಂದರೆ, ಅವರ 
ಹಿತಕ್ಕೆ ಭಂಗ ತಂದರೆ ನನಗೆ ದಾರಿ ಏನು? ನನ್ನ ಗತಿ ಏನು? ನನ್ನ 
ಪ್ರಾಣ ಅವರ ಕೈಯಲ್ಲಿದೆ. ಅವರಿಗೆ ಇಷ್ಟ ಬಂದಾಗ ಅದನ್ನು ಕೊನೆ 


ತ್ರಾ 


ಭಾಷಣಗಳು ಮತ್ತು ಹೇಳಿಕೆಗಳು ೨೦೯ 


ಗಾಣಿಸಲು ಅವರು ಸ್ವತಂತ್ರರು. ಹಿಂದೆ ನನ್ನ ಪ್ರಾಣ ತೆಗೆಯಲು 
ಪ್ರಯತ್ನ ನಡೆದಿದೆ. ಆದರೆ ದೇವರು ಪ್ರಾಣ ಉಳಿಸಿಕೊಂಡುಬಂದಿದಾನೆ 
ಇಲ್ಲಿಯವರೆಗೆ. ಆ ಕೃತ್ಯ ಮಾಡಲು ಬಂದವರೆಲ್ಲರೂ ಪಶ್ಶಾತ್ತಾಪ ಪಟ್ಟ 
ದಾರೆ. ಆದರೆ ಒಬ್ಬ ದುಷ್ಕನನ್ನು ತೀರಿಸಿಬಿಡೋಣ ಎಂದು ಯಾರಾದರೂ 
ನನಗೆ ಗುಂಡಿಟ್ಟಿರೆ ನಿಜವಾದ ಗಾಂಧೀಯನ್ನು ಅವನು ಕೊಲ್ಲಲಾರ, ದುಷ್ಪ 
ಎಂದು ತಾನು ತಿಳಿದ ಗಾಂಧೀಯನ್ನು ಕೊಂದಾನು. 

ನಿಂದೆ ಅಪಪ್ಪಚಾರಗಳಲ್ಲಿ ತೊಡಗಿರುವವರಿಗೆ ಹೇಳುತ್ತೇನೆ-- 
ಹಗೆಯನ್ನೂ ಕೂಡ ಹಳಿಯಬಾರದೆಂದು ಇಸ್ಲಾಮಿನ ಅಪ್ಪಣೆ, ಪೈಗಂಬ 
ರರು ತಮ್ಮ ವೈರಿಗಳಿಗೆ ಕೂಡ ಕರುಣೆ ತೋರಿ ತಮ್ಮ ಔದಾರ್ಯ ನ್ಯಾಯ 
ಪರತೆಗಳಿಂದ ಅವರನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದರು. ನೀವು 
ಆ ಇಸ್ಲಾಮಿನ ಅನುಯಾಯಿಗಳೋ ಬೇರೆ ಯಾವುದೋ ಒಂದರದೋ? 
ಹಾಗೆ ನೀವು ನಿಜವಾದ ಇಸ್ಲಾಂ ಅನುಯಾಯಿಗಳಾಗಿದ್ದರೆ ಬಹಿರಂಗವಾಗಿ 
ತನ್ನ ನಂಬಿಕೆಯನ್ನು ಘೋಷಿಸುವವನನ್ನು ನಂಬದೆ ಸಂಶಯ ಪಡುವುದು 
ಸರಿಯೆ? ನಿಮ್ಮ ನಿಜ ಸ್ನೇಹಿತ, ವಿಶ್ವಾಸ ಪೂರ್ಣ ಸ್ನೇಹಿತನನ್ನು ನಂಬದೆ 
ಕೊಂದು ಹಾಕದಿರಿ ಎಂದು ಒಂದು ದಿನ ಮರುಗೀರಿ. ಈ ಮಾತನ್ನು 
ನೆನಪಿಡಿ. ನಾನು ವಿನಂತಿ ಮಾಡಿಕೊಂಡಷ್ಟು, ಮೌಲಾನಾ ಪ್ರಾರ್ಥಿಸಿ 
ಕೊಂಡಷ್ಟು ಈ ಅಪನಿಂದೆಯ ಜಳುವಳಿ ಹೆಚ್ಚುತ್ತಿರುವುದನ್ನು ಕಂಡು 
ನನಗೆ ಬಹಳ ಗಾಸಿಯಾಗಿದೆ. ನನ್ನ ಪಾಲಿಗೆ ಗುಂಡಿನೇಟನ ಹಾಗೆ ಇವು. 
ಗುಂಡು ನನ್ನ ಪ್ರಾಣ ತೆಗೆಯಬಲ್ಲದು. ಹಾಗೇ ಅವರೂ ನನ್ನನ್ನು ಕೊಲ್ಲ 
ಬಲ್ಲರು. ನೀವು ಕೊಲ್ಲಬಹುದು. ನನಗೆ ಅದರಿಂದ ನೋವು ಇಲ್ಲ. 
ಆದರೆ ನಿಂದನೆ ಮಾಡುವುದೇ ಕೆಲಸ ಆಗಿರುವವರ ಮಾತೋ? ಇಸ್ಲಾಮಿಗೆ 
ಅಪಮಾನ ಮಾಡುತ್ತಾರೆ ಅವರು. ಇಸ್ಲಾಮಿನ ಶುಭನಾಮಕ್ಕಾಗಿ ಬೇಡು 
ತ್ತೇನೆ. ಈ ಬಿಡುವಿಲ್ಲದ ಬೈಗುಳ ಅಪನಿಂದೆಯ ಚಳುವಳಿಯನ್ನು 
ಕೈಬಿಡಿ, 

ಮೌಲಾನಾ ಸಾಹೇಬರ ಮೇಲೆ ಅತಿ ಅಸಹ್ಯಕರ ದುರ್ಭಾಷೆಯನ್ನು 
ಸುರಿಸುತ್ತಿ ದಾರೆ. ಏಕೆ? ತಮ್ಮ ಗೆಳೆತನದ ಒತ್ತಾ ಯವನ್ನು ಮಾಡುತ್ತಿಲ್ಲ 
ನನ್ನ ಮೇಲೆ. ನಿರಾಕರಿಸಿದಾರೆ. ತಾನು ಸುಳ್ಳು ಎಂದು ತಿಳಿದುದನ್ನು ನಿಜ 
14 


೨೧೦ ಗಾಂಧೀಗ್ರ ಂಥಮಾಲೆ 


ಎಂದು ಒಬ್ಬಕೋ ಎಂದು ಒತ್ತಾಯ ಮಾಡುವುದು ಗೆಳೆತನದ ದುರು 
ಪಯೋಗ ಎಂದು ಅವರು ಬಲ್ಲರು. 

ಕಾಯಿದೆ ಆಜಂಗೆ ಹೇಳುತ್ತೇನೆ: ಪಾಕಿಸ್ತಾನದ ಬೇಡಿಕೆಯಲ್ಲಿ 
ಎಷ್ಟು ಸತ್ಯವೋ ನ್ಯಾಯೆವೋ ಅದು ನಿಮ್ಮ ಕೈಯೆಲ್ಲ ಈಗಾಗಲೇ ಇದೆ. 
ಯಾವುದು ತಪ್ಪೋ ಅಸಮರ್ಥನೀಯವೋ ಅದನ್ನು ಯಾರೂ ಕೊಡ 

ಇರರು ನಿಮಗೆ, ಯಾರಾದರೂ ಇತರರ ಮೇಲೆ ಅಸತ್ಯವನ್ನು ಬಲಾತ್ಕಾರ 

ವಾಗಿ: ಹೇರಿದರೂ ಅಂಥ ಬಲಾತ್ಕಾರದ ಫಲವನ್ನು ಬಹುಕಾಲ ಅವನು 
ಅನುಭವಿಸಲಾರ. ದೇವರಿಗೆ ಗರ್ವ ಇಷ್ಟವಿಲ್ಲ. ಗರ್ವ ಇದ್ದ ಕಡೆ ಇರದೆ 
ದೂರ ಹೋಗುತ್ತಾನೆ. ಅಸತ್ಯವನ್ನು ಬಲವಂತದಿಂದ ಹೇರಿದರೆ ದೇವರು 
ಸಹಿಸುವುದಿಲ್ಲ. 

ಅತಿ ಕಟುವಾದ ಮಾತನ್ನು ತಾನು ಹೇಳಬೇಕಾಗಿ ಬಂದಿದೆ, ತನ್ನ 
ವಿಚಾರ--ಭಾವನೆಗಳನ್ನು ವ್ಯಕ್ತ ಪಡಿಸದೆ ಇರಲು ಸಾಧ್ಯವಿಲ್ಲ ಎನ್ನುತ್ತಾರೆ. 
ಅದೇರೀಶಿ ನಾನು ಹೇಳುತ್ತೇನೆ: ನಾನು ಮುಸಲ್ಮಾನರ ಗೆಳೆಯ ಎಂದು 
ಕೊಳ್ಳುತ್ತೇನೆ. ಆದ್ದರಿಂದ ನನ್ನ ಹೃದಯಾಂತರಾಳದ ಮಾತನ್ನು ಏಕೆ 
ಹೊರಗೆಡಹಬಾರದು ? ಅವರಿಗೆ ಅಸಂತೋಷ ಆದರೆ ಆಗಲಿ. ನನ್ನ ಅಂತ 
ರಂಗದ ಭಾವನೆಯನ್ನು ಅವರಿಗೆ ತಿಳಿಸದೆ ಹೇಗೆ ಮರೆಮಾಚಲಿ? ತಮ್ಮ 
ವಿಚಾರ ಭಾವನೆಗಳನ್ನು ಕೇಳುವವರಿಗೆ ಕಟು ಎನಿಸಿದರೂ ಮುಚ್ಚು ಮರೆ 
ಯಿಲ್ಲದೆ ವ್ಯಕ್ತಪಡಿಸಿದುದಕ್ಕಾಗಿ ಕಾಯದೆ ಅಜಂರನ್ನು ಅಭಿನಂದಿ 
ಸುತ್ತೇನೆ. ಆದರೆ ಇಲ್ಲಿ ಕೂಡಿರುವ ಮುಸಲ್ಮಾನರನ್ನು ಹಳಿಯಲೇಕೆ, ತಾವು 
ಹೇಳಿದಂತೆ ಕೇಳಲಿಲ್ಲ ಎಂದು? ಲಕ್ಷಗಟ್ಟಿಲೆ ಮುಸಲ್ಮಾನರು ತಮ್ಮ ಪರವಾ 
ಗಿದ್ದರೆ ಈ ಒಂದು ಹಿಡಿ ಮುಸಲ್ಮಾನರನ್ನು ಏಕೆ ಉದಾಸೀನಮಾಡಬಾರದು, 
ತಪ್ಪುದಾರಿ ತುಳಿದವರು ಎಂದು? ಹಲವು ಕೋಟಿ ಜನರ ಬೆಂಬಲ ಇರು 
ವಾಗ ಬಹುಸಂಖ್ಯೆಯ ಸಮಾಜಕ್ಕೆ ಏಕೆ ಅಂಜಬೇಕು? ಬಹುಸಂಖ್ಯೆಯ 
ವರು ಅಲ್ಪಸಂಖ್ಯಾತರನ್ನು ಎಲ್ಲಿ ನುಂಗಿಹಾಕುತ್ತಾ ರೋ ಎಂಬ ಭಯವೇಕೆ? 
ಪೈಗಂಬರರು ಅರಬ್ಬರ ನಡುವೆ ಮುಸಲ್ಮಾನರ ನಡುವೆ ಹೇಗೆ ಕೆಲಸ 
ಮಾಡಿದರು? ಇಸ್ಲಾಮನ್ನು ಹೇಗೆ ಪ್ರಜಾರಮಾಡಿದರು? ತಮಗೆ ಬಹು 
ಸಂಖ್ಯೆ ದೊರೆತಾಗಲೇ ನಾನು ಇಸ್ಲಾಮಿನ ಪ್ರಜಾರಮಾಡುತ್ತೇನೆ ಎಂದರೆ? 


ಈ 


ಭಾಷಣಗಳು ಮತ್ತು ಹೇಳಿಕೆಗಳು ೨೧೧ 


ಇಸ್ಲಾಮಿನ ಹೆಸರಿನಲ್ಲಿ ನಾನು ಹೇಳಿದ್ದನ್ನೂ ವಿಚಾರಮಾಡಿ ಎಂದು ಕೇಳಿ 
ಕೊಳ್ಳುತ್ತೇನೆ. ತನಗೆ ನಂಬಿಕೆ ಇಲ್ಲದಿದ್ದರೂ ತನ್ನ ತತ್ವಗಳಿಗೆ ವಿರುದ್ಧ 
ವಾದರೂ ಕಾಂಗ್ರೆಸ್ಸು ಅದನ್ನು ಒಬ್ಬ ಕೊಳ್ಳ ಬೇ ಕು ಎಂಬುದರಲ್ಲ 
ನ್ಯಾಯವೂ ಇಲ್ಲ ಸೌಜನ್ಯವೂ ಇಲ್ಲ. 

ರಾಜಾಜೀ ಹೇಳಿದರು: ನನಗೆ ಪಾಕಿಸ್ಥಾನದಲ್ಲಿ ನಂಬಿಕೆಯಿಲ್ಲ, ಆದರೆ 
ಮುಸಲ್ಮಾನರು ಬೇಕು ಎನ್ನುತ್ತಾರೆ, ಜಿನ್ನಾಬೇಕು ಎನ್ನುತ್ತಾರೆ. ಅವರಿಗೆ 
ಅದೊಂದು ಭ್ರಾಂತಿಹಿಡಿದಿದೆ, ಆದ್ದರಿಂದ ಈಗ ಆಗಲಿ ಎಂದುಬಿಡೋಣ. 
ಇದೇ ಜಿನ್ನಾಗೆ ಮುಂದೆ ಪಾಕಿಸ್ತಾನದ ಅನಾನುಕೂಲಗಳೆಲ್ಲ ಅರ್ಥವಾಗು 
ತ್ತದೆ. ಆಗ ಅದು ಬೇಡ ಎಂದಾರು.' ನಾನು ಹೇಳಿದೆ : ಅಸತ್ಯ ಎಂದು 
ನಮಗೆ ತಿಳಿದುದನ್ನು ಸತ್ಯ ಎಂದು ಒಪ್ಪುವುದು ಸರಿಯಲ್ಲ. ಆಮೇಲೆ 
ಅದನ್ನು ನಿರ್ಣಯಿಸುವಾಗ ಅವರು ಒತ್ತಾ ಯಮಾಡಲಾರರು ಎಂದು ನಂಬಿ 
ಇತರರನ್ನು ಒಬ್ಬ ಕೊಳ್ಳಿ ಎಂದು ಒತ್ತಾಯ ಮಾಡಬಾರದು, ಬೇಡಿಕೆ 
ನ್ಯಾಯ ಎನಿಸಿದರೆ ಅವತ್ತೇ ಅದನ್ನು ಒಪ್ಪ ಕೊಂಡು ಬಿಡಬೇಕು. ಕೇವಲ 
ಜಿನ್ನಾ ಸಾಹೇಬರನ್ನು ಸಮಾಧಾನಪಡಿಸಲು ಎಂದು ನಾನು ಒಪ್ಪ ಬಾರದು. 
ಜಿನ್ನಾರನ್ನೂ ಶತ್ಕಾಲಕ್ಕೆ ಸಮಾಧಾನಪಡಿಸೋಣ, ಅವರ ಸಂಶಯಗಳನ್ನು 
ಕಳೆಯೋಣ, ಅವರು ಏನು ಪ್ರತಿಕ್ತ್ರಿಯೆ ತೋರಿಸುತ್ತಾರೋ ಅದಕ್ಕೆ, 
ನೋಡೋಣ ಎಂದು ಅನೇಕರು ಗೆಳೆಯರು ನನಗೆ ಹೇಳಿದಾರೆ. ಆದರೆ 
ಸುಳ್ಳು ವಚನಕೊಟ್ಟು ಯಾವ ಕೆಲಸವನ್ನೂ ನಾನು ಮಾಡಲಾರೆ. ನನ್ನ 
ಪದ್ಮತಿಯಂತೂ ಅದಲ್ಲ. 

ಕಾಂಗ್ರೆಸ್ಸಿಗೆ ಏನು ಅಧಿಕಾರ ಇದೆ ತನ್ನ ತೀರ್ಮಾನಗಳನ್ನು ನಡೆ 
ಯಿಸಲು? ನೀತಿಯ ಬಲ ಒಂದೇ. ನಿಜವಾದ ಪ್ರಜಾಶಕ್ತಿ ಬರಬೇಕಾದರೆ 
ಅಹಿಂಸೆಯಿಂದಲೇ ಎಂದು ಅದರ ನಂಬಿಕೆ. ಜಗತ್‌ ಒಕ್ಕೂಟವನ್ನು ಕಟ್ಟಿ 
ಬೇಕಾದರೆ ಅಹಿಂಸೆಯ ಆಧಾರದ ಮೇಲೆಯೇ, ಜಗತ್ತಿನ ವ್ಯವಹಾರದಳ್ಳಿ 
ಹಿಂಸೆಯನ್ನು ಪೂರಾ ವರ್ಜಿಸಬೇಕು. ಇದು ನಿಜ. ಆದರೆ ಹಿಂದೂ ಮುಸ್ಲಿಂ 
ಪ್ರಶ್ನೆಯೂ ಹಿಂಸೆಯ ಮೂಲಕ ಪರಿಹಾರ ಆಗದು. ಹಿಂದೂಗಳು 
ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ನಡೆಸಿದರೆ ಜಗತ್‌ ಒಕ್ಕೂಟದ ಬಗ್ಗೆ 
ಮಾತನಾಡಲು ಅವರಿಗೆ ಮುಖ ಎಲ್ಲಿಯದು? ಅದೇ ಕಾರಣಕ್ಕಾಗಿಯೆ 


೨೧೨ Jak ಗ್ರಂಥಮಾಲೆ 


ಹಿಂಸೆಯ ಮೂಲಕ ಜಗತ್‌ ಜಾಂಕಿಯನ್ನ ಸ್ಥಾಬಸಲು ಸಾಧ್ಯವಿಲ್ಲ 
ಇಂಗ್ಲೀಷು ಅಮೆರಿಕನ್‌ ಮುತ್ಸದ್ದಿಗಳು ಯೋಚಿಸುವಂತೆ, ಎಂದು ನಂಬಿ 
ದೇನೆ. ನಿಷ್ಟ ಕ್ಷಪಾತಿಯಾದ ಅಂತರ ರಾಷ್ಟ್ರೀಯ ಪಂಚಾಯತಿಗೆ ತನ್ನ 
ವಿವಾದವನ್ನು ಒಪ್ಪಿಸಿ ಅದರ ತೀರ್ಮಾನದಂತೆ ನಡೆಯಲು ಕಾಂಗ್ರೆಸ್ಸು 
ಒಬ್ಬದೆ. ಇಂಥ ಉತ್ತ ಮೋತ್ತ ಮ ನ್ಯಾಯಪೂರ್ಣ ಸೂಚನೆಯೂ ಒಬ್ಬನೆ 
ಯಾಗದಿದ್ದರೆ ಉಳಿಯುವುದು ಒಂದೇಮಾರ್ಗ--*ತ್ತಿ ಯದು, ಹಿಂಸೆ 
ಯದು. "ಇಂಥ ಅಸಾಧ್ಯವಾದುದನ್ನು ನಾನು ಹೇಗೆ ಒಪ್ಪಲಿ? ಜೀವಂತ 
ವಸ್ತು ವನ್ನು ಕತ್ತರಿಸಬೇಕು ಎಂದರೆ ಅದರ ಪ್ರಾಣವನ್ನೆ ತೆಗೆದಹಾಗೆ, 
ಯುದ್ಧಕ್ಕೆ ಆಹ್ವಾನ. ಇಂಥ ಸೋದರರ ಸಮರಕ್ಕೆ ಕಾಂಗ್ರೆಸ್‌ ಸಿದ್ಧ 
ವಾಗಿಲ್ಲ. ಡಾ, ಮೂಂಜೆ, ಶ್ರೀ ಸಾವರಕರರ ಹಾಗೆ. ಖಡ್ಗದ ಸಿದ್ಧಾ ಂತ 
ವನ್ನು ನಂಬಿದ ಹಿಂದೂಗಳು ಹಿಂದೂಗಳ ಅಡಿಯಾಳುಗಳಾಗಿ ಮುಸಲ್ಮಾನ 
ರನ್ನು ಇಟ್ಟುಕೊಳ್ಳಲು ಪ್ರಯತ್ನಿಸಲಿ. ಆ ವಿಭಾಗಕ್ಕೆ ನಾನು ಪ್ರತಿನಿಧಿ 
ಅಲ್ಲ. ನಾನು ಕಾಂಗ್ರೆಸ್ಸಿನ ಪ್ರತಿನಿಧಿ, ಬಂಗಾರದ ತತ್ತಿ ಇಡುವ ಬಾತು ಆದ 
ಕಾಂಗ್ರೆಸ್ಸನ್ನು ಕೊಲ್ಲಬೇಕು ಎನ್ನುತ್ತೀರಿ ನೀವು. ಕಾಂಗ್ರೆಸ್ಸಿನಲ್ಲಿ ನಿಮಗೆ 
ಅಪನಂಬಿಕೆಯಾದರೆ ಹಿಂದೂ--ಮುಸಲ್ಮಾನರಲ್ಲಿ ಸದಾ ಕದನ ಇದ್ದೇ 
ಇರುತ್ತದೆ. ದೇಶ ಯುದ್ಧ--ರಕ್ಕಪಾತಗಳಿಗೆ ಬಲಿಯಾಗುತ್ತದೆ, ಖಂಡಿತ. 
ಇಂಥ ಯುದ್ಧವೇ ನಮ್ಮ ಹಣೆಯ ಬರಹದಲ್ಲಿ ಇದ್ದರೆ ಅದನ್ನು ನೋಡಲು 
ನಾನಂತೂ ಬದುಕಿರಲಾರೆ. 

ಆದ್ದರಿಂದಲೆ ಜಿನ್ನಾ ಸಾಹೇಬರಿಗೆ ನಾನು ಹೇಳುವುದು. ನಿಮ್ಮ 
ಪಾಕಿಸ್ತಾನದ ಬೇಡಿಕೆಯಲ್ಲಿ ನ್ಯಾಯವಾದುದು ಧರ್ಮವಾದುದು ಏನಿ 
ದೆಯೋ ಅದು ನಿಮ್ಮ ಜೀಬಿನಲ್ಲೇ ಇದೆ, ನನ್ನ ಮಾತನ್ನು ನಂಬಿ; ನ್ಯಾಯ 
ಧರ್ಮಗಳಿಗೆ ಯಾವುದು ವಿರುದ್ಧವೋ ಅದನ್ನು *ತ್ತಿಹಿಡಿದೇ ತೆಗೆದು 
ಕೊಳ್ಳಬೇಕು ನೀವು, ಬೇರೆ ಯಾವ ರೀತಿಯಲ್ಲೂ ಅಲ್ಲ. 

ಈ ಸಭೆಯ ಮುಂದೆ ಹೇಳಿಕೊಳ್ಳ ಬೇಕಾದುದು ಎಷ್ಟೊ ಇದೆ ನನ್ನ 
ಹೃದಯದಲ್ಲಿ. ನನ್ನ ಹೃದಯದಲ್ಲಿ ಉಕ್ಕುತ್ತಿದ್ದ ವಿಷಯವನ್ನು ಆಗಲೇ 
ಹೇಳಿದೇನೆ. ನನಗೆ ಇದು ಸಾವು-ಬದುಕಿನ ಸಮಸ್ಯೆ, ತಿಳಿದುಕೊಳ್ಳಿ. 
ಹಿಂದೂಗಳೂ ಮುಸಲ್ಮಾನರೂ ನಾವು, ಯಾರೊಳಗೂ ಕಿಂಚಿತ್ತೂ 


ಭಾಷಣಗಳು ಮತ್ತು ಹೇಳಿಕೆಗಳು ೨೧೩ 


ಸಂಕೋಚವಿಲ್ಲದೆ ಹೃದಯದ ಏಕತೆಯನ್ನು ಸಾಧಿಸಬೇಕು ಎನ್ನುವುದಾ 
ದರೆ, ಮೊಟ್ಟ ಮೊದಲು ಸಾಮ್ರಾಜ್ಯದ ಸಂಗತಿಗಳನ್ನು ಕಳಿಸುವ ಪ್ರಯತ್ನ 
ದಲ್ಲಿ ಒಂದುಗೂಡಬೇಕು. ಹೇಗೂ ಪಾಕಿಸ್ತಾನ ಭಾರತದ ಒಂದು ಭಾಗ 
ಆಗುವುದಿದ್ದರೆ ಮುಸಲ್ಮಾನರು ಭಾರತ ಸ್ವಾತಂತ್ರ್ಯ ಸಮರಕ್ಕೆ ಸೇರಲು 
ಆಕ್ಷೇಪಣೆ ಏನು? ಆದ್ದರಿಂದ ಹಿಂದೂಗಳೂ ಮುಸಲ್ಮಾನರೂ ಮೊಟ್ಟ 
ಮೊದಲು ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಂದಾಗಬೇಕು. ಯುದ್ಧ ಬಹಳ 
ದಿನ ತಡೆದೀತೆಂದು ಜಿನ್ನಾ ಸಾಹೇಬರು ತಿಳಿದಿದಾರೆ. ನಾನು ಒಪ್ಪು ವುದಿಲ್ಲ. 
ಇನ್ನೂ ಆರು ತಿಂಗಳು ಯುದ್ಧ ನಡೆದರೆ ನಾವು ಚೀನಾವನ್ನು ಕಾಪಾಡುವುದು 
ಹೇಗೆ? 

ಆದ್ದರಿಂದ ಈ ಕೂಡಲೇ ಬೇಕು ನನಗೆ ಸ್ವಾತಂತ್ರ್ಯ. ಸಾಧ್ಯವಾದರೆ 
ಇವತ್ತು ರಾತ್ರಿಯೇ, ಬೆಳಕು ಹರಿಯುವುದರೊಳಗಾಗಿಯೇ. ಮತೀಯ 
ಸೌಹಾರ್ದ--ಐಕಮತ್ಯಗಳಿಗಾಗಿ ಕಾಯುವಂತಿಲ್ಲ ಸ್ವಾತಂತ್ರ್ಯ. ಆ 
ಐಕಮತ್ಯ ಬರದಿದ್ದರೆ, ಅದಕ್ಕಾಗಿ ಮಾಡಬೇಕಾದ ಬಲಿದಾನ ಇನ್ನೂ 
ಹೆಚ್ಚಾದೀತು. ಆದರೆ' ಕಾಂಗ್ರೆಸ್ಸು ಸ್ವಾತಂತ್ರ್ಯ ವನ್ನಾದರೂ ಗಳಿಸಬೇಕು, 
ಇಲ್ಲವೆ ಆ ಪ್ರಯತ್ನದಲ್ಲಿ ನಿರ್ನಾಮವಾಗಬೇಕು. ಕಾಂಗ್ರೆಸ್ಸು ಯಾವ 
ಸ್ವಾತಂತ್ರ್ಯ ಸಾಧನೆಗೆ ಹೋರಾಡುತ್ತಿದೆಯೋ ಅದು ಕಾಂಗ್ರೆಸ್ಸಿಗರಿಗೆ 
ಮಾತ್ರ ಅಲ್ಲ, ನಲವತ್ತು ಕೋಟ ಭಾರತೀಯರಿಗೆ, ಮರೆಯಬೇಡಿ. ಕಾಂಗ್ರೆಸಿ 
ಗರು ಎಂದೆಂದಿಗೂ ಜನತೆಯ ವಿನಮ್ರ ಸೇವಕರಾಗಿರಬೇಕು. 

ಬ್ರಿಟಿಷರು ಮುಸ್ಲಿಮರಿಂದ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದರು. 
ಈಗ ಅವರು ಮತ್ತೆ ಮುಸ್ಲಿಂ ಲೀಗಿಗೆ ಪ್ರಭುತ್ವವನ್ನು ವಹಿಸಿಕೊಟ್ಟರೆ 
ತೆಗೆದುಕೊಳ್ಳಲು ಸಿದ್ಧ ಎಂದು ಕಾಯಿದೆ ಆಜಂ ಹೇಳಿದಾರೆ. ಹಾಗಾದರೆ 
ಇದು ಮುಸ್ಲಿಂ ರಾಜ್ಯ ಆಗುತ್ತದೆ. ಮೌಲಾನಾ ಸಾಹೇಬರಾಗಲಿ ನಾನಾಗಲಿ 
ಮಾಡಿದ ಸೂಚನೆಯಲ್ಲಿ ಮುಸ್ಲಿಂ ರಾಜ್ಯದ ಅಥವಾ ಮುಸ್ಲಿಂ ಆಧಿಪತ್ಯದ 
ವಾಸನೆ ಇಲ್ಲ. ಕಾಂಗ್ರೆಸ್ಸಿಗೆ ಯಾವ ಒಂದು ಮತದವರ ಅಥವಾ ಗುಂಏನ 
ಆಧಿಪತ್ಯದಲ್ಲಿ ನಂಬಿಕೆಯಿಲ್ಲ. ಅದಕ್ಕೆ ಪ್ರಜಾತಂತ್ರದಲ್ಲಿ ನಂಬಿಕೆಯಿದೆ. 
ಅದರಲ್ಲಿ ಮುಸಲ್ಮಾನರು, ಕ್ರಿಶ್ಶಿಯನರು, ಪಾರಸೀಗಳು, ಯಹೂದ್ಯರು, 
ಹಿಂದೂಗಳು, ಈ ವಿಶಾಲ ದೇಶದ ಪ್ರತಿಯೊಂದು ಮತದವರೂ ಇದ್ದಾರೆ, 


೨೧೪ ಗಾಂಧೀಗ್ರ ಂಥಮಾಲೆ 


ಮುಸ್ಲಿಂ ರಾಜ್ಯ ಅನಿವಾರ್ಯವಾದರೆ ಬರಲಿ, ಆದರೆ ಅದಕ್ಕೆ ನಮ್ಮ ಸಮ್ಮತಿಯ 
ಮುದ್ರೆ ತಃ ಹೇಗೆ ಒತ್ತಬೇಕು? ಒಂದು ಜಾತಿಮತ ಉಳಿದವುಗಳ 
ಮೇಲೆ ಆಧಿಪತ್ಯದ ಕಾಲ ಎಂದು ನಾವು ಒಪ್ಪುವುದು ಹೇಗೆ? 

ಈ ದೇಶದ ಕೋಟಿಗಟ್ಟಲೆ ಮುಸಲ್ಮಾನರು ಹಿಂದೂ ಬುಡಕಟ್ಟ 
ನವರು. ಹಿಂದೂಸ್ತಾನವಲ್ಲದೆ ಬೇರೊಂದು ಅವರ ತಾಯಿನಾಡು ಆದೀತೆ 1 
ನನ್ನ ಹಿರಿಯ ಮಗ ಕೆಲವು ವರ್ಷಗಳ ಕೆಳಗೆ ಇಸ್ಲಾಂ ಸ್ವೀಕರಿಸಿದ. ಅವನ 
ತಾಯಿನಾಡು ಯಾವುದು? ಪೋರಬಂದರೋ ಪಂಜಾಬೋ 1 9% ಮುಸಲ್ಮಾನ 
ರನ್ನು ನಾನು ಕೇಳುತ್ತೇನೆ : ಹಿಂದೂಸ್ತಾನ ನಿಮ್ಮ ತಾಯಿನಾಡು ಅಲ್ಲದಿದ್ದರೆ 
ಬೇರೆ ಯಾವುದು ನಿಮ್ಮ ದೇಶ? ಇಸ್ಲಾಮನ್ನು ಅಬ್ಬದ ನನ್ನ ಮಗನನ್ನು 
ಯಾವ ತಾಯಿನಾಡಿಗೆ ಕಳಿಸುತ್ತೀರಿ? ಅವನು ಇಸ್ಲಾಂ ಸ್ವೀಕರಿಸಿದ ಮೇಲೆ 
ಅವನ ತಾಯಿ ಪತ್ರ ಬರೆದರು. ತನ್ನ ಅನುಯಾಯಿಗಳನ್ನು ಹೆಂಡ ಕುಡಿಯ 
ಬೀಡಿ ಎನ್ನುತ್ತ ದೆಹುಲ್ಲ ಇಸ್ಲಾಂ. ನೀನು ಬಿಟ್ಟದೀಯಾ? ಆ ಮತಾಂತರ 
ವನ್ನೆ ನೋಡಿ ಹಿಗ್ಗಿದವರಿಗೆ ಆಕೆ ಹೇಳಿದಳು : ಅವನು ಮುಸಲ್ಮಾನನಾದ 
ಚಿಂತೆಯಿಲ್ಲ ನನಗೆ, ಅವನು ಕುಡುಕನಾದದ್ದೇ ಚಿಂತೆ, ಅವನು ಮತಾಂತರ 
ಗೊಂಡಮೇಲೂ ನೀವು ಮುಸ್ಲಿಮರು ಅವನ ಕುಡಿತವನ್ನು ಸಹಿಸುತ್ತೀರಾ? 
ಕುಡಿಕುಡಿದು ಲಫಂಗನಾಗಿದಾನೆ ಅವನು. ಅವನನ್ನೆ ಮತ್ತೆ ಮನುಷ್ಯನನ್ನು 
ಮಾಡಿದರೆ ನೀವು ಮಾಡಿದ ಮತಾಂತರ ಸಾರ್ಕ ಕ. ಮುಸಲ್ಮಾನನಾದೃರಿಂದ 
ಹೆಂಡವನ್ನೂ ಹೆಂಗಸನ್ನೂ ಅವನು ಬಿಡುವಂತೆ ಮಾಡಿ. ಆ ಪರಿವರ್ತನೆ 
ಬಾರದಿದ್ದರೆ ಅವನ ಮತಾಂತರ ವ್ಯರ್ಥವಾದೀತು, ಅವನೊಡನೆ ನಮ್ಮ 
ಅಸಹಕಾರ ಮ ಂಡುವರಿಯಬೇಕಾದೀತು. 

ಈ ದೇಶದಲ್ಲಿ ವಾಸ ಆಗಿರುವವರೆಲ್ಲರಿಗೂ ತಾಯಿನಾಡು ಹಿಂದೂ 

ಸ್ತಾನ.. ಆದ್ರರಿಂದ ಪ ಸ ತಿಯೊಬ್ಬ ಮುಸಲ್ಮಾನನೂ ಭಾರತದ ಸ್ವಾತಂತ್ರ್ಯ 
lsd ಸಹಕರಿಸಬೇಕು, ಕಾಂಗ್ರೆಸ್ಸು ಯಾವ ಒಂದು ಮತದವ 
ರದೂ ee ಅಲ್ಲ. ಇಡೀ ಜನಾಂಗದ್ದು, ರಾಷ್ಟ್ರದ್ಧು. 
ಮುಸಲ್ಮಾನರು ಕಾಂಗ್ರೆಸ್ಸನ್ನು ಸ್ವಾ ಧೀನಪಡಿಸಿಕೊಳ್ಳ ಬಹುದು. ಕಾಂಗೆ ಸ್ಸ 
ನಲ್ಲಿ ಅತ್ಯಧಿಕವಾಗಿ ಸೇರಿ hs ತುಂಬಿ, ತಮಗೆ ಇಷ್ಟವಾದ ದಾರಿಯಲ್ಲಿ 
ಅದನ್ನು ನಡೆಸಬಹುದು, ಕಾಂಗ್ರೆಸ್ಸು ಹಿಂದೂಗಳ ಪರವಾಗಿ ಹೋರಾಡು 


ಭಾಷಣಗಳು ಮತ್ತು ಹೇಳಿಕೆಗಳು ೨೧೫ 


ತ್ತಿಲ್ಲ, ಇಡೀ ರಾಷ್ಟ್ರದ ಪರವಾಗಿ, ಆಲ್ಬ ಸಂಖ್ಯಾತರ ಸಮೇತ, ಕಾಂಗ್ರೆಸಿಗರು 
ಒಬ್ಬನೇ ಒಬ್ಬ ಮುಸಲ್ಮಾನನನ್ನು ಕೊಂದ ಸುದ್ದಿ ಕಿವಿಗೆ ಬಿದ್ದರೆ ನನಗೆ : 
ನೋವು ಆಗುತ್ತದೆ. ಬರಲಿರುವ ಕ್ರಾಂತಿಯಲ್ಲಿ ಕಾಂಗ್ರೆಸಿಗರು ಹಿಂದೂಗಳ 
ಆಕ್ರಮಣದಿಂದ ಮುಸಲ್ಮಾನರನ್ನೂ, ಮುಸಲ್ಮಾನರ ಆಕ್ರಮಣದಿಂದ 
ಹಿಂದೂಗಳನ್ನು ಕಾಪಾಡಿಯಾರು. ಅವರ ಶ್ರದ್ಧೆಯ ಅಂಶ, ಆಹಿಂಸೆಯ 
ಸಾರ, ಇಂಥ ಸಂದರ್ಭಗಳಲ್ಲ ನಿಮ್ಮ ತಲೆ ಕೆಡಕೂಡದು. ಹಿಂದೂವಾಗಲಿ 
ಮುಸಲ್ಮಾನನಾಗಲಿ ತನ್ನ ಸಂಸ್ಥೆಗೆ ಪ್ರತಿಯೊಬ್ಬ ಕಾಂಗ್ರೆಸಿಗನೂ ಸಲ್ಲಿಸ 
ಬೇಕಾದ ಖುಣ ಇದು. ಹೀಗೆ ನಡೆಯುವ ಮುಸಲ್ಮಾನ ಇಸ್ಲಾಮಿಗೆ 
ಸೇವೆ ಸಲ್ಲಿಸುತ್ತಾನೆ. ಮುಂದೆ ಬರಲಿರುವ ರಾಷ್ಟ್ರವ್ಯಾಏ ಹೋರಾಟದಲ್ಲಿ 
' ಯಶಸ್ಸನ್ನು ಗಳಿಸಲು ಪರಸ್ಪರ ವಿಶ್ವಾಸ ಅಗತ್ಯ. 

ಮುಸ್ಲಿಂ ಲೀಗಿನ ಇಂಗ್ಲಿಷರ ವಿರೋಧ ಇರುವುದರಿಂದ ಈ ಸಲದ 
ಹೋರಾಟದಳ್ಳಿ ಹೆಚ್ಚಿನ ತ್ಯಾಗವನ್ನು ಮಾಡಬೇಕಾದೀತೆಂದು ಹೇಳಿದೇನೆ. 
ಸರ್‌ ಫ್ರೆಡರಿಕ್‌ ಪಕಲ್‌ ಹೊರಡಿಸಿದ ರಹಸ್ಯ ಪರಿಪತ್ರವನ್ನು ನೋಡಿದೀರಿ. 
ಅವರು ಹಿಡಿದ ದಾರಿ ಆತ್ಮವಿನಾಶದ ದಾರಿ. ಕಾಂಗ್ರೆಸ್ಸಿನ ವಿರುದ್ಧ 
ಹೋರಾಡಲು ನಾಯಿಕೊಡೆಗಳಂತೆ ಹುಟ್ಟಿದ ಸಂಸ್ಥೆಗಳನ್ನು ಬಹಿರಂಗ 
ವಾಗಿಯೇ ಪ್ರಜೋದಿಸಿದಾರೆ. ವಕ್ಪ್ರಮಾರ್ಗಾವಲಂಬಿ ಸಾಮ್ರಾಜ್ಯದ 
ಸಂಗಡ ಪ್ಯವಹರಿಸಬೇಕಾಗಿದೆ ನಾವು. ನಮ್ಮದು ನೇರ ದಾರಿ. ಕಣ್ಣು 
ಮುಚ್ಚಿ ಕೊಂಡು ಕೂಡ ನಡೆಯಬಹುದು. ಸತ್ಯಾಗ್ರ ಹದ ಸೊಬಗೆ ಅದು. 

ಸತ್ಯಾಗ್ರಹದಲ್ಲಿ ಮೋಸ, ಸುಳ್ಳು ಯಾವ ಬಗೆಯ ಅಸತ್ಯಕ್ಕೂ 
ಸ್ಥಾನವಿಲ್ಲ. ಇವತ್ತು ಕಪಟಿ, ಅಸತ್ಯಗಳು ಜಗತ್ತಿನಲ್ಲಿ ಮೆರೆಯುತ್ತಿವೆ. 
ಇಂಥ ಪ್ರಸಂಗವನ್ನು ನೋಡಿಯೂ ನಿಸ್ಸಹಾಯನಾಗಿ ನಾನು ಕೂಡಲಾರೆ, 
ಈ ಕಾಲದಲ್ಲಿ ಯಾಠೂ ಮಾಡಿರಲಾರದಷ್ಟು ಭಾರತದ ಆದ್ಯಂತವೂ ನಾನು 
ಸುತ್ತಾಡಿದೇನೆ. ಈ ಮೂಕ ಜನಕೋಟಿ ನನ್ನಲ್ಲ ತಮ್ಮ ಗೆಳೆಯನನ್ನು 
ಪ್ರತಿನಿಧಿಯನ್ನು ಕಂಡರು. ಮನುಷ್ಯ ಮಾತ್ರನಿಗೆ ಸಾಧ್ಯವಿದ್ಧಷ್ಟು 
ನಾನೂ ಅವರೊಡನೆ ತಾದಾತ್ಮ್ಯವನ್ನು ಸಾಧಿಸಿದೆ. ಅವರ ಕಣ್ಣಿನಲ್ಲಿ 
ನಂಬಿಕೆಯನ್ನು ನೋಡಿದೆ. ಅದನ್ನು ಈಗ ಉಪಯೋಗಿಸಿಕೊಳ್ಳಬೇಕು 
ಎನ್ನುತ್ತೇನೆ, ಹಿಂಸೆ-ಅಸತ್ಯಗಳ ಆಶ್ರಯದಲ್ಲಿ ನಿಂತ ಈ ಸಾಮ್ರಾಜ್ಯ 


೨೧೬ ಗಾಂಧೀ ಗ್ರಂಥಮಾಲೆ 


ದೊಡನೆ ಹೋರಾಡಲು. ಈ ಪರಮ ಮುಹೂರ್ತದಲ್ಲಿ ನನ್ನ ಒಳಗಿನ 
ಜಿಳಕನ್ನು ಹೊರಗೆ ಹರಿಯಿಸದೆ ಹೇಗೆ ಸುಮ್ಮನೆ ಕೂಡಲಿ? ಜಪಾನನ್ನು 
ಸ್ವಲ್ಪ ತಡೆಯಿರಿ ಎನ್ನಲೆ? ಇಡೀ ಜಗತ್ತನ್ನೆ ಸುಡುತ್ತಿದೆ ದಳ್ಳುರಿ. ಈ 
ಹೊತ್ತಿನಲ್ಲಿ ನಿಹ್ಕ್ರ್ರಿ ಯನಾಗಿ ಸುಮ್ಮನೆ ಕೂತರೆ ತಾನು ಕೊಟ್ಟ ಐಶ್ವರ್ಯ 
ವನ್ನು ಉಪಯೋಗಿಸಲಿಲ್ಲವೇಕೆ ಎಂದು ದೇವರು ನನ್ನನ್ನು ದಂಡಿಸಿಯಾನು. 
ಪರಿಸ್ಥಿ ತಿ ಬೇರೆಯಾಗಿದ್ದರೆ ಸ್ವಲ್ಪ ತಡೆಯಿರಿ ಎಂದು ನಿಮಗೆ ಹೇಳುತ್ತಿದ್ದೆ. 
ಆದರೆ ಪರಿಸ್ಥಿತಿ ಅಸಹನೀಯವಾಗಿದೆ. ಕಾಂಗ್ರೆಸ್ಸಿಗೆ ಬೇರೆ ದಾರಿಯೆ 
ಇಲ್ಲ. 

ಆದರೂ ಹೋರಾಟ ಈಗಲೇ ಪ್ರಾರಂಭ ಆಗುವುದಿಲ್ಲ. ಸಮಸ್ತ 
ಅಧಿಕಾರವನ್ನು ನನ್ನ ಕೈಗೆ ಕೊಟ್ಟದೀರಿ, ಅಷ್ಟೇ. ನಾನು ಈಗ ವೈಸರಾಯ' 
ರನ್ನು ಭೇಟಿಮಾಡಿ ಕಾಂಗ್ರೆಸ್ಸಿನ ಬೇಡಿಕೆಯನ್ನು ಒಬ್ಬಕೊಳ್ಳುವಂತೆ 
ಅವರನ್ನು ಪ್ರಾರ್ಥಿಸುತ್ತೇನೆ. ಇದು ಎರಡು ಮೂರು ವಾರ ಹಿಡಿಯ 
ಬಹುದು. ಈ ಮಧ್ಯೆ ನೀವು ಏನು ಮಾಡುತ್ತೀರಿ? ಈ ಮಧ್ಯ ಕಾಲದಲ್ಲ 
ಎಲ್ಲರೂ ಮಾಡಬಹುದಾದ ಕಾರ್ಯಕ್ರಮ ಏನು? ನನಗೆ ಮೊಟ್ಟ ಮೊದಲು 
ತೋರುವುದು ರಾಟೆ. ನಿಮಗೆ ಗೊತ್ತೇ ಇದೆ. ಮೌಲಾನಾಗೆ ಇದೇ ಉತ್ತರ 
ಕೊಟ್ಟೆ, ಅದು ಯಾವುದೂ ಅವರಿಗೆ ಬೇಡವಾಯಿತು. ಮುಂದೆ ಅದರ 
ಮಹತ್ವವನ್ನು ಅವರೇ ಅರಿತುಕೊಂಡರು. ನೀವು ಮಾಡಬೇಕೆಂದರೆ 
ಹದಿನಾಲ್ಕು ಅಂಶಗಳ ರಚನಾತ್ಮಕ ಕಾರ್ಯ ಇದ್ದೇ ಇದೆ. ಇನ್ನೇನು ಹೆಚ್ಚು 
ಮಾಡಬೇಕು ನೀವು? ಹೇಳುತ್ತೇನೆ. ಈ ಗಳಿಗೆಯಿಂದ ಮುಂದೆ ಪ್ರತಿ 
ಯೊಬ್ಬನೂ ನೀವು ಗಂಡಸರು, ಹೆಂಗಸರು, ಸ್ವತಂತ್ರರು ಎಂದುಕೊಳ್ಳಿ, 
ಇನ್ನು ಈ ಸಾಮ್ರಾಜ್ಯಕ್ಕೆ ಅಧೀನರಲ್ಲ ಸ್ವತಂತ್ರರು ಎಂದು ವ್ಯವಹಾರ 
ಮಾಡಿ. i 

ಬರೀ ಭ್ರಾಂತಿಯಲ್ಲ ನಾನು ಹೇಳುತ್ತಿರುವುದು. ಸ್ವಾತಂತ್ರ್ಯದ 
ಸಾರ ಅದು. ತಾನು ಸ್ವತಂತ್ರ ಎಂದುಕೊಂಡ ಗಳಿಗೆಯಲ್ಲೇ ಗುಲಾಮನ 
ಸಂಕೋಲೆ ಕಡಿದು ಹೋಯಿತು. ಧಣಿಗೆ ಸ್ಪಷ್ಠವಾಗಿ ಹೇಳಿಬಿಡುತ್ತಾನೆ: 
ಈ ಗಳಿಗೆಯವರೆಗೆ ನಾನು ನಿನ್ನ ಗುಲಾಮನಾಗಿದ್ದೆ. ಇನ್ನು ಮುಂದೆ 
ಅಲ್ಲ. ನೀನು ನನ್ನನ್ನು ಕೊಂದರೂ ಸರಿ, ಬದುಕಗೊಲಟ್ಟರೆ, ನನ್ನನ್ನು 


ಭಾಷಣಗಳು ಮತ್ತು ಹೇಳಿಕೆಗಳು ೨೧೭ 


ಬಂಧ ಮುಕ್ತನಾಗಿಮಾಡು ನಿನ್ನ ಸ್ವಪ್ರೇರಣೆಯಿಂದ. ನಿನ್ನಿಂದ ಮತ್ತೇನು 
ನಾನು ಬೇಡುವುದಿಲ್ಲ ಎನ್ನುತ್ತೇನೆ. ನಾನೇ ದುಡಿದು ಅನ್ನ ಬಟ್ಟೆ ಗಳಿಸಿ 
ಕೊಳ್ಳುತ್ತಿದ್ದೆ. ಆದರೂ ನೀನು ನನಗೆ ಅನ್ನ ಬಟ್ಟಿ ಕೊಟ್ಟಿ, ಅನ್ನ ಬಟ್ಟಿ 
ಗಾಗಿ ಇಷ್ಟು ದಿನ ನಾನು ನಿನ್ನನ್ನು ಅವಲಂಬಿಸಿದೆ, ದೇವರನ್ನಲ್ಲ, ಆದರ 
ದೇವರು ನನಗೆ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ಹುಟ್ಟಿಸಿದಾನೆ ಈಗ. 
ಇಂದಿನಿಂದ ನಾನು ಸೃತಂತ್ರ. ಇನ್ನು ಮೇಲೆ ನಿನ್ನನ್ನು ಅವಲಂಬಿಸು 
ವುದಿಲ್ಲ. ' 
ಭರವಸೆ ಕೊಡುತ್ತೇನೆ. ವೈಸರಾಯರ ಬಳಿ ಮಂತ್ರಿಮಂಡಲಿ 
ಗಳಿಗಾಗಿ ಮತ್ತೊಂದಕ್ಕಾಗಿ ನಾನು ಚೌಕಾಸಿ ಮಾಡುವುದಿಲ್ಲ. ಸಂಪೂರ್ಣ 
ಸ್ವಾತಂತ್ರ್ಯಕ್ಕೆ ತಿಲ ಮಾತ್ರ ಕಡಮೆ ಆದರೂ ನಾನು ಒಪ್ಪುವುದಿಲ್ಲ. 
ಬಹುಶಃ ಉಬ್ಬನ ತೆರಿಗೆಯ ವರ್ಜನ, ಪಾನ ನಿರೋಧ ಮುಂತಾದವನ್ನು 
ಅವರು ಸೂಚಿಸಬಹುದು. ನಾನೇನೋ ಸ್ವಾತಂತ್ರ್ಯಕ್ಕೆ ಎಳ್ಳಷ್ಟು ಕಡಮೆ 
ಇಲ್ಲ ಎನ್ನುತ್ತೇನೆ. | 
ಚಿಕ್ಕದೊಂದು ಮಂತ್ರ ಹೇಳಿಕೊಡುತ್ತೇನೆ ನಿಮಗೆ. ನಿಮ್ಮ 
ಹೃದಯದಲ್ಲಿ ಅದನ್ನು ಮುದ್ರಿಸಿಕೊಳ್ಳಿ. ನಿಮ್ಮ ಪ್ರತಿ ಉಸಿರೂ ಆ 
ಮಂತ ವನ್ನು ಉಸಿರು. " ಮಾಡು ಇಲ್ಲವೆ ಮಾಡಿ ' ಇದು ಆ ಮಂತ್ರ. 
ದೇಶವನ್ನು ಬಿಡುಗಡೆ ಮಾಡಿಯೇವು, 'ಇಲ್ಲವೆ ಆ ಪ್ರಯತ್ನದಲ್ಲಿ ಪ್ರಾಣ 
ಬಿಟ್ಟೀವು. ನಮ್ಮ ದಾಸ್ಯ ಮುಂದುವರಿದುದನ್ನು ನೋಡಲು ನಾವು 
ಬದುಕುವುದಿಲ್ಲ. ನಿಜವಾದ ಕಾಂಗ್ರೆಸ್ಸಿಗರು, ಗಂಡಸರು ಹೆಂಗಸರು 
ಪ್ರತಿಯೊಬ್ಬರೂ, ನಮ್ಮ ದೇಶ ದಾಸ್ಯದಲ್ಲಿ ಶೃಂಖಲೆಯಲ್ಲಿ ಇರುವುದನ್ನು 
ನೋಡಲು ನಾವು ಬದುಕುವುದಿಲ್ಲ ಎಂಬ ದ ಡ ನಿರ್ಧಾರದಿಂದ ಹೋರಾಟ 
ದಲ್ಲಿ ಸೇರಲಿ. ಈ ಪ್ರತಿಜ್ಞೆ ಮಾಡಿ. ಸೆರೆಮನೆಯ ಯೋಚನೆ ಮಾಡ 
ಬೇಡಿ. ಸರಕಾರ ನನ್ನನ್ನು ಬಂಧಿಸದೆ ಬಿಟ್ಟರೆ ನಿಮಗೆ ಸೆರೆಮನೆಗೆ 
ಹೋಗುವ ತೊಂದರೆ ತಬ್ಭಸುತ್ತೇನೆ. ಏಕಕಾಲದಲ್ಲಿ ಅನೇಕ ಮಂದಿಯನ್ನು 
ಸೆರೆಯಲ್ಲಿ ಇಡುವ ಕಷ್ಟವನ್ನು ಸರಕಾರಕ್ಕೆ ಕೊಡ ಬಯಸುವುದಿಲ್ಲ. ಸರ 
ಕಾರ ತಾನೇ ಕಷ್ಟದಲ್ಲಿ "ಇದೆ. ಇನ್ನು ಮುಂದೆ ಪ ತಿಯೊಂದು ಕ್ಷಣದಲ್ಲೂ 
ಸ್ವಾತಂತ್ರ್ಯ ಗಳಿಸಲು, ಅವಶ್ಯವಿದ್ದರೆ ಅದಕ್ಕಾಗಿ ಸಾಯಲು, ಬದುಕದೇವೆ 


೨೧೮ ಗಾಂಧೀ ಗ್ರಂಥಮಾಲೆ 


ನಾವು ಎನ್ನಲಿ ಪ್ರತಿಯೊಬ್ಬ ರೂ. ಭಗವತ್‌ ಸಾಕ್ಷಿಯಾಗಿ ನಿಮ್ಮ ಅಂತರಾತ್ಮ 
ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿ: ಸ್ವಾತಂತ್ರ್ಯ ಬರುವವರೆಗೆ ವಿರಮಿಸುವುದಿಲ್ಲ, 
ಆಪ್ರಯತ್ನದಲ್ಲಿ ಪ್ರಾಣಬಿಡಲಿಕ್ಕೂ ಸಿದ್ಧ ಎಂದು. ಪ್ರಾಣ ತೊರೆದವನಿಗೆ 
ಲಭಿಸೀತು, ಆದನ್ನೂ ಉಳಿಸಿಕೊಳ್ಳಲು ಯತ್ಲಿಸಿದವನು ಕಳೆದು 
ಕೊಂಡಾನು. ಸ್ವಾತಂತ್ರ್ಯ ಹೇಡಿಗಳಿಗೆ, ದುರ್ಬಲ ಮನದವರಿಗೆ ಅಲ್ಪ. 
ಪಶ್ರಿಕೋದ್ಯಮಿಗಳಿಗೆ ಒಂದು ಮಾತು. ಇದುವರೆಗೆ ರಾಷ್ಟ್ರೀಯ 
ಬೇಡಿಕೆಗೆ ನೀವು ಕೊಟ್ಟಿ ಒತ್ತಾಸೆಗಾಗಿ ನಿಮಗೆ ಅಭಿನಂದನೆ, ಎಂಥ 
ನಿರ್ಬಂಧದಲ್ಲಿ ಅನಾನುಕೂಲಗಳಲ್ಪ ನೀವು ಕೆಲಸ ಮಾಡಬೇಕೋ ನಾನು 
ಬಲ್ಲೆ. ನಿಮ್ಮ ಸಂಕೋಲೆಗಳನ್ನು ಈಗ ಕಡಿಯಿರಿ ಎನ್ನುತ್ತೇನೆ. ಸ್ವಾತಂತ್ರ್ಯ 
ಕ್ಕಾಗಿ ಪ್ರಾಣಾರ್ಪಣೆ ಮಾಡುವುದರಲ್ಲಿ ಮೇಲ್ಪಂಗ್ತಿ ಹಾಕುವ ಹೆಮ್ಮೆಯ 
ಗೌರವ ಪತ್ರಿಕೆಗಳದಾಗಲಿ. ಸರಕಾರ ನಿಮ್ಮ ಲೇಖನಿಯನ್ನು ಅದುಮಿಡ 
ಲಾರದು. ಮುದ್ರಣಾಲಯಗಳು ಮುಂತಾದ ದೊಡ್ಡ ದೊಡ್ಡ ಆಸ್ತಿಗಳಿವೆ 
ನಿಮಗೆ. ಇವನ್ನು ಸರಕಾರ ಜಹಿ ಮಾಡೀತು ಎಂಬ ಅಂಜಿಕೆ ಇದೆ, ಬಲ್ಲೆ. 
ನೀವಾಗಿ ನಿಮ್ಮ ಮುದ್ರಣಾಲಯಗಳ ಜಪ್ತಿಗೆ ದಾರಿಮಾಡಬೇಡಿ. ಮುದ್ರ 
ಣಾಲಯ ಜಕ್ತಿ ಆದರೂ ಸರಿಯೆ, ನನ್ನ ಮಟ್ಟಿಗೆ ನಾನಂತೂ ನನ್ನ ಲೇಖನಿ 
ಯನ್ನು ಕೆಳಗಿಡುವುದಿಲ್ಲ, ನಿಮಗೆ ಗೊತ್ತಿರಬೇಕು, ಹಿಂದೆ ನನ್ನ ಮಂದ್ರ 
ಣಾಲಯ ಜಪ್ಲಿಯಾಗಿತ್ತು. ಆಮೇಲೆ ಹಿಂದಕ್ಕೆ ಕೊಟ್ಟರು, ಆದರೆ ಆ 
ಅಂತಿಮ ತ್ಯಾಗವನ್ನುಮಾಡಲು ನಿಮಗೆ ಹೇಳುತ್ತಿಲ್ಲ. ಮಧ್ಯಮಾರ್ಗವನ್ನು 
ಸೂಚಿಸುತ್ತೇನೆ. ನಿಮ್ಮ ಸ್ಥಾಯಿ ಸಮಿತಿಯನ್ನು ಮುಕ್ತಾ ಯಮಾಡಿ, ಈಗಿನ 
ನಿರ್ಬಂಧಗಳು ಇರುವವರೆಗೆ ನಾವು ಬರೆಯುವುದಿಲ್ಲ ಎನ್ನಿ. ಭಾರತ 
ಸ್ವತಂತ್ರವಾದ ಮೇಲೆಯ ಲೇಖನಿ ಹಿಡಿಯುತ್ತೇವೆ ಎನ್ನಿ. ಸರ್‌ ಫ್ರೆಡರಿಕ್‌ 
ಪಕಲ್‌ಗೆ ಹೇಳಿ -- ನೀವು ಹೇಳಿದಂತೆ ನಾವು ಮಾಡಲಾರೆವು. ನಿಮ್ಮ 
ಸುದ್ದಿ--ಓಪ್ಪಣಿ ಎಲ್ಲವೂ ಬರೀ ಸುಳ್ಳಿನ ಕಂತೆ, ನಾವು ಅವನ್ನು ಪ್ರಕಟಿ 
ಸುವುದಿಲ್ಲ. ಮನಃಫೂರ್ಣವಾಗಿ ನಾವು ಕಾಂಗ್ರೆಸ್ಸಿನ ಕಡೆಯೇ ಎಂದು 
ಬಹಿರಂಗವಾಗಿ ಹೇಳಿ, ಇಷ್ಟು ಮಾಡಿದರೆ ನೀವು, ಹೋರಾಟ ಪ್ರಾರಂಭ 
ಆಗುವ ಮೊದಲೇ ವಾತಾವರಣವನ್ನು ಬದಲುಮಾಡಿ ಬಿಟ್ಟೀರಿ, 
ನರೇಂದ್ರರಿಗೆ ಕೊಡಬೇಕಾದ ಎಲ್ಲ ಮರ್ಯಾದೆಯನ್ನು ಕೊಟ್ಟು 
ಅವರಿಂದ ಒಂದು ಚಿಕ್ಕ ಮಾತನ್ನು ಬೇಡುತ್ತೇನೆ. ನಾನು ಅವರ ಹಿತೈಏ, 


ಭಾಷಣಗಳು ಮತ್ತು ಹೇಳಿಕೆಗಳು ೨೧೯ 


ನಾನೂ ದೇಶೀ ಸಂಸ್ಥಾನದಲ್ಲಿ ಹುಟ್ಟಿದವನು. ತನ್ನ ದೊರೆಯನ್ನು ಬಿಟ್ಟು 
ಬೇರೆ ಯಾರನ್ನೂ ಬಲಗೈಯಿಂದ ನಮಸ್ಕರಿಸುವುದಿಲ್ಲ ಎಂದು ತಿರಸ್ಕರಿಸಿ 
ದವರು ನಮ್ಮ ತಾತ. ಆದರೆ, ತನ್ನ ಅಂತರಾತ್ಮಕ್ಕೆ ವಿರುದ್ದವಾಗಿ. ಕೆಲಸ 
ಮಾಡೆಂದು ತನ್ನ ದೊರೆಯೇ ಹೇಳಿದರೂ ತಾನು, ಆತನ ದಿವಾನ, 
ಮಾಡಲು ಸಾಧ್ಯವಿಲ್ಲ ಎಂದು ಹೇಳಬಲ್ಲ. ಹೇಳಬೇಕಾಗಿತ್ತು ಎನಿಸುತ್ತದೆ 
ನನಗೆ. ದೊರೆಗಳ ಉಪ್ಪು ತಿಂದಿದೇನೆ ನಾನು, ಉಬ್ಬಗೆ ಎರಡು ಬಗೆಯ 
ಲಾರೆ, ಸ್ವಾಮಿಭಕ್ತ ಸೇವಕನಂತೆ ನರೇಂದ್ರರಿಗೆ ಎಚ್ಚರಿಕೆ ಕೊಡುವುದು 
ನನ್ನ ಕರ್ತವ್ಯ. ನಾನು ಇನ್ನೂ ಬದುಕಿರುವಾಗಲೇ ಅವರು ಹೆಜ್ಮೆ ಹಾಕಿದರೆ 
ಸ್ವತಂತ್ರ ಭಾರತದಲ್ಲ ಅವರಿಗೆ ಯೋಗ್ಯ ಸ್ಥಳ ಸಿಕ್ಕೀತು. ಜವಾಹರಲಾರರ 
ಸ್ವತಂತ್ರ ಭಾರತದ ಯೋಜನೆಯಲ್ಲ ಅಧಿಕಾರಗಳೂ ಇಲ್ಲ, ಅಧಿಕಾರ 
ಸಂಪನ್ನರೂ ಇಲ್ಲ. ಆಸ್ತಿ ಎಂಬುದೆಲ್ಲವೂ ರಾಜ್ಯದ್ಭು ಎಂಬುದು ಜವಾಹರ 
ಲಾರರ ಮತ. ಯೋಜನಾಬದ್ಧ ಅರ್ಥ ವ್ಯವಸ್ಥೆ ಬೇಕು ಆತನಿಗೆ. ಭಾರತ 
ವನ್ನು ಯೋಜನೆಯ ಪ್ರಕಾರ ಪುನಃ ನಿರ್ಮಿಸಬೇಕು. ಹಾರಬೇಕು 
ಮುಗಿಲಿನಲ್ಲ ಎನ್ನುತ್ತಾನೆ ಆತ, ನನಗೆ ಬೇಕಾಗಿಲ್ಲ. ನಾನು ಕಲ್ಪಿಸಿಕೊಂಡ 
ಭಾರತದಲ್ಲಿ ರಾಜರಿಗೆ, ಜಮೀನುದಾರರಿಗೆ ಒಂದು ಸ್ಥಾನ ಇದೆ. ತ್ಯಾಗಮಾಡಿ 
ಭೋಗಿಸಿ ಎಂದು ಅವರಿಗೆ ಅತ್ಯಂತ ವಿನಯದಿಂದ ಹೇಳುತ್ತೇನೆ. ತಮ್ಮ 
ಆಸ್ತಿಯ ಒಡೆತನವನ್ನು ಬಿಟ್ಟುಕೊಟ್ಟು ರಾಜರು ಅದಕ್ಕೆ ನಿಜವಾದ 
ವಿಶ್ವಸ್ತರಾಗಲಿ, : ಜನರ ನೆರವಿಯಲ್ಲಿ ದೇವರನ್ನು ಕಾಣುತ್ತೇನೆ ನಾನು. 
ನರೇಂದ್ರರು ತಮ್ಮ ಜನರಿಗೆ ಹೇಳಲಿ: " ರಾಜ್ಯದ ಒಡೆಯರು ಧಣಿಗಳು 
ನೀವು. ನಿಮ್ಮ ಕಿಂಕರರು ನಾವು' ಪ್ರಜಾ ಸೇವಕರಾಗಿ, ನಿಮ್ಮ ಸೇವೆ 
ಯನ್ನು ಜನರಿಗೆ ಸಲ್ಲಿಸಿ ಎನ್ನುತ್ತೇನೆ ದೊರೆಗಳಿಗೆ. ಸಾಮ್ರಾಜ್ಯವೂ ಅವರಿಗೆ 
ಅಧಿಕಾರ ಕೊಡುತ್ತದೆ. ಆದರೆ ಜನರಿಂದಲೇ ಸತ್ತೆಯನ್ನೂ ಪಡೆಯಲಿ 
ಅವರು ಎನ್ನು ತ್ತೇನೆ, ಬಾಧಕವಲ್ಲದ ವಿಲಾಸ ಭೋಗಗಳನ್ನು ಭೋಗಿಸ 
ಬೇಕು ಎಂದರೆ ಪ್ರಜಾ ಸೇವಕರಂತೆ ಹಾಗೆ ಮಾಡಲಿ, ದೊರೆಗಳು ದಿವಾಳಿ 
ತೆಗೆಯಬೇಕಾಧಿಲ್ಲ. ಆದರೆ ಸದಾ ಕಾಲವೂ ಗುಲಾಮಗಿರಿಯಲ್ಲಯೇ 
ಬದುಕಬೇಕು ಎನ್ನುತ್ತೀರಾ? ಪರದೇಶದ ಪ್ರಭುತ್ವಕ್ಕೆ ಮಣಿದು ಕಪ್ಪ 


ತೆರುವ ಬದಲು ನಿಮ್ಮ ಪ್ರಜೆಯ ಸಾರ್ವಭೌಮತ್ವವನ್ನು ಏಕೆ ಒಪ್ಪ 


೨೨೦ ಗಾಂಧೀ ಗ್ರಂಥಮಾಲೆ 


ಬಾರದು ಎನ್ನುತ್ತೇನೆ. ರಾಜಕೀಯ ಶಾಖೆಗೆ ಬರೆದು ತಿಳಿಸಿರಿ" ಜನರು 
ಈಗ ಐಚ್ಛೆತ್ತಿದಾರೆ. ಈ ಮಹಾ ಪ್ರತಾಪದ ಮುಂದೆ ಮಹಾ ಸಾಮ್ರಾಜ್ಯ 
ಗಳೇ ಉರುಳುತ್ತಿವೆ, ನಾವು ಹೇಗೆ ತಡೆಯಬೇಕು? ಆದ್ದರಿಂದ ಇವತ್ತಿ 
ನಿಂದ ನಾವು ಪ್ರಜಾಧೀನರು, ಮುಳುಗಿ ದರೂ ತೇಲಿದರೂ ಅವರ 
ಜೊತೆಯಲ್ಲೆ.' ನಾನು ಹೇಳುವ ಈ ಮಾತು ಶಾಸನ ವಿರುದ್ಧವಾದುದಲ್ಲ. 
ರಾಜರನ್ನು ಬಲತ್ಕಾರಮಾಡುವಂಥ ಒಪ್ಪಂದಗಳು ಏನೂ ಇಲ್ಲ ನನಗೆ 
ತಿಳಿದಿರುವ ಮಟ್ಟಿಗೆ. ದೇಶೀ ರಾಜರ ಪ್ರಜೆಗಳಾದರೂ ನಾವೂ ಭಾರತ 
ರಾಷ್ಟ್ರದವರೇ, ರಾಜರು ಪ್ರಜೆಯ ಜೊತೆಗೆ ಬಂದು ನಿಂತರೆ ಅವರ 
ನಾಯಕತ್ವ ಇರಲಿ, ಇಲ್ಲದಿದ್ದರೆ ಬೇಡ ಎಂದು ಸಂಸ್ಥಾನಗಳ ಪ್ರಜೆಯೂ 
ಘೋಹಿಸೀತು. ಈ ಘೋಷಣೆಯಿಂದ ಸಿಟ್ಟುಗೊಂಡು ಸಂಸ್ಥಾ ನಾಧೀಶರು 
ಜನರನ್ನು ಕೊಂದರೆ ಜನರು ಧೈರ್ಯದಿಂದ ಸಾವನ್ನು ಎದುರಿಸಿಯಾರು, 
ವಚನ ಭ್ರಷ್ಟರಾಗಲಿಕ್ಕ ಲ್ಲ. 

ಆದರೆ ಗುಟ್ಭಾಗಿ ಏನನ್ನೂ ಮಾಡಲಾಗದು. ಇದು ಬಹಿರಂಗ ವಿಪ್ಣವ. 
ಈ ಹೋರಾಟದಲ್ಲಿ ಗುಟ್ಟು-ರಹಸ್ಯ ಪಾಪ, ಸ್ವತಂತ್ರ ಮನುಷ್ಯ ಗುಟ್ಟ 
ನಲ್ಲೇಕೆ. ಕೆಲಸ ಮಾಡುತ್ತಾನೆ? ನಾನು ಬೇಡ ಎಂದರೂ, ನಿಮಗೆ 
ಸ್ವಾತಂತ್ರ್ಯ ಬಂದ ಮೇಲೆ ನೀವೂ ಗೂಢಾಚಾರರನ್ನು ಇಡುತ್ತೀರಿ. ಆದರೆ 
ಈ ಹೋರಾಟಿದಲ್ಲಿ ಬಹಿರಂಗವಾಗಿಯೇ ಕೆಲಸ ಮಾಡಬೇಕು ನಾವು. 
ಪಲಾಯನ ಮಾಡದೆ ಗುಂಡಿನೇಟಿನ್ನು ಎದುರಿಸಲು ಸಿದ್ಧರಾಗಿರಬೇಕು. 

ಸರಕಾರಿ ನೌಕರರಿಗೂ ಒಂದು ಮಾತು ಹೇಳುತ್ತೇನೆ. ಈಗಲೇ 
ತಮ್ಮ ನೌಕರಿಗಳಿಗೆ ಅವರು ರಾಜೀನಾಮೆ ಕೊಡಬೇಕಾಗಿಲ್ಲ. ದಿವಂಗತ 
ನ್ಯಾಯಮೂರ್ತಿ ರಾನಡೆ ರಾಜೀನಾಮೆ ಕೊಡಲಿಲ್ಲ. ನಾನು ಕಾಂಗ್ರೆ ಸಿನವನು 
ಎಂದು ಬಹಿರಂಗವಾಗಿಯೆ ಘೋಷಿಸಿದರು. ನಾನು ನ್ಯಾಯಾಧೀಶನೇ 
ಆದರೂ ಕಾಂಗ್ರೆಸಿನವನು, ಬಹಿರಂಗವಾಗಿಯೆ ಕಾಂಗ್ರೆಸ್‌ ಅಧಿವೇಶನಕ್ಕೆ 
ಹೋಗುತ್ತೇನೆ; ಆದರೆ ನ್ಯಾಯ ಪೀಠದಲ್ಲಿದ್ದಾಗ ನನ್ನ ರಾಜಕೀಯ ಮತ 
ನನ್ನ ನಿಷ್ಪಕ್ಷಪಾತತನಕ್ಕೆ ಅಡ್ಡ ಬರಲು ಬಿಡುವುದಿಲ್ಲ ಎಂದು ಅವರು 
ಸರಕಾರಕ್ಕೆ ಹೇಳಿದರು. ಕಾಂಗ್ರೆಸ್‌ ಮಂಟಪದಲ್ಲೇ ಸಮಾಜ ಸುಧಾರಣೆ 
ಸಮ್ಮೇಳನವನ್ನು ನಡೆಸುತ್ತಿದ್ದರು, ಸರಕಾರಿ ನೌಕರರನ್ನೆ ಲ್ಲ ರಾನಡೆಯವರ 


ಭಾಷಣಗಳು ಮತ್ತು ಹೇಳಿಕೆಗಳು ೨೨೧ 


ಜಾಡಿನಲ್ಲಿ ನಡೆಯಿರಿ, ಫ್ರೆಡರಿಕ್‌ ಪಕಲ್‌ ಹೊರಡಿಸಿದ ಗುಪ್ತ ಪರಿಪತ್ರಕ್ಕೆ 
ಉತ್ತರ ರೂಪವಾಗಿ ಕಾಂಗ್ರೆಸ್ಸಿನಲ್ಲಿ ನಮ್ಮ ಭಕ್ತಿಯನ್ನು ಘೋಷಿಸಿ 
ಎಂದು ಕೇಳುತ್ತೇನೆ. 

ಸದ್ಯಕ್ಕೆ ನಿಮ್ಮನ್ನು ನಾನು ಕೇಳುವುದು ಇಷ್ಟೇ. ಇನ್ನು ವೈಸ್‌ರಾಯ 
ರಿಗೆ ಬರೆಯುತ್ತೇನೆ. ಪತ್ರ ವ್ಯವಹಾರವನ್ನು ನೀವು ಓದಬಹುದು. 
ಈಗಲ್ಲ, ವೈಸರಾಯರ ಒಪ್ಪಿಗೆ ಪಡೆದು ನಾನು ಪ್ರಕಟಿಸಿದಾಗ, ನಾನು 
ಆ ಪತ್ರದಲ್ಲಿ ಮಂಡಿಸುವ ಬೇಡಿಕೆಯನ್ನು ಸಮರ್ಥಿಸುತ್ತೇವೆ ಎಂದು 
ಹೇಳಲು ನೀವು ಸ್ವತಂತ್ರರು. ಒಬ್ಬ ನ್ಯಾಯಾಧೀಶರು ಬಂದು ನನಗೆ 
ಹೇಳಿದರು. ನಮಗೆ ರಹಸ್ಯ ಪರಿಪತ್ರಗಳು ಬರುತ್ತವೆ. ಏನು ಮಾಡ 
ಬೇಕು? ನಾನು ಹೇಳಿದೆ. ನಾನಾಗಿದ್ದರೆ ಅದನ್ನು ಉದಾಸೀನ ಮಾಡುತ್ತಿದ್ದೆ. 
ಬಹಿರಂಗವಾಗಿಯೆ ಸರಕಾರಕ್ಕೆ ಹೇಳಬಹುದಲ್ಲ; ನಿಮ್ಮ ರಹಸ್ಯ ಪರಿಪತ್ರ 
ಬಂದಿದೆ. ನಾನು ಕಾಂಗ್ರೆಸ್ಸಿನ ಪಕ್ಷದವನು. ಹೊಟ್ಟೆಯ ಪಾಡಿಗೆ 
ಸರಕಾರದ ಚಾಕರಿ ಮಾಡಿದರೂ ಈ ರಹಸ್ಯ ಪರಿಪಶ್ರಗಳನ್ನು ನಾನು 
ಪಾಲಿಸುವುದಿಲ್ಲ, ಗುಪ್ತ ಕಾರ್ಯಗಳನ್ನು ಮಾಡುವುದೂ ಇಲ್ಲ. 


ಈ ಕಾರ್ಯಕ್ರ ಮದಲ್ಳಿ ಸಿಪಾಯಿಗಳಿಗೂ ಸ್ಥಾನ ಇದೆ. ರಾಜೀನಾಮೆ 
ಕೊಟ್ಟು ಸೇನೆಯನ್ನು ಬಿಟ್ಟು ಬನ್ನಿ ಎಂದು ಅವರನ್ನು ಈಗಲೇ ಕರೆಯು 
ವುದಿಲ್ಲ. ನನ್ನ ಬಳಿಗೆ, ಜವಾಹರಲಾಲರ ಬಳಿಗೆ, ಮೌಲಾನಾರ ಬಳಿಗೆ 
ಬರುತ್ತಾರೆ ಸಿಪಾಯಿಗಳು. "ನಾವು ಸಂಪೂರ್ಣವಾಗಿ ನಿಮ್ಮ ಕಡೆಯೇ, 
ಸರಕಾರದ ದಬ್ಳಾಳಿಕೆ ನಮಗೆ ಸಾಕಾಗಿದೆ” ಎನ್ನುತ್ತಾರೆ. ಸರಕಾರಕ್ಕೆ 
ಹೇಳಿ--ನಮ್ಮ ಹೃದಯ ಕಾಂಗ್ರೆಸ್‌ ಪಕ್ಷದಲ್ಲಿ. ನಾವಂತೂ ಕೆಲಸ ಬಿಡು 
ವುದಿಲ್ಲ. ಸಂಬಳ ತೆಗೆದುಕೊಳ್ಳುವವರೆಗೂ ಕೆಲಸ ಮಾಡುತ್ತೇವೆ. 
ನ್ಯಾಯವಾದ ಅಪ್ಪಣೆಗಳನ್ನು ಪಾಲಿಸುತ್ತೇವೆ. ` ನಮ್ಮವರ ಮೇಲೆ ಗುಂಡು 
ಹಾರಿಸಿ ಎಂದರೆ ಹಾರಿಸುವುದಿಲ್ಲ ಎನ್ನಿ, ಎನ್ನುತ್ತೇನೆ. 


ಇಷ್ಟು ಮಾಡುವ ಧೈರ್ಯ ಇಲ್ಲದವರಿಗೆ ಹೇಳಬೇಕಾದ್ದು ಏನೂ ಇಲ್ಲ. 
ಅವರ ದಾರಿಯಲ್ಲಿ ಅವರು ಹೋಗಲಿ. ಆದರೆ ನೀವು ಇಷ್ಟು ಮಾಡಿದರೆ 
ಇಡೀ ವಾತಾವರಣದಲ್ಲಿಯೆ ವಿದ್ಯುತ್‌ ಸಂಚಾರ ಆಗುತ್ತದೆ. ಆಮೇಲೆ 


೨೨೨ ಕ ಗಾಂಧೀ ಗ್ರಂಥಮಾಲೆ 


ಸರಕಾರ ಬಾಂಬಿನ ಮಳೆಗರೆಯಲಿ ಬೇಕಾದರೆ. ಆಗ ಭೂವಿ:ಯ ಮೇಲಿನ 
ಯಾವ ಶಕ್ತಿಯೂ ನಿಮ್ಮನ್ನು ಬಂಧನದಲ್ಲಿ ಇಡಲಾರದು. 
ಈಗ ಹೋರಾಟಕ್ಕೆ ಸೇರುತ್ತೇವೆ, ಸ್ವಲ್ಪ ದಿನ ಬಿಟ್ಟು ಮತ್ತೆ 
ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ (ವೆ ಎಂದರೆ ವಿದ್ಯಾರ್ಥಿಗಳು ನಾನು ಅವರನ್ನು 
ಕರೆಯುವುದಿಲ್ಲ. ಹೋರಾಟದ ಕಾರ್ಯಕ್ರಮವನ್ನು ನಿರ್ಧರಿಸುವವರೆಗೆ 
ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟು ಹೇಳುತ್ತೇನೆ. ಹೋಗಿ ನಿಮ್ಮ ಪ್ರಾಧ್ಯಾ 
ಪಕರನ್ನು ಕೇಳಿ ನಾವು ಹನ್‌ ಸ ಸ್ಸಿನವರು; ನೀವು ಕಾಂಗ್ರೆಸ್ಸೋ, 


ಸರಕಾರದ ಕಡೆಯೋ? ಕಾಂಗ್ರಿಸ್ಸಿನವರಾದರೆ ನಿಮ್ಮ ಸ್ಥಾ ನಗಳನ್ನು 


ಬಿಡಬೇಡಿ. ಆದರೆ ನಮಗೆ ಸ್ವಾತಂತ್ರ್ಯ ವನ್ನು ಕಲಿಸಿ, ಸ್ವಾತಂತ್ರಕ್ಕೆ 
ನಮ್ಮನ್ನು ಕೊಂಡೊಯ್ಯಿರಿ ಎನ್ನಿ. ಜಗತ್ತಿ ನಲ್ಲೆಲ್ಲ ಎಲ್ಲ ಸ್ವಾತಂತ್ರ್ಯ 
ಸಂಗ್ರಾಮಗಳಲ್ಲೂ ವಿದ್ಯಾರ್ಥಿಗಳು ಹೆಚ್ಚಾಗಿ ಕೆಲಸ ಮಾಡಿದಾರೆ. 


ಹೋರಾಟ ಪ್ರತ್ಯಕ್ಷವಾಗಿ ಪ್ರಾರಂಭ ಆಗುವುದರೊಳಗಾಗಿ ಇರುವ 
ಸಮಯದಲ್ಲಿ ನಾನು ಹೇಳಿದ ಪ ಚ ಲ್ಪ ಏನಾದರೂ ಮಾಡಿದರೆ, ವಾತಾ 
ವರಣವನ್ನು ಬದಲಾಯಿಸಿ ಮುಂದಿನ ಹೆಜ್ಮೆಗೆ ಸ್ಮಳ ಮಾಡಿರಿ. 


ಇನ್ನೂ ಹೇಳಬೇಕಾದುದು ಬಹಳ ಇದೆ. ಆದರೆ ನನ್ನ ಹೃದಯ 
ಭಾರವಾಗಿದೆ. ಆಗಲೇ ನಿಮ್ಮ ಸಮಯವನ್ನು ಹೆಚ್ಚಾಗಿ ತೆಗೆದುಕೊಂಡಿ 
ದೇನೆ. ಇಂಗ್ಲಿಷಿನಲ್ಲೂ ಒಂದೆರಡು ಮಾತು ಹೇಳಬೇಕಾಗಿದೆ. . ಈ 
ಅವೇಳೆಯಲ್ಲೂ ಇಷ್ಟು ಸಹನೆಯಿಂದ ಲಕ್ಷ್ಯ ಕೊಟ್ಟು ನನ್ನ ಮಾತು 
ೇಳಿದೀರಿ, ನಿಮಗೆ ವಂದನೆ. ನಿಜವಾಗಿ ಸಿಪಾಯಿಗಳು ಹೀಗೆ ಮಾಡು 
ವುದು. ಇಪ್ಪತ್ತೆರಡು ವರ್ಷಗಳಿಂದ ವಾಣಿಯ ಸಂಯಮ ಮಾಡಿದೇನೆ, 
ಶಕ್ತಿಯನ್ನು ಸಂಗ್ರಹಿಸಿದೇನೆ. ತನ್ನ ಶಕ್ತಿಯನ್ನು ಪೋಲು ಮಾಡದವನು 
ನಿಜವಾದ ಬ್ರಹ್ಮಚಾರಿ. ಆದ್ದರಿಂದ ಅವನು ವಾಣಿಯ ಸಂಯಮ 
ಮಾಡುತ್ತಾನೆ. ಇಷ್ಟು ವರ್ಷವೂ ಅದಕ್ಕಾ ಗಿ ಪ್ರಯತ್ನಿಸಿದೇನೆ. ಆದರೆ 
ಇವತ್ತು ನನ್ನ ಹೃದಯವನ್ನು ಬಚ್ಚಿ ನಿಮ್ಮ Ne ತೋಡಿಕೊಳ್ಳ. 
ಬೇಕಾದ ಪ್ರಸಂಗ ಬಂತು. ನಿಮ್ಮ ಸಹನೆಗೆ ಮೀರಿಥ್ರೀತು, ಭಾರವಾಗಿದೀತು.| 
ಆದರೂ ತೋಡಿಕೊಂಡೆ. ಅದಕ್ಕಾಗಿ ಪಶ್ಶಾತ್ತಾಪವಿಲ್ಲ ನನಗೆ. ನನ್ನ. 


1 


| 


| 


4 


ಭಾಷಣಗಳು ಮತ್ತು ಹೇಳಿಕೆಗಳು ೨೨೩ 


ಸಂದೇಶವನ್ನು ನಿಮಗೆ ಹೇಳಿದೇನೆ, ನಿಮ್ಮ ಮೂಲಕ ಇಡೀ ಭಾರತಕ್ಕೇ 
ಮುಟ್ಟ ಸಿದೇನೆ. 
[ಅಮೇಲೆ ಇಂಗ್ಲಿಷಿನಲ್ಲಿ ಮಾತನಾಡಿದರು.] 

ನನ್ನ ಜೀವವನ್ನು ತಳಮಳ ಗೊಳಿಸುತ್ತಿದ್ದುದನ್ನು ಯಾರ ಸೇವೆ 
ಮಾಡುವ ಭಾಗ್ಯ ನನಗೆ ದೊರೆಯಿತೋ ಅವರ ಮುಂದೆ ತೋಡಿಕೊಳ್ಳಲು 
ಬಲು ದೀರ್ಫ ಸಮಯವನ್ನು ತೆಗೆದುಕೊಂಡೆ. ನನ್ನನ್ನು ನಾಯಕ ಎಂದಿ 
ದಾರೆ, ಸೇನೆಯ ಪರಿಭಾಷೆಯಲ್ಲಿ ದಳಪತಿ ಎಂದಿದಾರೆ. ನಾನು ಹಾಗೆ 
ತಿಳಿದಿಲ್ಲ. ಪ್ರೇಮ ವಿನಾ ನನ್ನಲಿ ಯಾವ ಆಯುಧವೂ ಇಲ್ಲ, ಅಧಿಕಾರ 
ನಡೆಸಲು. ಒಂದು ಕೋಲು ಹಿಡಿದಿದೇನೆ. ನಿರಾಯಾಸವಾಗಿ ಅದನ್ನು 
ತುಂಡು ತುಂಡು ಮಾಡಬಹುದು. ನಡೆಯುವಾಗ ನನಗೆ ಅದು ಊರೆ 
ಗೋಲು, ಇಂಥ ಹೆಳವನಿಗೆ ಇಷ್ಟು ಭಾರ ಹೊರಿಸಿದಾಗ ಅವನಿಗೆ ಹಿಗ್ಗು 
' ಇಲ್ಲ. ನಿಮ್ಮ ಮುಂದೆ ದಳಪತಿಯ ಹಾಗೆ ಅಲ್ಲದೆ ನಮ್ರ ಸೇವಕನಂತೆ 
ಬಂದರೆ ನೀವು ಆ ಭಾರವನ್ನು ಹಂಚಿಕೊಂಡೀರಿ. ಉತ್ತಮ ಸೇವೆ ಮಾಡ 
ಬಲ್ಲವನೇ ಸಮಗಾರರಲ್ಲಿ ಮುಖಂಡನಾಗಬಲ್ಲ. 

ಆದ್ದರಿಂದ ನನ್ನ ಎದೆಯಲ್ಲಿ ಉಕ್ಕಿ ಬರುತ್ತಿರುವ ಭಾವಗಳನ್ನು 
ನಿಮಗೆ ಹಂಚಿಕೊಟ್ಟು, ನನಗೆ ಸಾಧ್ಯವಿದ್ದಷ್ಟು ಸಂಗ್ರಹವಾಗಿ ನೀವು ಹೇಗೆ 
ಮೊದಲ ಹೆಜ್ಮೆ ಹಾಕಬೇಕೆಂದು ನನ್ನ ನಿರೀಕ್ಷೆಯೋ ಹೇಳುತ್ತೇನೆ. 

ಪ್ರಾರಂಭದಲ್ಲಿಯೆ ಹೇಳುತ್ತೇನೆ. ನಿಜವಾದ ಹೋರಾಟ ಇವತ್ತು 
ಮೊದಲಾಗುವುದಿಲ್ಲ. ಇನ್ನೂ ಬಹಳ ಶಾಸ್ತ್ರ ಆಗಬೇಕು. ನನ್ನದು ಯಾವಾ 
ಗಲೂ ಹಾಗೆಯೆ. ಭಾರಕ್ಕೆ ತಿಣಿಕುತ್ತಿ ದ್ದೇನೆ. ಸದ್ಯ ಎಲ್ಲಿ ನನ್ನ ಪತ್ತು 
ಕೆಟ್ಟಿದೆಯೋ ಅಲ್ಲೇ, ಅವರ ನಡುವೆಯೆ, ನಾನು ಇನ್ನೂ ವಾದಮಾಡ 
' ಬೇಕಾಗಿದೆ. ಈ ಕೆಲವು ವಾರಗಳಲ್ಲಿ ಹಿಂದೂಸ್ಥಾನದಲ್ಲೂ ಪರದೇಶಗಳಲ್ಲೂ 
ಅನೇಕ ಜನ ಗೆಳೆಯರ ವಿಶ್ವಾಸವನ್ನು ಕಳೆದುಕೊಂಡಿದೇನೆ. ಕೆಲವರು ನನಗೆ 

ವೇಕ ಇದೆಯೆ ಎಂದು ಸಂದೇಹ ಪಡುತ್ತಿದಾರೆ. ನನ್ನ ಪ್ರಾಮಾಣಿಕ 

ತನದಲ್ಲೂ ನಂಬಿಕೆ ಹೋಗಿದೆ. ನನ್ನ ವಿವೇಕವೇನಂಥ ಮಹಾ ಭಾಗ್ಯವಲ್ಲ. 
ಹೋದರೆ ಹೋಗಲಿ. ಆದರೆ ಪ್ರಾಮಾಣಿಕತನ ಮಾತ್ರ ನನ್ನ ಮಹಾನಿಧಿ. 
ಅದನ್ನು ಕಳೆದುಕೊಳ್ಳಲಾರೆ. 


೨೨೪ ಗಾಂಧೀ ಗ್ರಂಥಮಾಲೆ 


ಸತ್ಯಶೋಧಕನಾದ ಮನುಷ್ಯ, ಮಾನವ ಲೋಕವನ್ನೂ ತನ್ನ ದೇಶ 
ವನ್ನೂ ಚ. ಕಪಟಿಗಳಿಲ್ಲದೆ ತನ್ನ ತಿಳಿವಿಗೆ ಅನುಸಾರ ಸೇವೆಮಾಡು 
ವವನು, ಇಂಥವನ ಬಾಳಿನಲ್ಲಿ ಈ ತರದ ಪ್ರಸಂಗ ಬರುತ್ತವೆ. ಕಳೆದ 
ಐವತ್ತು ವರ್ಷ ನನಗೆ ಬೇರೆ ದಾರಿ ಗೊತ್ತಿಲ್ಲ, ಮಾನವ ಲೋಕದ ವಿನಮ್ರ 
ಸೇವಕ ಆಗಿದೇನೆ. ಅನೇಕ ಸಲ ನನ್ನಿಂದ ಸಾಧ್ಯವಿದ್ದಷ್ಟು ಸೇವೆಯನ್ನು 
ಸಾಮ್ರಾಜ್ಯಕ್ಕೆ ಸಲ್ಲಿಸಿದೇನೆ. ಎದುರು ಹೇಳಿಯಾರೆಂಬ ಭಯವಿಲ್ಲದೆ 
' ಹೇಳುತ್ತೇನೆ. ನನ್ನ ಇಡೀ ಬಾಳಿನಲ್ಲಿಯೆ ಸ್ವಂತಕ್ಕಾಗಿ ಯಾವುದನ್ನೂ 
ಎಂದೂ ಕೇಳಿಲ್ಲ. ಇವತ್ತು ಹೇಗೋ ಹಾಗೇ ಮೊದಲೂ ಲಿನ್‌ಲತ್‌ಗೋ 
ಸ್ನೇಹವನ್ನೂ ಸವಿದಿದೇನೆ. ಅಧಿಕಾರದ ಸಂಬಂಧವನ್ನು ದಾಟ ಬೆಳೆದಿದೆ ಆ 
ಗೆಳೆತನ. ಈ ಮಾತನ್ನು ಲಿನ್‌ಲಿತ್‌ಗೋ ಪುಷ್ಟೀಕರಿಸಿಯಾರೋ ಇಲ್ಲವೋ 
ನಾನರಿಯೆ, ಆದರೆ ನನಗೂ ಅವರಿಗೂ ವೈಯಕ್ತಿಕ ಸ್ನೇಹ ಬೆಳೆಯಿತು. 
ಒಂದು ಸಲ ತಮ್ಮ ಮಗಳಿಗೆ ನನ್ನ ಪರಿಜಯ ಮಾಡಿಕೊಟ್ಟಿರು. ಅವರ 
ಅಳಿಯನಿಗೆ ನನ್ನನ್ನು ಕಂಡು ವಿಶ್ವಾಸ ಹುಟ್ಟಿ ತು. ನನಗಿಂತ ಹೆಚ್ಚಾಗಿ ಮಹಾ 
ದೇವನಲ್ಲಿ ಬ್ರೀತಿ ಹುಟ್ಟಿ ತು ಅವನಿಗೆ. ಅವನೂ, ಸತಿ ಆನ್‌ ಇಬ್ಬರೂ ನನ್ನಲ್ಲಿ 
ಬಂದರು. ಆಕೆ ವಿಧೇಯಳಾದ ಬ್ಬ ಪ್ರೀತಿಯ ಮಗಳು. ಅವರ ಯೋಗ 
ಕ್ಷೇಮದಲ್ಲಿ ನನಗೆ ಆಸಕ್ತಿ. ಈ ತುಣುಕು ಮಾತುಗಳನ್ನು ಹೇಳಲು ಕಾರಣ, 
ನಮ್ಮಲ್ಲಿ ಇರುವ ವೈಯಕ್ತಿಕ ಸ್ನೇಹವನ್ನು ತಿಳಿಸಲಿಕ್ಕೆ. ಆದರೆ ಸಾಮ್ರಾ 
ಜ್ಯದ ಪ್ರತಿನಿಧಿಯಂತೆ ಲಿನ್‌ಲಿತ್‌ಗೋ ವಿರುದ್ಧ ನಾನೇನಾದರೂ ಕದನ 
ಹೂಡಬೇಕಾಗಿ ಬಂದರೆ ಈ ವೈಯಕ್ತಿಕ ಸ್ನೇಹಬಂಧನ ಯಾವುದೂ 
ಅಡ್ಡ ಬರುವುದಿಲ್ಲ ಎಂದು ಇಲ್ಲ ಘೋಷಿಸುತ್ತೆ "ನೆ. ಆ ಸಾಮ್ರಾಜ್ಯದ ಶಕ್ತಿ 
ಯನ್ನು ಮೂಕ ಜನಕೋಟಿಯ ಶಕ್ತಿಯ ಬಲದಿಂದ ಪ ್ರ ತಿರೋಧಿಸಬೇಕು 
ನಾನು ಎಂದು ಕಾಣುತ್ತಿದೆ. ಇದಕ್ಕೆ ಯಾವ ಮಿತಿಯೂ ಇಲ್ಲ. ಈ 
ಹೋರಾಟಕ್ಕೆ ಅಹಿಂಸೆಯೇ ಧೋರಣೆ es ಮಿತಿ. ಇಂಥಾ ಸಂಬಂಧ 
ಇರುವ ವೈಸರಾಯರೊಡನೆ ಹೋರಾಟ ನಡೆಸುವುದು ಬಹಳ ಘೋರತರ 
ವಿಷಯ. ಆತ ಅನೇಕ ಸಲ ನನ್ನ ಮಾತನ್ನು ನಂಬಿದಾರೆ. ಅನೇಕ ಸಲ 
ನಮ್ಮ ಜನರ ವಿಷಯದಲ್ಲಿ, ಬಹಳ ಹೆಮ್ಮೆ--ಹಿಗ್ಗುಗಳಿಂದ ಇದನ್ನು 
ಹೇಳುತ್ತಿದೇನೆ. ಬ್ರಿಟಿಷ್‌ ಜನಾಂಗಕ್ಕೆ, ಸಾಮ್ರಾಜ್ಯಕ್ಕೆ ಸತ್ಯವಾಗಿ ನಡೆಯ 


ಭಾಷಣಗಳು ಮತ್ತು ಹೇಳಿಕೆಗಳು ೨೨೫ 


ಬೇಕೆಂಬ ನನ್ನ ಆಸೆಯ ಕುರುಹಾಗಿ ಇದನ್ನೂ ತಿಳಿಸುತ್ತಿದೇನೆ. ಆ 
ಸಾಮ್ರಾಜ್ಯ ನನ್ನ ವಿಶ್ವಾಸವನ್ನು ಕಳೆದುಕೊಂಡಾಗ ವೈಸರಾಯ್‌ ಅಗಿದ್ದ 
ಇಂಗ್ಲಿಷ್‌ ಮನುಷ್ಯನಿಗೆ ತಿಳಿಯಿತು ಎಂಬುದನ್ನು ತೋರಿಸಲು 
ತಿಳಿಸುತ್ತಿ ದೇನೆ. 

ಆಮೇಲೆ ಈ ಗಳಿಗೆಯಲ್ಲಿ ಉಕ್ಕಿ ಬರುತ್ತಿರುವ ಚಾರ್ಲಿ ಆಂಡ್ರೂಸರ 
ಪವಿತ್ರ ಸ್ಮರಣೆ ಇದೆ. ಆಂಡ್ರೂಸರ ಆತ್ಮ ನನ್ನ ಸುತ್ತಲೂ ಹಾರಾಡುತ್ತಿದೆ. 
ಇಂಗ್ಲಿಷ್‌ ಸಂಸ್ಪೃತಿಯಲ್ಲಿ ಉತ್ತ ಮೋತ್ತ ಮವಾದ ಸಂಪ್ರದಾಯಕ್ಕೆ ಆತ 
ಪ್ರತೀಕ ನನಗೆ. ಆಂಡ್ರೂಸರೊಡನೆ ನನಗಿದ್ದ ಸಂಬಂಧಕ್ಕಿಂತ ಸಮೀಪ 
ಸಂಬಂಧ ಯಾವ ಭಾರತೀಯನೊಡನೆಯೂ ನನಗಿಲ್ಬ. ಆತನ ವಿಶ್ವಾಸ 
ನನಗಿತ್ತು. ನಮ್ಮಿಬ್ಬರ ನಡುವೆ ಮುಚ್ಚು ಮರೆ ಇರಲಿಲ್ಲ. ದಿನವೂ 
ಪರಸ್ಪರ ಮನ ಬಿಚ್ಚಿ ಮಾತಾಡುತ್ತಿದ್ದೆವು. ಎಳ್ಳಷ್ಟು ಸಂಕೋಚವಿಲ್ಲದೆ 
ತನ್ನ ಮನಸ್ಸಿನಲ್ಲಿದ್ದುದನ್ನೆಲ್ಲ ಆತ ಹೇಳುತ್ತಿದ್ದ. ಆತ ಗುರುದೇವನ 
ಗೆಳೆಯನೂ ಹೌದು. ಆದರೆ ಗುರುದೇವನ ಸನ್ನಿಧಿಯಲ್ಲ ಆತ ಭೀರು. 
ಗುರುದೇವನಿಗೆ ಅದು ಬೇಕಿರಲಿಲ್ಲ. ಆಂಡ್ರೂಸರಲ್ಲಿ ಆ ವಿಶೇಷ ವಿನಮ್ರತೆ 
ಇತ್ತು. ನನಗಂತೂ ಅತ್ಯಂತ ನಿಕಟ ಸ್ನೇಹಿತನಾದ. ಅನೇಕ ವರ್ಷಗಳ 
ಕೆಳಗೆ ದಿವಂಗತ ಗೋಖಲೆಯವರ ಪತ್ರ ತೆಗೆದುಕೊಂಡು ದಕ್ಷಿಣ 
ಆಫ್ರಿಕಾಕ್ಕೆ ಬಂದ, ನಮ್ಮ ದುರದೃಷ್ಟ, ಆತ ತೀರಿಹೋದ. ಎಂಥ 
ಸೊಗಸಾದ ಆಂಗ್ಲ ಮನುಷ್ಯ ! ಆಂಡ್ರೂಸರ ಆತ್ಮ ನನ್ನ ಮಾತನ್ನು 
ಕೇಳುತ್ತಿದೆ, ನಾ ಬಲ್ಲೆ. 

ಕಲ್ಕತ್ತೆಯ ಮೆಟ್ರೊಪಾಲಿಟನ್‌ ಡಾ. ವೆಸ್ಟ್‌ ಕಾಟ್‌ ತಮ್ಮ ಆಶೀ 
ರ್ವಾದಗಳ ತಂತಿಯನ್ನು ಕಳಿಸಿದಾರೆ. ನನ್ನ ಈ ಪ್ರಯತ್ನಕ್ಕೆ ಅವರು 
ವಿರುದ್ಧ ಇವತ್ತು. ಆತ ಪರಮ ಭಾಗವತನೆಂದು ನನ್ನ ಅಭಪ್ರಾಯ. 
ಅವರ ಹೃದಯದ ಮಾತು ನನಗೆ ತಿಳಿಯುತ್ತದೆ. ಅವರ ಹೃದಯ 
ನನ್ನ ಪರ. 

ಇವತ್ತು ನನ್ನ ವಿರುದ್ಧ ಬೇಕಾದುದು ಹೇಳಲಿ ಜನ, ಪಾಶ್ಕಾತ್ಯರಲ್ಲ 
ಅನೇಕ ಗೆಳೆಯರ ಆದರ ವಿಶ್ವಾಸಗಳನ್ನು ಕಳೆದುಕೊಂಡಿದ್ದರೂ, ಕೆಲವರ 
ನಂಬಿಕೆಯನ್ನೆ ಕಳೆದುಕೊಂಡಿದ್ದರೂ ಈ ಹಿನ್ನೆಲೆಯಿಂದ ಹೇಳಬಯಸು 
15 | 


೨೨೬ 4 ಗಾಂಧೀ ಗ್ರಂಥಮಾಲೆ 


ತ್ತೇನೆ ಅವರ ಪ್ರೀತಿಗಾಗಿ ಗೆಳೆತನಕ್ಕಾಗಿ ಮಣಿದೇನೇ ವಿನಾ ನನ್ನೊಳಗಿನ 
ವಾಣಿಯನ್ನು ನಡಾಲ್‌ TR ಕರಣವೆನ್ನಿ, ನನ್ನ ಮೂಲ 
ಸ್ವಭಾವದ ಪ್ರಚೋದನೆ ಎನ್ನಿ, ಏನೆಂದರೂ ಸರಿಯೆ, ಅದು ಇರುವು 
ದೇನೋ ಸತ್ಯ. ನನ್ನ ಸಂಕಟವನ್ನು ಗಟ್ಟಿಯಾಗಿ ಕೂಗಿ ಹೇಳಲು ಒಳಗೆ 
ಏನೋ ಬ ಒತ್ತಾಯ ಮಾಡುತ್ತಿದೆ. ಮಾನವ ಲೋಕವನ್ನು ಬಲ್ಲೆ. 
ಹೆಚ್ಚು ಪುಸ್ತಕ ಓದದಿದ್ದರೂ ಸ್ವಲ್ಪ ಮನಶ್ಶಾಸ್ತ್ರ ಕಲಿತಿದೇನೆ. ಇಂಥ 
ವನಿಗೆ ಅವೇನೆಂಬುದು ಸರಿಯಾಗಿ ಗೊತ್ತು. ನನಗೆ ಎಂದೆಂದೂ ಮೋಸ 
ಮಾಡದ ಆ ಒಳಗಿನದು ಹೇಳುತ್ತಿದೆ: ಇಡೀ ಜಗತ್ತನ್ನೆ ಎದುರಿಸಬೇಕಾ 
ದೀತು ನೀನು; ಒಬ್ಬನೇ ನಿಲ್ಲಬೇಕಾದೀತು. ರಕ್ತದಿಂದ ಕೆಂಪೇರಿದ 
ಕಣ್ಣಿನಿಂದ ಜಗತ್ತು ನಿನ್ನ ಕಡೆ ನೋಡೀತು. ಜಗತ್ತಿಗೆ ಎದೆಗೊಟ್ಟು 
ನಿಲ್ಲಬೇಕು. ಜಗತ್ತಿಗೆ ಅಂಜಬೇಡ. ಹೃದಯವಾಸಿಯಾದ ಆ ಪುಟ್ಟಿ 
ವಸ್ತು ವನ್ನೂ ನಂಬು. ಆ ವಾಣಿ ಹೇಳುತ್ತಿ ದೆ ಗೆಳೆಯರು, ಹೆಂಡತಿ, 
ಎಲ್ಲವನ್ನೂ ಬಿಡು; ಯಾವುದಕ್ಕಾಗಿ ನೀನು ಬದುಕಿದೀಯೋ ಯಾವುದ 
ಕ್ಕ ೧ ನೀನು ಸಾಯಬೇಕೋ ಅದನ್ನು ಪ್ರಮಾಣಿಸಿ ಕೊಡು, 

ಗೆಳೆಯರೆ, ನನ್ನ ಮಾತನ್ನು ನಂಜಿ. ಸಾಯುವ ಆತುರವೇನಿಲ್ಲ 
ನನಗೆ. ಆಯುಸ್ಸಿನ ಪೂರ್ಣ ಕಾಲವೂ ಬದುಕಬೇಕೆಂದಿದೇನೆ. ನನ್ನ 
ಪ್ರಕಾರ ೧೨೦ ವರ್ಷ ಆಯುಃಪ್ರಮಾಣ. ಕನಿಷ್ಠಪಕ್ಷ ಆ ವೇಳೆಗೆ : 
ಭಾರತ ಸೃತಂತ್ರವಾದೀತು, ಪ್ರಪಂಚವೇ ಸ್ವತಂತ್ರವಾದೀತು. ಇಂದು 
ಇಂಗ್ಲೆಂಡು ಅಮೆರಿಕಾಗಳು ಸ್ವತಂತ್ರ ವೆಂದು ನನಗೆ ಎನಿಸಿಲ್ಲ. ತಮ್ಮ 
ರೀತಿಯಲ್ಲಿ ಅವರು ಸ್ವತಂತ್ರರು. ಈ ಭೂಮಿಯ ಮೇಲಿನ ಬಣ್ಣದ 
ಜನಾಂಗಗಳನ್ನು ಬಂಧನದಲ್ಲಿಟ್ಟು ಕೊಳ್ಳಲು ಸ್ವತಂತ್ರರು. ಈ ರಾಷ್ಟ್ರಗಳ 
ಸ್ವಾತಂತ್ರ್ಯಕ್ಕಾಗಿ ಅಮೆರಿಕಾ, ಇಂಗ್ಲೆಂಡು ಇವತ್ತು ಹೋರಾಡುತ್ತಿ ವಯ? 
ಸ್ವಾತಂತ್ರ್ಯದ ನನ್ನ ಕಲ್ಪನೆಗೆ ಬೇಡಿ ಹಾಕಲಾರಿರಿ ನೀವು. ಇಂಗ್ಲಿಷ್‌, 
ಅಮೆರಿಕನ್‌ ಶಿಕ್ಷಕರು, ಅವರ ಇತಿಹಾಸ, ಅವರ ಭವ್ಯವಾದ ಕಾವ್ಯ- 
ಸಾಹಿತ್ಯ, ಸ ಸ್ವಾತಂತ್ರ್ಯ ಕ್ಟ ವಿಶಾಲಾರ್ಥ ಮಾಡಬೇಡ ಎಂದು ನನಗೆ ಹೇಳಿ 
ಕೊಟ್ಟಿಲ್ಲ. ಆ ಸತಂ ಕ್ಕೆ ನನ್ನ ವಾಖ್ಯೆಯಂತೆ, ಅವರ ಕವಿಗಳು 
ಶಿಕ್ಷಕರು ವರ್ಣಿಸಿದ ಸ್ಥಾ ತಂತ್ರ್ಯದ ಪರಿಚಯ ಅವರಿಗಿಲ್ಲ. ಸ್ವಾತಂತ್ರ್ಯ 


ಭಾಷಣಗಳು ಮತ್ತು ಹೇಳಿಕೆಗಳು ೨೨೭ 


ಎಂದರೇನೋ ತಿಳಿದುಕೊಳ್ಳಲು ಅವರು ಭಾರತಕ್ಕೆ ಬಂದರೆ ಅರ್ಥವಾಗು 
ತ್ತದೆ. ಅಹಂಕಾರ ಗರ್ವಗಳಿಂದಲ್ಲ ಬರಬೇಕಾದುದು, ಪ್ರಾಮಾಣಿಕರಾದ 
ಸತ್ಯಶೋಧಕರಂತೆ. 

ಇಪ್ಪತ್ತೆರಡು ವರ್ಷಗಳಿಂದ ಭಾರತ ಈ ಮೂಲ ಸತ್ಯದ ಪ್ರಯೋಗ 
ನಡೆಸಿದೆ. ಹುಟ್ಟಿದಾಗಿನಿಂದಲೂ ತನಗೆ ತಿಳಿಯದೆಯೆ ವ ಸ `ಅಹಿಂಸಾ 
ಪಂಥಿಯಾಗಿ ವೈಧಾನಿಕ ಮಾರ್ಗವನ್ನು ಬಿಟ್ಟಿದೆ. ಕಾಂಗ್ರೆಸ್‌ ಭಾರತ 
ವನ್ನು ತಮ್ಮ ಟಗ ೈಯಲ್ಲಿಟ್ಟು ಕೊಂಡಿದ್ದ ಆ ಸರಾಯಿ pa 
ಅದರ ವ 'ನಾಯಕರಲ್ಲ. ಅದರ ಸೇವಕರು ಆಗಿದ್ದರು. ಕೊಲೆ, 
ಮುಚ್ಚುಮರೆ ಅವರಿಗೆ ಎಂದೂ ಸರಿಹೋಗಲಿಲ್ಲ. ಕಾಂಗ್ರೆ ಸಿಗರಲ್ಲಿ ಹುಳುಕು 
ಕಾಳೂ ಇದೆ, ಬಲ್ಲೆ. ಆದರೆ ಅತ ಬಂತ ವ್ಯಾಪಕವಾದ 'ಅಹಿಂಸೆಯ 
ಹೋರಾಟ ನಡೆಸಲು. ಇಡೀ ಭಾರತವನ್ನೆ ನಂಬಿದೇನೆ. ಸತ್ಯವನ್ನು ಸಹಜ 
ವಾಗಿ ಗುರುತಿಸಿ, ವಿಷಮ ಪ್ರಸಂಗಗಳಲ್ಲ ಸ್ವಾಭಾವಿಕವಾಗಿಯೆ ಅದನ್ನು 
ಕಾಯ್ದುಕೊಳ್ಳುವ ಮಾನವನ ನೈಜ ಸ್ವಭಾವವನ್ನು ನಂಬಿದೇನೆ. ಒಂದು 
ವೇಳೆ ಇದರಳ್ಳಿ ಸು ಮೋಸ 5: ಹಿಡಿದುದನ್ನು ಬಿಡುವುದಿಲ್ಲ. 
ಹುಟ್ಟಿ ದಾಗಿನಿಂದಲೂ ಕಾಂಗ್ರೆಸಿ )ನ ಧೋರಣೆ ಶಾ ಂತಿಮಯ ಮಾರ್ಗದ್ರು. 
ಅದಕ್ಕೆ ಮುಂದಿನ ಬೀಳಿಗೆಗಳಲ್ಲಿ ಅಸಹಕಾರವನ್ನು ಬೋಧಿಸಿತು. ದಾದಾ 
ಭಾಯಿ ಬ್ರಿ ಬಷ್‌ ಪಾರ್ಲಿಮೆಂಟನ್ನು ಪ್ರವೇಶಿಸಿದಾಗ ಸ್ಯಾಲಿಸ್‌ಬರಿ 
ಅವರನ್ನು ಇಪ್ಪು ಮನುಷ್ಯ ಎಂದು ಕರೆದ. ಆದರೆ ಬ್ರಿಟಷ್‌ ಜನ 
ಸ್ಯಾಲಿಸ್‌ಬರಿಯನ್ನು ಸೋಲಿಸಿದರು. ಅವರ ಮತಗಳ ಬಲದಿಂದ ದಾದಾ 
ಭಾಯಿ ಪಾರ್ಲಿಮೆಂಟಿಗೆ ಹೋದರು. ಭಾರತಕ್ಕೆ ಆಗ ಹರ್ಷೊನ್ಮಾದ 
ವಾಯಿತು. ಆದರೆ ಭಾರತ ಇವೆಲ್ಲವನ್ನೂ ದಾಟ ಬಂದಿದೆ. 

ಇವೆಲ್ಲದರ ಹಿನ್ನೆಲೆಯಲ್ಲಿ ಇಂಗ್ಲಿ ಷರೂ ಯೂರೋಟಯನ್ನರೂ 
ಎಲ್ಲ ಸಂಯುಕ್ತ ರಾಷ್ಟ ಗಳೂ ಹೃದಯ ಶೋಧನೆ ಮಾಡಿಕೊಳ್ಳಲಿ. 
ಸ್ವಾತಂತ್ರ್ಯ ಕೇಳಿದುದು. ಭಾರತದ ಅಪರಾಧವಾಯಿತೆ? ಇದು ತಪ್ಪೆ? 
ನಮ್ಮನ್ನು ನಂಬದಿರುವುದು ಸರಿಯೆ he ಕೇಳುತ್ತೇನೆ. ಅರ್ಧ ಶತ 
ಮಾನದ ಸಂಪ್ರದಾಯ, ಕಾರ್ಯಪರಂಪರೆಯ ಹಿನ್ನೆಲೆ ಇರುವ ಈ 
ಸಂಸ್ಥೆ ಯನ್ನು ನಂಬದಿರುವುದು ಸ ನಿಮ್ಮ ಸರ್ವ ಶಕ್ತಿಯನ್ನೂ 


೨೨೮ ಗಾಂಧೀ ಗ್ರಂಥಮಾಲೆ 


ವಿನಿಯೋಗಿಸಿ ಅವರ ಬಗ್ಗೆ ಅಪಪ್ರಚಾರ ಮಾಡಬಹುದೆ? ಪರದೇಶೀ 
ಪತ್ರಿಕೆಗಳ ಸಹಾಯದಿಂದ ಸುಳ್ಳೋ ಸೊಟ್ಟೋ ಹೇಗೋ ಒಂದು ರೀತಿ 
ಯಲ್ಲ sd ಸಂಗ್ರಾಮವನ್ನು ಭಯಾನಕವಾಗಿ ಜಿತ್ರಿಸಬಹುದೆ? 
ಅಮೆರಿಕಾ ಅಧ್ಯಕ್ಷ, ಚೀನೀ ದಳಪತಿ ಹಾಗೆ ಮಾಡಲಿಕ್ಕಿ ಲವೆಂದು ನಂಬಿದ್ದೇನೆ. 
ಚೀನೀ ದಳಪತಿಯನ್ನು ಭೇಟಿ ಮಾಡಿದೇನೆ. ಅವರ ಹೆಂಡತಿ ನನ್ನ 
ದುಭಾಷಿ ಆಗಿದ್ದಳು. ಆಕೆಯ ಮೂಲಕ ಅವರನ್ನು ಬಲ್ಲೆ. ಆಗ ನನಗೆ 
ಅರ್ಥವಾಗಲಿಲ್ಲ. ಅವರ ಹೆಂಡತಿ ಹಾಗಲ್ಲ. ಆಕೆಯ ಮೂಲಕ ಅವರ 
ಮನಸ್ಸನ್ನು ಅರಿಯಗೊಟ್ಟಿ ರು. ನಾವು ಸ್ವಾತಂತ ಶ್ಯ ಕೇಳಿದುದು ತಪ್ಪೆಂದು 
ಆತ ಇನ್ನೂ ಹೇಳಿಲ್ಲ. ಇಡೀ ಜಗತ್ತೇ ನಮ್ಮ ವಿರುದ್ಧ ತಾಳ ಕುಟ್ಫುತ್ತಿದೆ. 
ನೀವು ತಪ್ಪುತ್ತಿ ದೀರಿ, ನಿಮ್ಮ ಉದ್ಯಮ ಪ್ರಸಂಗ "ಶುದ ವಲ್ಲ ಎನ್ನು ಫ್ರಿ 
ದಾರೆ, ಬ್ರಿಟಿಷರೆಂದರೆ ನನಗೆ ಬಹಳ ಗೌರವ ಇತ್ತು. "ಈಗ ಬಿ ಬ್ರಿಟಿಷರ 
ರಾಜತಂತ್ರ ಅಸಹ್ಯವಾಗಿದೆ, ನಾರುತ್ತಿದೆ. ಆದರೂ ಇವರು ಅವರ 
ಪಾಠ ಕಲೆಯುತ್ತಿದಾರೆ, ಈ ವಿಧಾನದಿಂದ ಜಗತ್ತಿನ ಅಭಿಪ್ರಾಯವನ್ನು 
ಕೆಲವು ಕಾಲ ತಮ್ಮ ಕಡೆ ಮಾಡಿಕೊಂಡಾರು. ಇವೆಲ್ಲ ಸುಸಂಘಟಿತ 
ಪ್ರಚಾರದ ವಿರುದ್ಧ ಭಾರತ ತನ್ನ ಧ್ಯಾನ ಮೊಳಗಿಸೀತು. ಅವರ ವಿರುದ್ಧ 
ನಾನು ಮಾತಾ ಡುತೆ ತ್ತೇನೆ. ಇಡೀ ಜಗತ್ತೇ ನನ್ನ ಕೆ ಬಿಟ್ಟರೂ ನಾನು 
ಹೇಳುತ್ತೇನೆ; ನಿಮ್ಮದು ತಪ್ಪು. ಇಷ್ಟವಿಲ್ಲದ ಕೈ ಗಳಿಂದ ಅಹಿಂಸೆಯ 
ಮೂಲಕ ಭಾರತ ತನ್ನ ಸ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳು ತ್ತದೆ. 
ನಾನು ಕಣ್ಣು ಮುಚ್ಚಿದರೂ ಭಾರತಕ್ಕೆ ಸ್ವಾತಂತ್ರ್ಯ ಬಾರದಿದ್ದರೂ 
ಆಹಿಂಸೆಗೆ ಅಂತವಿಲ್ಲ. ಬಹುಕಾಲದ ಖಣ ಸಲ್ಲಿಸಿರಿ ಎಂದು PRE 
ಬೇಡಿಕೊಳ್ಳು ತ್ತಿ ದೇವೆ. ಅಹಿಂಸಕ ಭಾರತದ ಸ್ವಾತಂತ್ರ್ಯವನ್ನು ವಿರೋಧಿ 
ಸಿದರೆ ಜೇನಾ, ರಷ್ಯಾಗಳಿಗೆ ಮಹಾ ವಿಪತ್ತನ್ನೂ ತಂದೊಡ್ಡಿ ಯಾರು, ಸಾಲ 
ಕೊಟ್ಟವನು ಹೀಗೆಲ್ಲಾ ದರೂ ಸಾಲ ಕೇಳುವುದುಂಟಿ? ಆದರೂ ಎಷ್ಟು 
ಕೋಪ, ಎಷ್ಟು ವಿರೋಧ ಭಾರತಕ್ಕೆ. ಇಷ್ಟಾದರೂ ಭಾರತ ಹೇಳುತ್ತಿದೆ; 
ನಾವು ಕಟಿಭಂಗ ಮಾಡುವುದಿಲ್ಲ, ಸಾಕಷ್ಟು ಸಜ್ಮನಿಕೆಯನ್ನು ಕಲಿತಿದೇವೆ. ' 
ಹಿಂಸೆಯ ಶಪಥ ಮಾಡಿದೇವೆ, ಇಕ್ಕಟ್ಟಿಗೆ ಸಿಗಿಸಬಾರದು ಎಂಬ ಸೂತ್ರಕ್ಕೆ 
ನಾನೇ ಕರ್ತ. ನಾನೇ ಇವತ್ತು ಇಷ್ಟು ಪರುಷ ಭಾಷೆಯನ್ನು ಬಳ ಸುತ್ತಿ 


ಭಾಷಣಗಳು ಮತ್ತು ಹೇಳಿಕೆಗಳು ೨೨೯ 


ದೇನೆ. ನನ್ನ ಆ ಸೂತ್ರಕ್ಕೆ ಯಾವಾಗಲೂ " ನಮ್ಮ ಗೌರವ, ಸುಭದ್ರತೆ 
ಗಳಿಗೆ ಅನುಗುಣವಾಗಿ ' ಎಂಬ ನಿಯಮ ಇದ್ದೇ ಇತ್ತು. ಯಾರಾದರೂ 
ನನ್ನ ಕುತ್ತಿಗೆ ಹಿಡಿದು ನೀರಿನೊಳಗೆ ಮುಳುಗಿಸುತ್ತೇನೆ ಎಂದರೆ ಬಿಡಿಸಿ 
ಕೊಳ್ಳಲು ಪ್ರತ್ಯಕ್ಷವಾಗಿ ನಾನು ಹೆಣಗಾಡಬಾರದೆ ? ಇವತ್ತಿನ ನಮ್ಮ 
ನಿಲುವಿನಲ್ಲಿ ಅಸಂಗತತೆ ಏನೂ ಇಲ್ಲ. 

ಪರದೇಶದ ಪತ್ರಿಕಾ ಪ್ರತಿನಿಧಿಗಳು ಇಂದು ಇಲ್ಲಿದಾರೆ. ಅವರ 
ಮೂಲಕ ಜಗತ್ತಿಗೆ, ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ತಿಳಿಸ ಬಯಸುತ್ತೇನೆ. 
ಭಾರತವನ್ನು ಸ್ವತಂತ್ರ ಎಂದು ಘೋಷಿಸಿ ತಮ್ಮ ವಜನ ಸಲ್ಲಿಸಲು ಇದು 
ಸುಸಮಯ. ಈ ಸಮಯ ಕಳೆದರೆ ಮತ್ತೆ ಸಿಗಲಾರದು. ಈ ತಲೆಮಾರಿನಲ್ಲಿ 
ಇನ್ನೊಮ್ಮೆ ಬರಲಿಕ್ಕಿಲ್ಲ, ಇತಿಹಾಸ ಹೇಳೀತು: ಭಾರತಕ್ಕೆ ತಮ್ಮ ಖುಣ 
ಸಲ್ಫಸಲಿಲ್ಲ ಸಕಾಲದಲ್ಲಿ, ಯುದ್ಧದಲ್ಲಿ ಸೋತರು. ಇಡೀ ಜಗತ್ತಿನ 
ಆಶೀರ್ವಾದ ಬೇಡುತ್ತಿ ದೇನೆ. ಅವರೊಡನೆ ನಾನೂ ಗೆಲ್ಲಬೇಕು. ಸಂಯುಕ್ತ 
ರಾಷ್ಟ್ರಗಳು ತಮ್ಮ ಮಿತಿಯನ್ನು ಮೀರಬೇಕಾಗಿಲ್ಲ. ಅಹಿಂಸೆಯನ್ನು ಒಬ್ಬ 
ನಿಶ್ಶಸ್ತ್ರೀಕರಣ ಮಾಡಬೇಕಾದ್ದಿಲ್ಲ ಇವತ್ತು. ಫ್ಯಾಸಿಸ್ಟ ವರಿಗೂ ನಾವು ಎದುರಿ 
ಸುತ್ತಿರುವ ಈ ಸಾಮ್ರಾಜ್ಯ ಷಾಹಿಗೂ ಮೂಲಭೂತ ವ್ಯತ್ಯಾಸ ಇದೆ. 
ಬ್ರಿಟಿಷರಿಗೆ ಭಾರತದಿಂದ ಅವರು ಬಯಸಿದ್ದೆಲ್ಲ ಸಿಗುತ್ತದೆಯೆ? ಅವರ 
ಬಂಧನದಲ್ಲಿರುವ ಭಾರತದಿಂದ ಏನೋ ಅಲ್ಪ ಸ್ವಲ್ಪ ಸಿಗುತ್ತಿದೆ ಈಗ. 
ಸ್ವತಂತ್ರ ಮಿತ್ರನಂತೆ ಭಾರತ ಭಾಗವಹಿಸಿದರೆ ಏನು ವ್ಯತ್ಯಾಸವಾದೀತೋ 
ಯೋಜಿಸಿ, ಬರುವ ಹಾಗಿದ್ದರೆ ಆ ಸ್ವಾತಂತ್ರ್ಯ ಇಂದೇ ಬರಬೇಕು. 
ಸಹಾಯಮಾಡುವ ಶಕ್ತಿ ಇದ್ದೂ ಇವತ್ತೂ ಮಾಡದಿದ್ದರೆ ಅದರಲ್ಲಿ ಏನೂ 
ರುಚಿ ಉಳಿಯದು. ಆಶಕ್ತಿಯನ್ನು ಉಪಯೋಗಿಸಿದರೆ, ಇವತ್ತು 
ಯಾವುದು ಅಸಾಧ್ಯವಾಗಿದೆಯೋ ಅದು ಸ್ವಾತಂತ್ರ್ಯದ ಬೆಳಕಿನಲ್ಲಿ 
ಮಿಂಚಿನಲ್ಲಿ ಸಾಧ್ಯವಾದೀತು. ಭಾರತಕ್ಕೆ ಆ ಸ್ವಾತಂತ್ರಾ ನುಭವ ಆದರೆ 
ಚೀನಾಕ್ಕೂ ಆ ಸ್ವಾತಂತ್ರ್ಯವನ್ನು ಕೊಡಿಸುತ್ತದೆ ಅಧಿಕಾರಯುತವಾಗಿ, 
ರಷ್ಯಾಕ್ಕೆ ನೆರವಾಗುವ ದಾರಿ ತೆರೆಯುತ್ತದೆ. ಇಂಗ್ಲಿಷರು ಬರ್ಮಾ ಭೂಮಿ 
ಯಲ್ಲಿ ಮಲಯಾದಳ್ಳಿ ಸಾಯಲಿಲ್ಲ. ಈ ಪರಿಸ್ಥಿತಿಯನ್ನು ಬಿಡುಗಡೆ 
ಮಾಡಿಕೊಳ್ಳಲು ಏನು ಮಾಡಬೇಕು? ಎಲ್ಲಿಗೆ ಹೋಗಲಿ ನಾನು? ಈ. 


೨೩೦ ಗಾಂಧೀ ಗ್ರಂಥಮಾಲಿ 


ನಲವತ್ತು ಕೋಟ ಜನರನ್ನು ಎಲ್ಲಿಗೆ ಕರೆದೊಯ್ಯಲಿ? ಜಗತ್ತಿನ ವಿಮೋಚ 
ನೆಯ ಚಳುವಳಿಯಲ್ಲಿ ಈ ಅಪಾರ ಮಾನವ ಸಮೂಹ ಉರಿದೆದ್ದು ಹೇಗೆ 
ಧುಮುಕೀತು, ತನಗೇ ಸ್ವಾತಂತ್ರ್ಯ ಸ್ಪರ್ಶವಾಗದೆ? ತಾನೇ ಸ್ವಾತಂತ್ರ್ಯ 
ಕಾಣದೆ? ಇವತ್ತು ಜೀವನ ಸ್ಪರ್ಶವೇ ಇಲ್ಲ ಅವರಿಗೆ. ಅದನ್ನು ಗಾಣವಾಡಿ 
ಹಿಂಡಿ ಹಾಕಿದರೆ. . ಅವರ ಕಣ್ಣಿಗೆ ಕಳೆ-_-ಕಾಂತಿ ಬರಬೇಕು ಎಂದರೆ 
ಸ್ವಾತಂತ್ರ್ಯ ನಾಳೆ ಅಲ್ಲ, ಇಂದೇ ಬರಬೇಕು. ಆದ್ದರಿಂದ ನಾನು ಪಣ 
ತೊಟ್ಟಿ ದೇನೆ, ಕಾಂಗ್ರೆಸ್ಸನ್ನು ಪಣ ಇಟ್ಟಿದೇನೆ, ಕಾಂಗ್ರೆಸ್ಸೂ ಪಣ ತೊಟ್ಟಿದೆ : 
" ಮಾಡಿ ಇಲ್ಲವೆ ಮಡಿ '.೪೧ 


೪೨. ಸ್ಯಾನ್‌ ಫ್ರಾನ್ಸಿಸ್ಕೋ ಸಮ್ಮೇಳನಕ್ಕೆ ಪ್ರತಿನಿಧಿಯ ನೇಮಕ 


[ಬಿಕ್ಕಟ್ಟು ಹಾಗೇ ಸಾಗುತ್ತಿದ್ದುದರಿಂದ ಬ್ರಿಟನ್ನಿನಲ್ಲಿ ಸಾರ್ವಜನಿಕಾಭಿ 
ಪ್ರಾಯ ಬೇಸರಗೊಂಡಿತ್ತು. ಆದರೆ ಪಶ್ಚಿಮದಲ್ಲಿ ನಡೆದ ಘಟನೆಗಳು 
ಜರ್ಮನಿಯ ಯುದ್ಧದ ಕೊನೆಯ ಹಂತ, ಅಧ್ಯಕ್ಷ ರೂಸ್‌ವೆಲ್ಫರ ಮರಣ, 
ಸ್ಯಾನ್‌ ಫ್ರಾನ್ಸಿಸ್ಕೋ ಸಮ್ಮೇಳನದ ಸಿದ್ಧತೆ--ಭಾರತದ ಸಮಸ್ಯೆಯ ಚರ್ಜೆ 
ಯನ್ನು ಹಿಂದಕ್ಕೆ ತಳ್ಳಿದ್ದ ವು. ಎಲ್ಲ ಲೆಕ್ಕ ಕ್ಕೂ ಭಾರತ ಸ್ವತಂತ್ರವೇ 
ಎನ್ನುವ ಅಭಿಪ್ರಾಯವನ್ನು ಹುಟ್ಟಿ ಸಲು ಸ್ಯಾನ್‌ ಫ್ರಾನ್ಸಿಸ್ಕೋ ಸಮ್ಮೇಳನ 
ದಲ್ಲಿ ಬ್ರಿಟಷ್‌ ಸರಕಾರ ಒಂದು ನಾಟಕ ಅಡುವ ಸರ್ವ ಪ್ರಯತ್ನವನ್ನು 
ಮಾಡಿತು. ಈ ಕುತಂತ್ರವನ್ನು ವಿರೋಧಿಸಿ ಗಾಂಧೀ ದನಿಯೆತ್ತಿ ಸಾರಿದರು. 
ಏಖ್ರಿ ಲ್‌ ೧೮ರಲ್ಲಿ ಬೊಂಬಾಯಿಂದ ಈ ಹೇಳಿಕೆ ಹೊರಟತು.] 


ಆಡಿದ ಮಾತಿಗಿಂತ ಬರೆದ ಬರಹಕ್ಕಿಂತ ಮೌನವೇ ಉತ್ತಮ 
ಎಂಬುದನ್ನು ಬಲ್ಲೆ. ಆದರೆ ಈ ಸೂತ್ರಕ್ಕೂ ಕೆಲವು ಮಿತಿ-ಮೇರೆ ಇವೆ. 
ಸ್ಯಾನ್‌ ಫ್ರಾನ್ಸಿಸ್ಕೋ ಸಮ್ಮೇಳನ ಬೇಗನೆ ಸೇರಲಿದೆ ಎಂದು ಪ್ರಕಟವಾಗಿದೆ. 
ಅವರ ಕಾರ್ಯಕ್ರಮ ಏನೋ ನನಗೆ ತಿಳಿಯದು. ಬಹುಶಃ ಹೊರಗಿನವರಿಗೆ 
ಯಾರಿಗೂ ಗೊತ್ತಿರಲಾರದು. 

ಏನೇ ಇರಲಿ, ಈ ಯುದ್ಧದ ಮುಕ್ತಾಯ ಎಂಬುದು ಆದ ಮೇಲೆ 
ಜಗತ್ತಿನ ರೂಪ ಹೇಗಿರಬೇಕೆಂಬುದೇ ಅದರ ಮುಖ್ಯ ಚರ್ಜ್ಚೆಯಾಗುತ್ತದೆ. 


ಭಾಷಣಗಳು ಮತ್ತು ಹೇಳಿಕೆಗಳು ೨೩೧ 


ಜಗತ್ತಿನ ಸುಭದ್ರತೆ ಸುಕ್ಷೇಮಗಳ ನಿರ್ಮಾಣದ ಮಾತನ್ನು ಆಡುತ್ತಾ ರಲ್ಲ. 
ಅದರ ಹಿಂದೆ ಯುದ್ಧಗಳಿಗೆ ಕಾರಣವಾದ ಅನುಮಾನ ಅಂಜಿಕೆ ಅಡಗಿವೆ 
ಎಂದು ನನಗೆ ತುಂಬಾ ಭಯ. ಆದ್ದರಿಂದ, ಯುದ್ಧಕ್ಕೆ ವಿರುದ್ಧ 
ಶಾಂತಿಯನ್ನೆ ಯಾವಜ್ಮೀವವೂ ನಂಬಿದ ನಾನು ಈ ಪ್ರಸಂಗದಲ್ಲಿ ನನ್ನ 
ಗಟ್ಟಿ ನಿಲುವನ್ನು ತಿಳಿಸುವುದು ಒಳ್ಳೆಯದು. 

ಯುದ್ಧ ಮಾರ್ಗದ ಅವರ ಕಪಟಿ ವಂಚನೆಗಳ ಸಾಮರ್ಥ್ಯದಲ್ಲಿ 
ತಮಗಿರುವ ನಂಬಿಕೆಯನ್ನು ತ್ಯಜಿಸದಿದ್ದರೆ, ಸಮಸ್ತ ಜನಾಂಗ ರಾಷ್ಟ್ರಗಳ 
ಸರ್ವ ಸಮತೆ--ಸ್ವಾತಂತ್ರ್ಯಗಳ ತಳಹದಿಯ ಮೇಲೆ ನಿಲ್ಲಿಸಿದ ನಿಜವಾದ 
ಶಾಂತಿಯನ್ನು ನಿರ್ಮಿಸಲು ನಿರ್ಧಾರ ಮಾಡದಿದ್ದರೆ, ಮಿತ್ರ ಪಕ್ಷಕ್ಕಾಗಲಿ 
ಜಗತ್ತಿ ಗಾಗಲಿ ಶಾಂತಿಯಿಲ್ಲ ಎಂಬ ನನ್ನ ದೃಢಾಭಿಪ್ರಾಯವನ್ನು ಮತ್ತೆ 
ಹೇಳುತ್ತೇನೆ. ಯುದ್ಧವೇ ಇರಬಾರದು ಎಂದು ಪ್ರಯತ್ನಿಸುತ್ತಿರುವ 
ಜಗತ್ತಿನಲ್ಲಿ ಒಂದು ರಾಷ್ಟ್ರ ಇನ್ನೊಂದನ್ನು ಶೋಹಿಸುವುದಾಗಲಿ ಒಂದು 
ರಾಷ್ಟ್ರ ಇನ್ನೊಂದರ ಮೇಲೆ ಅಧಿಕಾರ ಮಾಡುವುದಾಗಲಿ ಸಾಧ್ಯವಿಲ್ಲ. 
ಸೈನಿಕ ಶಕ್ತಿಯಲ್ಲಿ ದುರ್ಬಲವಾದ ರಾಷ್ಟ್ರಗಳಿಗೆ ಶೋಷಣದ ಆಕ್ರಮಣದ 
ಅಂಜಿಕೆ ಇಲ್ಲದಿರಬೇಕಾದರೆ ಅಂಥ ಜಗತ್ತಿ ನಲ್ಲೇ. 

ಭಾರತ ಎಲ್ಲ ವಿದೇಶೀ ಹಿಡಿತದಿಂದಲೂ ಸ್ವತಂತ್ರವಾಗುವುದೇ 
ಶಾಂತಿಯ ಅನಿವಾರ್ಯ ಪೀಠಿಕೆ. ಸಾಮ್ರಾಜ್ಯಷಾಹಿ ದಬ್ಬಾಳಿಕೆಯ ಬಲವಾದ 
' ಉದಾಹರಣೆ ಎಂದೇ ಅಲ್ಲ. ಭಾರತ ವಿಶಾಲವಾದ ಪುರಾತನ ಸಂಸ್ಕೃತಿ 
ಪೂರ್ಣ ದೇಶ, ೧೯೨೦ರಿಂದಲೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದೆ. ಸತ್ಯ 
ಅಹಿಂಸೆಗಳನ್ನು ತನ್ನ ಏಕೈಕ ಸಾಧನವಾಗಿ ಮಾಡಿಕೊಂಡು ಹೋರಾಡಿದೆ, 
ಅದರಿಂದ. 

ಭಾರತದ ಸ್ವಾತಂತ್ರ್ಯಕ್ಕಾಗಿ ಯುದ್ಧ ಮಾಡದಿದ್ದರೂ, ಯುದ್ಧ 
ವಿದ್ಯೆಯಲ್ಲಿ ಉತ್ತ ಮೋತ್ತ ಮರಿಗೆ ಕನಿಷ್ಠ ಪಕ್ಷ ತಾನು ಸಮ ಎಂಬುದನ್ನು 
ಹಿಂದೆ ಎಂದೂ ಇಲ್ಲದಹಾಗೆ ಈ ಯುದ್ಧದಲ್ಲಿ ತೋರಿಸಿಕೊಟ್ಟಿದಾನೆ 
ಭಾರತೀಯ ಸಿಪಾಯಿ. ಭಾರತದಲ್ಲಿ ಯೋಧ ಗುಣವಿಲ್ಲ, ಆದ್ದರಿಂದ ಹೀಗೆ 
ಶಾಂತಸಮರ ನಡೆಸುತ್ತಿದೆ ಎಂಬ ನಿಂದನೆಗೆ ಉತ್ತರ ಎಂದು ಇದನ್ನೂ 
ಹೇಳುತ್ತಿದೇನೆ. ಇದರಿಂದ ನಾನು ಮಾಡುವ ತೀರ್ಮಾನ-ಧೀರರ ಹಿಂಸೆ 


೨೩೨ ಗಾಂಧೀ ಗ್ರಂಥಮಾಲೆ 


ಗಿಂತ ಅಹಿಂಸೆಯೇ ಬಲಶಾಲಿ. ಭಾರತ ಇನ್ನೂ ಅಂಥ ಅಹಿಂಸೆಯನ್ನು 
ವಿಕಾಸಗೊಳಿಸಿಕೊಂಡಿರಲಿಕ್ಕಿ ಲ್ಲ. ಅದು ಬೇರೆ. ಅಂಥದು ಬಂದರೆ, 
ಭಾರತ ತಕ್ಕಮಟ್ಟಿಗೆ ಯಶಸ್ವಿಯಾಗಿ ಅಹಿಂಸೆಯ ಹೋರಾಟ ನಡೆಸಿತು 
ಸ್ವಾತಂತ್ರ್ಯಕ್ಕಾಗಿ ಎಂಬುದಕ್ಕೇನೂ ಜ್ಯುತಿ ಬರುವುದಿಲ್ಲ. 

ಜಗತ್ತಿನ ಸಮಸ್ತ ಶೋಷಿತ ರಾಜ್ಯಗಳಿಗೂ ಭಾರತದ ಸ್ವಾತಂತ್ರ್ಯ 
ಒಂದು ಪ್ರತ್ಯಕ್ಷ ಪ್ರಮಾಣ: ಅವರ ಸ್ವಾತಂತ್ರ್ಯವೂ ಸನ್ನಿಹಿತವಾಗಿದೆ, 
ಇನ್ನಂತೂ ಅವರು ಶೋಷಣ ಮಾಡಿಸಿಕೊಳ್ಳರು ಎಂದು. 

ಶಾಂತಿ ನ್ಯಾಯಯುಕ್ತ ವಾಗಿರಬೇಕು. ಹಾಗೆ ಆಗಬೇಕಾದರೆ ಸೇಡು, 
ದಂಡನೆಗಳ ಶಾಂತಿ ಆಗಬಾರದು, ಜರ್ಮನಿ, ಜಪಾನುಗಳನ್ನು ಕಾಲಿನ 
ಕೆಳಗೆ ತುಳಿಯಬಾರದು. ಬಲಿಷ್ಠರು ಯಾವಾಗಲೂ ಸೇಡು ತೀರಿಸಿಕೊಳ್ಳ 
ಬಾರದು. ಶಾಂತಿಯ ಫೆಲವನ್ನು ಎಲ್ಲರೂ ಸಮವಾಗಿ ಹಂಚಿಕೊಳ್ಳ 
ಬೇಕು. ಅವರನ್ನು ಗೆಳೆಯರಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡ 
ಬೇಕು. ತಮ್ಮದು ಪ್ರಜಾತಂತ್ರ ಎಂದು ತೋರಿಸಿಕೊಡಲು ಮಿತ್ರ ಪಕ್ಷಕ್ಕೆ 
ಬೇರೆ ಮಾರ್ಗವಿಲ್ಲ. 

ಬಲತ್ಕಾ ರವಾಗಿ ನಿರಾಯುಧರಾಗಿಮಾಡಿ ಅವರ ಮೇಲೆ ಒಂದು 
ಸಶಸ್ತ್ರ ಶಾಂತಿಯನ್ನು ಹೊರಿಸುವುದು ಬೇಡ. ಮೇಲೆ ಹೇಳಿದುದರ 
ಮಧಿತಾರ್ಥ ಇದೇ, ಎಲ್ಲರೂ ನಿರಾಯುಧರಾಗಬೇಕು. ಶಾಂತಿಯ ಅತ್ಯಂತ 
ಸರಾಗವಾದ ನಿಯಮಗಳನ್ನು ನಡೆಸುವಂತೆ ಮಾಡಲು ಅಂತರ-ರಾಷ್ಟ್ರೀಯ 
ಪೋಲೀಸು ಬಲ ಒಂದು ಇರಲಿ, ಈ ಅಂತರ-ರಾಷ್ಟ್ರೀಯ ಪೋಲೀಸಿನ 
ವ್ಯವಸ್ಥೆಯೂ ಮನುಷ್ಯ ಮಾತ್ರದ ದೌರ್ಬಲ್ಯಕ್ಕೆ ಒಂದು ಬಿಡತಿಯೇ 
ವಿನಾ ಶಾಂತಿ ಸೂಚಕವಲ್ಲ. 

ಮೇಲೆ ಹೇಳಿದ ಶಾಂತಿಯ ಸಾರಭೂತ ಅಂಶಗಳನ್ನು ಒಬ್ಬದರೆ, 
ಬ್ರಿಟಿಷರು ನಾಮಕರಣಮಾಡಿದ ಭಾರತೀಯರು ನಮ್ಮನ್ನು ಪ್ರತಿನಿಧಿಸುವ 
ಕಪಟ ನಾಟಕವನ್ನು ಕೈಬಿಡಬೇಕು, ಪ್ರಾತಿನಿಧ್ಯವೇ ಇಲ್ಲದಿರುವುದೇ 
ಇದಕ್ಕಿಂತ ಮೇಲು; ಇದು ತೀರ ಹೊಲಸು. ಸ್ಯಾನ್‌ಫ್ರಾನ್ಸಿಸ್ಮೋ 
ಸಮ್ಮೇಳನಕ್ಕೆ ಭಾರತದಿಂದ ಚುನಾಯಿತ ಪ್ರತಿನಿಧಿ ಹೋಗಬೇಕು, ಇಲ್ಲ 
ದಿದ್ದರೆ ಪ್ರಾತಿನಿಧ್ಯವೇ ಬೇಡ.೪೨ 


ಭಾಷಣಗಳು ಮತ್ತು ಹೇಳಿಕೆಗಳು ೨೩೩ 
ಲ್ಲ, ಸರ್‌ ಫಿರೋಜ್‌ ಖಾನ್‌ ನೂನ್‌ಗೆ ಉತ್ತರ 


[ ಸರ್‌ ಫಿರೋಜ್‌ ಗಾಂಧೀ ಜಪಾನೀ ಪಕ್ಷಪಾತಿ ಎಂದು ನಿಂದಿಸಿ 
ನೆಹರೂಗೆ ನಾಯಕತ್ವವನ್ನು ಬಿಟ್ಟು ಕೊಡಲಿ ಎಂದ. ಅದಕ್ಕೆ ಉತ್ತರ. ] 


ನನ್ನನ್ನು ಜಪಾನಿ ಪಕ್ಷಪಾತಿ ಎಂದು ಬ್ರಿಓಷರು ದೂರುತ್ತಿದ್ದ ಕಾಲ 
ಒಂದು ಇತ್ತು. ಆಮೇಲೆ ಸದ್ದಿಲ್ಲದೆ ಅದನ್ನು ಹಿಂತೆಗೆದುಕೊಂಡರು. ಆ 
ಮಾತಿಗೆ ತಿಲಮಾತ್ರವೂ ಆಧಾರ ಇರಲಿಲ್ಲ. ಈ ಪ್ರಸಂಗದಲ್ಲಿ ಸರ್‌ 
ಭಿರೋಜ್‌ ಇಂಥ ಹೇಳಿಕೆ ಕೊಡುವುದು ಆಶ್ಶರ್ಯವೇ. ಬ್ರಿಟಿಷರು ಸೋಲು 
ತ್ರಿದ್ಧಾಗಲೂ ಬ್ರಿಟಿಷರು ಸೋಲಿಗೆ ಬೆದರುವ ಯೋಧರಲ್ಲ, ತಪ್ಪು ಮತ್ತೆ 
ಮಾಡಿ ಬುದ್ಧಿ ಕಲಿಯುವುದೇ ಅವರ ಸ್ವಭಾವ ಎಂದು ನಾನು ನಮ್ಮ 
ಜನರಿಗೆ ಹೇಳಿದೆ. ಇದನ್ನು ತಿಳಿದುಕೊಳ್ಳಲಿ ಸರ್‌ ಫಿರೋಜ್‌. ೧೯೪೨ರ 
ಆಗಸ್ಥಿಗೆ ಮೊದಲು ನಾನು ಬರೆದುದನ್ನು ನೋಡಲಿ ಎಂದು ಸೂಚಿ 
ಸುತ್ತೇನೆ. 

ಸ್ವಲ್ಪವೂ ಅಶುದ್ಧವಲ್ಲದ ಸಂಪೂರ್ಣ ಸ್ವಾತಂತ್ರ್ಯವೇ ನನ್ನ 
ನಿಲುವು. ಅದರಿಂದ ಜಪಾನೀಗಳಾಗಲಿ ಮತ್ತಾರಾದರೂ ಆಗಲಿ ಬ್ರಿಟಿಷ 
ರನ್ನು ಗೆಲ್ಲುವುದನ್ನು ಸುಮ್ಮನೆ ನೋಡುತ್ತಿರುವುದು ನನಗೆ ಸಾಧ್ಯವಿಲ್ಲ. 
ಬ್ರಿಟಿಷರೋ ಬೇರೆಯವರೋ ಬಲ್ಲ ವಿದೇಶೀ ಪ್ರಭುತ್ವವನ್ನೂ ಭಾರತದಲ್ಲಿ 
ಅಹಿಂಸಾತ್ಮಕ ಅಸಹಕಾರದಿಂದ ಸವಿನಯ ಪ್ರತೀಕಾರದಿಂದ ಕೊನೆ 
ಗಾಣಿಸುವುದೇ ನನ್ನ ಉದ್ದೇಶ. 

ಪಂಡಿತ ಜವಾಹರಲಾಲರ ಬಗ್ಗೆ, ನನ್ನ ಬಗ್ಗೆ, ಫಿರೋಜ್‌ ಹೇಳಿ 
ದುದರ ಬಗ್ಗೆ. ಪಂಡಿತರನ್ನು ನನ್ನ ಉತ್ತರಾಧಿಕಾರಿ ಎಂದು ಕರೆದಿದ್ದೇನೆ; 
ತಿಳಿದುಕೊಳ್ಳಲಿ. ಅವರು ಮುಂದೆ ಬರಬೇಕಾದುದಿಲ್ಲ. ಮುಂದೆಯೇ 
ಇದಾರೆ. ಆತನ ಮನಸ್ಸಿಗೆ ತೋರಿದಂತೆ ಕೆಲಸ ಮಾಡಲು ಸರಕಾರ 
ಬಿಡಲಿಲ್ಲ. ನಾವಿಬ್ಬರೂ ಗೆಳೆಯರು, ಸ್ಪರ್ಧಿಗಳಲ್ಲ. ನಾವಿಬ್ಬರೂ ಜನತಾ 
ಸೇವಕರು. ಸೇವೆಯ ವೇದಿಕೆ ಜಗಶ್ತಿ ನಷ್ಟು ವಿಶಾಲವಾದುದು. ಅದರಳ್ಳಿ 
ನೂಕು ನುಗ್ಗಲು ಇಲ್ಲವೇ ಇಲ್ಲ. ಅದರಳಿ ಯಾವಾಗಲೂ ಸ್ಥಳ ತೆರೆದೇ 
ಇದೆ. ಸ್ವಾತಂತ್ರ್ಯದ ವಿಷಯದ ನಮಗೆ ಯಾವ ಭೇದವೂ ಇಲ್ಲ. 


೨೩೪ ಗಾಂಧೀ ಗ್ರಂಥಮಾಲೆ 


ಇಬ್ಬರೂ ಸಹ ಯೋಧರು, ನನಗಿಂತ ಆತನಿಗೆ ಯೌವನದ ಅನುಕೂಲ' 
ಹೆಚ್ಚು, ನಿಜ. | 

ಜವಾಹರಲಾಲ್‌ ನೆಹರೂವನ್ನೂ ಆತನ ಸಂಗಾತಿಗಳನ್ನೂ ಸೆರೆಯಿಂದ 
ಬಿಡುಗಡೆ ಮಾಡುವಂತೆ ಸರ್‌ ಫಿರೋಜ್‌ ತನ್ನ ಸರಕಾರಕ್ಕೆ ಹೇಳಲಿ, 
ಅವರ ಆಸೆ ಸಫಲವಾದೀತು. ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ 
ಕೊಟ್ಟೇನು. | 

ನಾನು ಸಂಪ್ರದಾಯವಾದಿ, ಅಂಧಶ್ರದ್ಧೆಯವ ಎಂದು ಹೇಳಿ 
ಲಾಭ ಪಡೆಯದಿರಲಿ. ತಾರುಣ್ಯದಿಂದಲೂ ಸಂಪ್ರದಾಯವಾದಿ ಎನಿಸಿ 
ಕೊಂಡಿಲ್ಲ ಎಂಬುದು ಅವರಿಗೆ ತಿಳಿದಿಲ್ಲವೇನೋ, ಅಸ್ಪೃಶ್ಯತೆಯ ಬಗ್ಗೆ, 
ಸಮಾಜ ಸುಧಾರಣೆಯ ಬಗ್ಗೆ ನನ್ನ ದೃಢಾಭಿಪ್ರಾಯಗಳನ್ನು ನಿಶ್ಚಲ 
ವಿಚಾರವನ್ನು ' ಸಂಪ್ರದಾಯವಾದ ವಿರೋಧಿಸಿತು. ಆಗಲೇ ಹಳೆಯ 
ಕಾಲ ನಿಮ್ಮದು ಎಂದಾಗ ಫಿರೋಜ್‌ ಭದ್ರವಾದ ನೆಲದಲ್ಲಿದಾರೆ. 
ಏಕೆಂದರೆ, ಯಾರದು ಹಳೆಯ ಕಾಲವೋ, ಯಾವುದು ಹಳೆಯ 
ಕಾಲದ್ದೋ ಯಾರಿಗೂ ಗೊತ್ತಿಲ್ಲ. ಈ ವಿಷಯದಲ್ಲಿ ನನ್ನ ಅಜ್ಞಾನವನ್ನು 
ಒಬ್ಬ ಕೊಳ್ಳುತ್ತೇನೆ.೪4 


ಅಲ, ಬಿಹಾರಿಗಳಿಗೆ 


[೧೯೪೭ರ ನವಂಬರ್‌ ೫ರಂದು ಬಿಹಾರದ ಮತೀಯ ದಂಗೆಗಳು ೨೪ 
ಗಂಟಿಗಳಲ್ಲಿ ನಿಲ್ಲದಿದ್ದಲ್ಲಿ ಗಾಂಧೀಜೀ ಆಮರಣಾಂತ ಉಪವಾಸ ಮಾಡಲು 
ನಿರ್ಧರಿಸಿರುವರೆಂದು ರಾಜಿ ಜೇಂದ್ರ ಪ್ರಸಾದರು ಪ್ರಕಟಿಸಿದರು. ತೀವ್ರ ಪರಿಸ್ಥಿ ತ್ರಿ 
ಯುಂಟಾದಳ್ಳಿ ಗಾಂಧೀಜೀ ಬಿಹಾರಕ್ಕೆ ಬಂದು ಉಪವಾಸ ಪ್ರಾ ರಂಭಿಸ 
ಬಹುದೆಂದರು. ನವಂಬರ್‌ ೬ರ ಪ್ರಾ ತಃಕಾಲ ನವಕಾಲೀಗೆ* ಹೊರಡುವ 
ಮುನ್ನ ಗಾಂಧೀಜೀ ಬಿಹಾರಿಗಳಿಗೆ ಎಂಬ ಶೀರ್ಷಿಕೆಯಲ್ಲಿ ಒಂದು ಹೇಳಿಕೆ 
ಯಿತ ರು. 


* ಇದು ಅವಿಭಕ್ತ ಬಂಗಾಳಾ ಪ್ರಾ ಂತಕ್ಕೆ ಸೇರಿತ್ತು, ಅಲ್ಯ ಮುಸ್ಲಿ ಮರು 
ನಡೆಸಿದ ಹಿಂದೂಗಳ ಹತ್ಯೆ, ದೌರ್ಜನ್ಯ ಭೀಭತ್ಸ ತರದ್ದು, 


ಭಾಷಣಗಳು ಮತ್ತು ಹೇಳಿಕೆಗಳು ೨೩೫ 


ನನ್ನ ಕನಸಿನ ಬಿಹಾರ ಸುಳ್ಳಾದಂತೆ ಭಾಸವಾಗುತ್ತದೆ. ಪಕ್ಷಪಾತ 
ಯುಕ್ತ ಅಥವಾ ಉತ್ಸೇಕ್ಷಿತ ವರದಿಗಳ ಮೇಲೆ: ನಾನು ಹೇಳುತ್ತಿಲ್ಲ 
ಕೇಂದ್ರೀಯ ಮುಖ್ಯಮಂತ್ರಿ ಮತ್ತು ಅವರ ಸಹೋದ್ಯೋಗಿಗಳು ಅಲ್ಲಿ 
ಬಹುಕಾಲ ನಿಂತಿರುವುದೇ ಬಿಹಾರದ ದುರಂತ ಕಥೆಗೆ ಸಾಕ್ಷಿ. ಬಂಗಾಳದ 
ಮುಸ್ಲಿಂ ಲೀಗ್‌ ಸರಕಾರದ ಆಡಳಿತದಲ್ಲಿ ಇನ್ನೂ ಹದಗೆಟ್ಟ ಅಥವಾ 
ಇದಕ್ಕಿಂತ ಉತ್ತಮವಲ್ಲದ್ದ,ಸ್ಥಿ ಸ್ಲಿ ತಿಯಿತ್ತೆಂದೂ, ಬಿಹಾರದ ಸ್ಥಿತಿ ಅದರದೇ 
ಪರಿಣಾಮವೆಂದೂ ಪ್ರತಿ ನುಡಿಯುವುದು ಸುಲಭ. ಒಂದು ಪಕ್ಷದ 
ದುರ್ನಡತೆ ಪ ತಿಪಕ್ಷಕ್ಕೆ ಸ ಸಮರ್ಥನೆಯಾಗಲಾರದು. ಅದರಲ್ಲೂ ದೀರ್ಫ್ಥ 
ಕಾಲದ ಹಾಗೂ ವಿಪುಲವಾದ ರಾಜಕೀಯ ಚಾರಿತ್ರ್ಯ ಹೊಂದಿರುವ 
ಇದರಿಂದ ಸಕಾರಣವಾಗಿ ಹೆಮ್ಮೆ ಪಡುವ ಪಕ್ಷಕ್ಕಂತೂ ಸಲ್ಲದು. 

ಬಂಗಾಳಾದಲ್ಲಿ ಒಂದು ವಾರದಿಂದ ಇದ್ದಾಗ್ಯೂ ಇಲ್ಲಿನ ದುರಂತ 
ಘಟನೆಗಳ ಪ್ರಮಾಣವನ್ನು ನಾನಿನ್ನೂ ಅರಿಯೆನೆಂದು ಒಬ್ಬಕೊಳ್ಳುತ್ತೇನೆ. 
ಬಿಹಾರದ ಕರೆಯಿದ್ದರೂ ಕೂಡ ನವಕಾಲೀ ಯಾತ್ರೆಯನ್ನು ನಾನು 
ನಿಲ್ಲಿಸಲಾರೆ, ಮುಸ್ಲಿವ್‌ ಲೀಗಿನ ಮತಾಂಧತೆಯನ್ನು ಮೂದಲಿಸುವ 
ಕಾಂಗ್ರೆಸ್ಸಿಗರಿಗೆ ಮತೀಯ ಪ್ರ ತಿರೋಧ ಸಮಂಜಸವಾದೀತೆ? ಬಿಹಾರಿನ 
ಶೇಕಡ ೧೪ರಷ್ಟಿರುವ ಅಲ್ಪಸಂಖ್ಯಾತ ಮುಸ್ಲಿಮರನ್ನು ಅನಾಗರಿಕ 
ಕ್ರೌರ್ಯದಿಂದ ಮರ್ದಿಸುವುದು ರಾಷ್ಕ €ಯತೆಯಾದೀತೆ ? 

ಕೇವಲ ಕೆಲವು ಸಾವಿರ ಬಿಹಾರಿಗಳ ಪಾಪಕೃತ್ಯಗಳಿಗಾಗಿ ಇಡಿಯ 
ಗು ದೂಷಿಸುವುದು ಸರಿಯಲ್ಲವೆಂದು ನನಗೆ ಹೇಳಬೇಕಾಗಿಲ್ಲ. 

ಬೃ 'ಬ್ರಿಜಕಿಶೋರ ಪ್ರಸಾದರ ಬಗ್ಗೆ, ಒಬ್ಬ ರಾಜೇನ್‌ ಬಾಬುಗಳ ಬಗ್ಗೆ 
ಬಂ ಲು ಕೊಳ್ಳುತ್ತಿಲ್ಲ ಲವೆ? ಬಿಹಾರದಲ್ಲಿನ ಅನಾಚಾರ ನಿಲ್ಲ 
ದಿದ್ದಲ್ಳಿ ಇಡಿಯ ಭಾರತದ ಹಿಂದೂಗಳನ್ನು ಪ್ರಪಂಚವೇ ದೂಹಿಸುತ್ತದೆ. 
ಅದೇ ಲೋಕದ ರೀತಿ. ಆ ಮಾರ್ಗವೇನು ಅನುಚಿತವಲ್ಲ. ಬಿಹಾರೀ 
ಹಿಂದೂಗಳ ದುರ್ವರ್ತನೆಯಿಂದ ಕಾಯಿದೆ-ಆಜಂ ಜಿನ್ನಾ ರವರು ಮೂದ 
ಲಿಸುವಂತೆ ಕಾಂಗ್ರೆಸ್‌ “ಸಂಸ್ಥೆ ಯಲ್ಲಿ ಕೆಲವು ಕ್ರಿ ಶ್ಶಿಯನ್ನರು, ಮುಸ್ಲಿಮರು, 
ಸಿಕ್ಕರು, ಪಾರಸೀಗಳು ಮತ್ತಿ ತರರು ಇದ್ದರೂ ಕೂಡ ಅದೊಂದು ಹಿಂದೂ 
ಸಂಸ್ಕ ಎಂಬ ದೂಷಣೆಗೆ ಸಮರ್ಥನೆ ದೊರೆತೀತು. ಅಲ್ಪಸಂಖ್ಯಾತರಾದ 


೨೩೬ ಗಾಂಧೀ ಗ್ರಂಥಮಾಲೆ 


ಮುಸಲ್ಮಾನ ಸಹೋದರರ ರಕ್ಷಣೆ ತಮ್ಮ ಪವಿತ್ರ ಕರ್ತವ್ಯವೆಂದು ಬಿಹಾರೀ 
ಹಿಂದೂಗಳು ಭಾವಿಸಬೇಕಾದುದೂ ಅಗಾಧ ಬಹುಸಂಖ್ಯಾತರಾದ ಹಿಂದು 
ಗಳೊಡನೆ ಅವರು ಸರಿಸಮಾನಸ್ಕಂಧರೆಂದು ಪರಿಗಣಿಸುವುದೂ ಅತ್ಯಗತ್ಯ. 
ಕಾಂಗ್ರೆಸ್ಸಿನ ಘನತೆಯನ್ನು ವರ್ಥಿಸಲು ಬಹುವಾಗಿ ಶ್ರಮಿಸಿದ ಬಿಹಾರ 
ರಾಜ್ಯವೇ ಆ ಸಂಸ್ಥೆಯ ಸಮಾಧಿಯನ್ನೂ ರಚಿಸದಿರಲಿ. 

ನನ್ನ ಅಹಿಂಸಾವ್ರತಕ್ಕಾಗಿ ನಾನೆಂದಿಗೂ ನಾಚಿಕೊಳ್ಳಬೇಕಾಗಿಲ್ಲ. 
ಪರೀಕ್ಷೆಯ ತುರ್ತು ಸಮಯದಲ್ಲ ನನ್ನ ಅಹಿಂಸೆ ನನ್ನಲ್ಲ ಹೇಗೆ ಪ್ರಕಟಿ 
ವಾದೀತೆಂದು ನಿರೀಕ್ಷಿಸುವುದಕ್ಕಾಗಿಯೇ ನಾನೀಗ ಬಂಗಾಳಕ್ಕೆ ಬಂದಿದ್ದೇನೆ. 
ಆದರೂ ಈ ಪತ್ರದಲ್ಲಿ ನಿಮಗೆ ನಾನು ಅಹಿಂಸೆಯನ್ನೇನೂ ಬೋಧಿಸ 
ಲಿಚೈಸುವುದಿಲ್ಲ. ಆದರೆ ನೀವೆಸಗಿರುವಿರೆಂದು ವರದಿಯಾಗಿರುವ ಕೃತ್ಯ 
ಎಂದೆಂದಿಗೂ ವೀರವೃತ್ತಿ ಯೆನಿಸಲಾರದೆಂದು ಮಾತ್ರ ಖಂಡಿತವಾಗಿ ಹೇಳ 
ಬಯಸುತ್ತೇನೆ. ಸಾವಿರಾರು ಜನ ಸೇರಿ ಸ್ವಲ್ಪ ಜನರನ್ನು ಹತ್ತಿಕ್ಕಿ 
ಕೆಹಿಲ್ಲುವುದೇನೂ ಶೌರ್ಯವಲ್ಲ. ಹೇಡಿತನಕ್ಕಿಂತ ಕೀಳಾದ ವರ್ತನೆ 
ಯದು; ರಾಷ್ಟ್ರೀಯತೆಗೆ ಅಗೌರವ; ಯಾವ ಧರ್ಮಕ್ಕೂ ಸಲ್ಲದು. 
ಹೊಡೆತಕ್ಕೆ ಪ್ರತಿಭಟಿಸಿ ಹೊಡೆದಿದ್ದರೆ ನಿಮ್ಮನ್ನಾರೂ ನಿಂದಿಸಲಾರರು. 
ಈಗ ನೀವೆಸಗಿರುವುದು ನಿಮ್ಮನ್ನೂ ಭಾರತವನ್ನೂ ಅಧೋಗತಿಗೆಳೆವ 
ಅಕೃ ತ್ಯ. 

ಜವಾಹರರನ್ನೂ ನಿಷ್ಕಾರ್‌* ಸಾಹೇಬರನ್ನೂ, ರಾಜೇಂದ್ರ ಬಾಬು 
ಗಳನ್ನೂ " ದೇಶಕಾರ್ಯಕ್ಕೆ ಹಿಂದಿರುಗಿ; ನಿಮ್ಮ ಸೈನ್ಯವನ್ನು ಹಿಂತೆಗೆದು 
ಕೊಳ್ಳಿ ' ಎಂದು ನೀವು ಕೇಳಬೇಕು. ನಿಮ್ಮ ಅಮಾನುಷ ಅಕೃತ್ಯಗಳಿಗೆ 
ವಿಷಾದ ವ್ಯಕ್ತ ಮಾಡಿ ನಿಮ್ಮ ಅಣ್ಣ ತಮ್ಮಂದಿರಂತೆಯೇ ಮುಸಲ್ಮಾನ 
ಸಹೋದರರನ್ನೂ ನೀವು ರಕ್ಷಿಸುವುದಾಗಿ ಭರವಸೆ ನೀಡಿದರೆ ಮಾತ್ರ 
ನಾಯಕರು ಹಾಗೆ ಮಾಡಬಲ್ಲರು. ಪ್ರತಿಯೊಬ್ಬ ಮುಸಲ್ಮಾನ 
ನಿರಾಶ್ರಿತನೂ ತನ್ನ ಮನೆಗೆ ಹಿಂದಿರುಗುವಂತೆ ಮಾಡುವವರೆಗೂ ನೀವು 


* ಅಬ್ದುಲ್‌ ರಬ್‌ ನಿಷ್ಕಾರ್‌ ಮುಸ್ಲಿಂ ಲೀಗ್‌ ಪರವಾಗಿ ಕೇಂದ್ರ ಮಂತ್ರಿ 
ಮಂಡಲದಲ್ಲ ಸಚಿವರಾಗಿದ್ದರು, 


ಭಾಷಣಗಳು ಮತ್ತು ಹೇಳಿಕೆಗಳು ೨೩೭ 


ನಿಶ್ರಾಂತರಾಗಬಾರದು. ಕೆಡವಿದ ಮನೆಗಳನ್ನು ಪುನಃ ನಿರ್ಮಿಸಿ; 
ಅದಕ್ಕಾಗಿ ಮಂತ್ರಿಗಳ ಸಹಾಯ ಪಡೆಯಿರಿ. ಟೀಕಿಸುವವರು ನಿಮ್ಮ 
ಮಂತ್ರಿಗಳ ಬಗ್ಗೆ ನನಗೇನು ಹೇಳಿದ್ದಾ ರೆಂಬುದನ್ನು ನೀವು ಅರಿತಿಲ್ಲ. 

ನಿಮ್ಮ ವಾತ್ಸಲ್ಯ ನನ್ನನ್ನು ನಿಮ್ಮವನನ್ನಾಗಿ ಬಂಧಿಸಿದೆ, ಬಿಹಾರದ 
೨ಂದೂಗಳ ಕರ್ತವ್ಯದ ಬಗ್ಗೆ ನಿಮಗಿಂತ ನನಗೆ ಸ್ಪಷ್ಟ ಕಲ್ಪನೆಯಿದೆ 
ಯೆಂದು ನಂಬಿ ಅದಕ್ಕಾಗಿ ಸಮಯೋಚಿತ ತಪಸ್ಸನ್ನಾ ಚರಿಸುವವರೆಗೆ 
ನಗೆ ಸಮಾಧಾನವಿಲ್ಲ. ನಾನು ಕಲ್ಕತ್ತೆಗೆ ಬಂದಾಗಿನಿಂದ ಆರೋಗ್ಯದ 
ಸ್ರಧಾನ ಕಾರಣಕ್ಕಾಗಿ ಅತ್ಯಲ್ಪ ಆಹಾರವನ್ನು ತೆಗೆದುಕೊಳ್ಳಲು ಆರಂಭಿ 
ದ್ದೇನೆ. ಬಿಹಾರದ ದುರಂತ ಪ್ರಕರಣದ ಸುದ್ದಿ ಕೇಳಿದ ಮೇಲೆ ಈ 
ಶಲ್ಪಾಹಾರದ ವ್ರತವನ್ನು ತಪಸ್ಸಿನ ರೂಪದಲ್ಲಿ ಮುಂದುವರಿಸುತ್ತೇನೆ. 
ಶಿಪಮಾರ್ಗದಲ್ಲಿ ತೊಡಗಿರುವ ಬಿಹಾರಿಗಳು ತಮ್ಮ ನಡತೆಯನ್ನು ತಿದ್ದಿ 
ೊಳ್ಳದಿದ್ದಲ್ಲಿ ಈ ಅಲ್ಬಾಹಾರದ ವ್ರತ ಆಮರಣಾಂತ ನಿರಶನ ವ್ರತದಲ್ಲಿ 
ಶರ್ಯವಸಾನಗೊಳ್ಳು ತ್ತದೆ. 

ಅತ್ಯಂತ ಪವಿತ್ರ ಕರ್ತವ್ಯ ನಿರ್ವಹಣೆಗಾಗಿ ನಾನು ಕೈಗೊಂಡ 
ರ್ಮಲ ತಪಸ್ಸೆಂದಲ್ಲದೆ, ಈ ಕ್ರಮವನ್ನು ಬಿಹಾರ ಅನ್ಯಥಾ ಭಾವಿಸುವ 
ಶಯವೇನಿಲ್ಲ. 

ಸಹಾನುಭೂತಿ ಸಹಾಯಗಳಿಗೆಂದು ಸ್ನೇಹಿತರಾರೂ ನನ್ನ ಬಳಿಗೆ 
ನಾವಿಸದಿರಲಿ. ನನ್ನ ಸುತ್ತಲೂ ವಾತ್ಸಲ್ಯಭರಿತ ಗೆಳೆಯರಿದ್ದಾರೆ. ನನ್ನ 
ಖಾರ್ಗವನ್ನು ಅನುಕರಿಸುವುದು ಯಾರಿಗೂ ಸಲ್ಲದ ಅಪರಾಧ ಕಾರ್ಯವೇ 
'ದೀತು. ಸಹಾನುಭೂತಿಗಾಗಿ ನಿರಶನ ಉಪವಾಸಗಳು ಕೂಡದು. 
ಂಥ ಪ್ರತಿಕ್ರಿಯೆಗಳಿಂದ ಹೆಚ್ಚು ಹಾನಿಯೇ ಆದೀತು. ನನ್ನ ಸದುದ್ದೇಶ 
ಳಲ್ಲಿ ಭರವಸೆಯುಳ್ಳ, ನನ್ನನ್ನು ಬಲ್ಲ, ಸ್ನೇಹಿತರ ಸದಸದ್ಧಿವೇಚನೆ 
ಗ್ರ ತಗೊಳ್ಳುವಂತೆ ಮಾಡುವುದೇ ನನ್ನ ತಪಸ್ಸಿನ ಗುರಿ. ಯಾರೂ 
ನ್ನ ಬಗ್ಗೆ ಆತಂಕಗೊಳ್ಳ ಬಾರದು. ಎಲ್ಲರಂತೆ ನಾನೂ ಪರಮಾತ್ಮನ 
ಕ್ಷಣೆಗೊಳಗಾದವನೇ. 

ಈ ನಶ್ವರ ಶರೀರದ ಮೂಲಕ ಎಲ್ಲಿಯವರೆಗೆ ಸೇವೆ ಸ್ವೀಕರಿಸಲು 
ಶವನ ಇಚ್ಛೆಯೋ ಅಲ್ಲಿಯವರೆಗೆ ನನಗೆ ಯಾವ ಬಾಧಕವೂ ಆಗದು.೪೪ 


ತೊ 


೨೩೮ ಗಾಂಧೀ ಗ್ರಂಥಮಾಲೆ 


೪೫. ದತ್ತಪಾರದಲ್ಲಿ ಭಾಷಣ 


[ ಮಾರನೆಯ ದಿನ ಗಾಂಧೀಜೀಯ ಶಿಬಿರ* ದತ್ತಪಾರದಲ್ಲಿತ್ತು. ದುರಂ 
ತಕ್ಕೆ ತುತ್ತಾಗಿದ್ದ ದೂರದ ಹಳ್ಳಿಗಳ ಭೇಟಿಗಾಗಿ ಅವರು ಅಲ್ಬಿದ್ದರು. ನವಂಬರ್‌ 
೧೦ರಂದು ಶೇಕಡ ೮೦ರಷ್ಟು ಮುಸಲ್ಮಾನರಿದ್ದ ಸಭೆಯಲ್ಲಿ ಗಾಂಧೀಜೀ 
ಭಾಷಣ ಮಾಡಿದರು] 


ನೀವು ನಂಬಿ, ಬಿಡಿ, ನಾನು ಹಿಂದೂ ಮುಸಲ್ಮಾನರಿಬ್ಬರಿಗೂ' 
ಸೇವಕನೆಂದು ನಿಮಗೆ ಭರವಸೆ ಕೊಡಲಿಚೈಸುತ್ತೇನೆ. ಪಾಕಿಸ್ತಾನವನ್ನು? 
ವಿರೋಧಿಸಲು ನಾನಿಲ್ಲಿಗೆ ಬಂದಿಲ್ಲ. ವಿಧಿ ಭಾರತದ ವಿಭಜನೆಯನ್ನು 
ಬಯಸಿದರೆ ನಾನದನ್ನು ತಡೆಗಟ್ಟಿಲಾರೆ. ಆದರೆ ಶಸ್ತ್ರಶಕ್ತಿ ಯಿಂದ ಪಾಕ 
ಸ್ತಾನವನ್ನು ಸ್ಮಾಏಸಲಾಗುವುದಿಲ್ಲ. ಈಗ ಹಾಡಿದ ಭಜನೆಯಲ್ಲಿ ಕವಿ] 
ದೇವರನ್ನು ಸ್ಪರ್ಶಮಣಿಗೆ (Philosopher's Stone) ಹೋಲಿಸಿದ್ದಾನೆ. 
ಗಾದೆಯ ರೂಪದ ಈ ಮಣಿ ಕಬ್ಬಿಣವನ್ನು ಸುವರ್ಣವನ್ನಾಗಿ ಪರಿವತಿನ 
ಸುವುದಂತೆ. ಇದು ಎಲ್ಲ ಸಮಯಗಳಲ್ಲೂ ಹಿತವಾದುದೇನಲ್ಲ. ಉದಾ 
ಹರಣೆಗೆ ರೈಲು ಕಂಬಿಗಳೆಲ್ಲ ಈ ಮಣಿಯ ಸ್ಪರ್ಶದಿಂದ ಬಂಗಾರವಾದರೆ 
ರೈಲುಗಳು ಅದರ ಮೇಲೆ ಓಡಲಾರವು. ಆದರೆ ಪರಮಾತ್ಮನ ಸ್ಪರ್ಶದಿಂದ 
ಆತ್ಮ ಪುನೀತವಾಗುತ್ತದೆ. ಇದು ಯಾವಾಗಲೂ ಆಪೇಕ್ಷಣೀಯ. 

ಈ ಸ್ಪರ್ಶಮಣಿ ನಮ್ಮೆಲ್ಲರಲ್ಲೂ ಇದೆ. ನನ್ನ ಮುಸಲ್ಮಾನ ಸಹೊ 
ದರರಿಗೆ ನಾನಿಷ್ಠನ್ನು ಹೇಳ ಬಯಸುತ್ತೇನೆ. ನೀವು ಒಂದೇ ಜನಾಂಗವಾ 
ಯಾಗಲೀ ಪ್ರತ್ಯೇಕ ಜನಾಂಗಗಳಾಗಿಯಾಗಲೀ ಇರುವುದಾದ 
ಹಿಂದೂಗಳೊಡನೆ ಸ್ನೇಹದಿಂದಿರಿ. ಅದು ಸರಿದೋರದಿದ್ದಲ್ಲಿ ಪ್ರಾಮಾಣಿಕ 
ವಾಗಿ ಹಾಗೆ ಹೇಳಿ ಬಿಡಿ. ಆಗ ನಾನು ಸೋತೆನೆಂದು ಒಪ್ಪ ಕೊಳ್ಳುತ್ತೇನೆ 
ನಿರಾಶ್ರಿತರು ಸರ್ವಕಾಲಕ್ಕೂ ನಿರಾಶ್ರಿತರಾಗಿಯೇ ಉಳಿಯಲಾರರು, 
ಸರಕಾರವೇ ಅವರನ್ನು ಯಾವಾಗಲೂ ಪಫಪೋಷಿಸಲಾರದು. ಈಗಾದರೂ 


*. ಹಿಂದೂ. ಮುಸ್ಲಿಂ ಸಖ್ಯ ಸಾಧನೆಗಾಗಿ ನವಕಾಲೀ ಮತ್ತು ತಿಪ್ಪೇರಸ 
ಜಿಲ್ಲೆ ಗಳಲ್ಲಿ ಪ್ರವಾಸ ಕೈಗೊಂಡಾಗ ಪ್ರವಾಸ ಶಿಬಿರ. 


ಎನೆ ಆಯಾ ಕ್ಷ ್‌ 


ಭಾಷಣಗಳು ಮತ್ತು ಹೇಳಿಕೆಗಳು ೨೩೯ 


ಅವರಿಗೆ ದೊರೆಯುತ್ತಿರುವ ಆಹಾರವೆಂತಹುದು? ದಿನದ ಪಡಿಯೂಟ 
ಅರ್ಧ ಹೊಟ್ಟೆಗೂ ಸಾಲದು. ಕೇವಲ ಪ್ರಾಣವುಳಿಯಲು ಸಾಕಾದಷ್ಟು ; 
ಕಾಯಿಪಲ್ಯ ಮೀನು, ಮತ್ತಿತರ ಪೋಷಕ ಸಾಮಾಗ್ರಿ ಗಳಿಲ್ಲದ ಆಹಾರ, 
ಈ ಸ್ಥಿತಿಯಲ್ಲಿ ಅವರು ಬಹಳ ಕಾಲ ಬದುಕಲಾರರು. ಆದ್ದರಿಂದ ಅವರು 
ತಮ್ಮ ಗ್ರಾಮಕ್ಕೆ ಹಿಂದಿರುಗುವುದು ಮುಸ್ಲಿಮರಿಗೆ ಇಷ್ಟವಿಲ್ಲದುದಾದರೆ 
ಅವರು ಬೇರೆ ಕಡೆಗೆ ಹೋಗಬೇಕು. . J 
ಆದರೆ ಪೂರ್ವ ಬಂಗಾಳದ ಎಲ್ಲ ಹಿಂದೂಗಳೂ ಇಲ್ಲಿಂದ ಹೊರಟು 
ಹೋದರೂ ನಾನಿಲ್ಲಿಯೇ ಉಳಿಯುತ್ತೇನೆ. ಮುಸಲ್ಮಾನರು ನನಗೆಷ್ಟು 
ಕೊಡುವರೋ, ನನಗೆಷ್ಟು ಅದರಲ್ಲಿ ನ್ಯಾಯವಾಗಿ ಬೇಕೋ ಅಷ್ಟನ್ನೇ 
ಸ್ವೀಕರಿಸುತ್ತೇನೆ. ನನ್ನ ಆಹಾರವನ್ನು ನಾನು ಹೊರಗಿನಿಂದ ತರಿಸುವುದಿಲ್ಲ. 
ನನಗೆ ಮೀನಾಗಲೀ ಮಾಂಸವಾಗಲೀ ಅನಗತ್ಯ. ಸ್ವಲ್ಪ ಹಣ್ಣು, ತರಕಾರಿ 
ಮತ್ತು ಸ್ವಲ್ಪ ಆಡಿನ ಹಾಲು, ಇಷ್ಟೇ ನನ್ನ ಆಹಾರ. ಆಡಿನ ಹಾಲು 
ಮತ್ತು ದ್ವಿದಳ ಧಾನ್ಯಗಳನ್ನು ಮುಂದೆ ಪರಮಾತ್ಮನ ಇಚ್ಛೆಯಾದ 
ವೇಳೆಗೆ ತೆಗೆದುಕೊಳ್ಳುತ್ತೇನೆ. ಇವುಗಳನ್ನು ನಾನು ಈಗ ವರ್ಜಿಸಿದ್ದೇನೆ. 
ಹಾರದ ಹಿಂದೂಗಳು ತಮ್ಮ ದುಷ್ಟತ್ಯಗಳಿಗೆ' ಪ್ರಾಮಾಣಿಕವಾಗಿ 
ಶ್ಶಾತ್ತಾಪ ಪಡುವವರೆಗೂ ನಾನು ಈ ಆಹಾರಗಳನ್ನು ಮತ್ತೆ ತೆಗೆದು 
ಳಾಳ್ಳು ವುದಿಲ್ಲ. 
ಸಾವಿರಾರು ಹಿಂದೂಗಳು ನೂರು ಮುಸಲ್ಮಾನರನ್ನಾಗಲಿ, ಸಾವಿರ 
ಐಸಲ್ಮಾನರು ನೂರು ಜನ ಹಿಂದೂಗಳನ್ನಾಗಲೀ. ಸುತ್ತುಗಟ್ಟಿ 
ಇಡೆಯುವುದು ಪರಾಕ್ರಮವಲ್ಲ, ಹೇಡಿತನ. ಸರಿಸಮ ಸಂಖ್ಯೆಯಿದ್ದು 
ರ್ವಭಾವಿ ಎಚ್ಚರಿಕೆ ಕೊಟ್ಟುದಾದರೆ ನ್ಯಾಯವಾದ ಕಲಹವಾದೀತು. 
ನು ಈ ಘರ್ಷಣೆಯನ್ನು ಒಪ್ಪು ತ್ತೇನೆಂದು ಇದರ ಅರ್ಥವಲ್ಲ. ಹಿಂದೂ 
ಸಲ್ಮಾನರು ಒಟ್ಟಿಗೆ ಸ್ನೇಹಿತರಂತೆ ಸಹಕರಿಸಿ ಬಾಳುವುದು ಸಾಧ್ಯವೇ 
ಅ ಎನ್ನುತ್ತಾರೆ ಕೆಲವರು. ನಾನೆಂದಿಗೂ ಅದನ್ನು ನಂಬಲಾರೆ. ಆದರೆ 
ಆವು ಹಾಗೆ ನಂಬುವುದಾದರೆ ಅದರಂತೆ ನುಡಿಯಬೇಕು. ಹಿಂದೂಗಳು 
ಮ್ಮ ಸ್ವಗ್ರಾಮಗಳಿಗೆ ಹಿಂದಿರುಗಬೇಕೆಂದು ಆಗ ನಾನು ಹೇಳುವುದಿಲ್ಲ. 
ವರು ಪೂರ್ವ ಬಂಗಾಳವನ್ನು ತ್ಯಜಿಸಿ ಹೋದಾರು. ಇದು ಹಿಂದೂ 


pS 


೨೪೦ ಗಾಂಧೀ ಗ್ರಂಥಮಾಲೆ 


ಮುಸಲ್ಮಾನರಿಬ್ಬರಿಗೂ ನಾಚಿಕೆಗೇಡು. ಇದಕ್ಕೆ ಬದಲಾಗಿ, ಹಿಂದೂಗಳು 
ನಿಮ್ಮ ಮಧ್ಯೆ ಬಾಳಬೇಕೆಂದು ನಿಮ್ಮ ಅಭಿಲಾಷೆಯಾದರೆ, ಸೈನ್ಯ ರಕ್ಷಣೆಯ 
ನೈದುರು ನೋಡದೆ ಮುಸಲ್ಮಾನ ಸಹೋದರರನ್ನೆ ನಮ್ಮ ರಕ್ಷಕರೆಂದು 
ತಿಳಿಯಬೇಕೆಂದು ಅವರಿಗೆ ನೀವು ಭರವಸೆ ಕೊಡಬೇಕು. ಅವರ ಹೆಣ್ಣು 
ಮಕ್ಕಳು, ಅಕ್ಕತಂಗಿಯರು ಮತ್ತು ಮಾತೆಯರು ನಿಮ್ಮ ಮಕ್ಕಳು, 
ತಂಗಿಯರು ಮತ್ತು ಮಾತೆಯರ ಹಾಗೆಯೆ. ಅವರ ರಕ್ಷಣೆಗೆ ನೀವು 
ಬಲಿದಾನ ಮಾಡಬೇಕು. 

ನಿನ್ನೆ ಸಂಜಿ ಪ್ರಾರ್ಥನಾ ಸಭೆಯಾದನಂತರ ಒಬ್ಬ ಸೋದರ ತನ್ನ 
ಗ್ರಾಮಕ್ಕೆ ಹಿಂತಿರುಗಿದನಂತೆ. ಮುಸಲ್ಮಾನರು ಅವನ ಮನೆಯನ್ನು 
ಸುತ್ತುಗಟ್ಟಿ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳದಂತೆ ತಡೆದರು. ಇಂಥ 
ಪರಿಸ್ಥಿತಿಯಲ್ಲಿ ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿರಿ ಎಂದು ನಾನು ಅವರಿಗೆ 
ಹೇಗೆ ಹೇಳಲಾದೀತು. ನನ್ನ ಮಾತನ್ನು ನೀವು ಆಳವಾಗಿ ಆಲೋಚಿಸಿ 
ನಿಮ್ಮ ಆಜೈಯನ್ನು ನನಗೆ ಸ್ಪಷ್ಠವಾಗಿ ತಿಳಿಸಬೇಕು. ಅದರಂತೆಯೇ 
ನಾನು ಹಿಂದೂಗಳಿಗೆ ಸಲಹೆ ಮಾಡುತ್ತೇನೆ. ಅನೇಕ .ಸಹೃದಯ 
ಮುಸ್ಲಿಮರು ಹಿಂದೂಗಳನ್ನು ಹಿಂದಿರುಗಿ ಬರುವಂತೆ ಸ್ವಾಗತಿಸುವರೆಂದು 
ಹೇಳಿದ್ದೇನೆ, ಹಾಗೆಯೇ ನಾನೂ ನಂಬುತ್ತೇನೆ. ಆದರೆ ಕೆಲವರು ಗೂಂಡಾ 
ಗಳು ಅವರನ್ನು ತಡೆಗಟ್ಟಿ ದ್ದಾರಂತೆ. ಸಜ್ಮನರಾದ ಮುಸಲ್ಮಾನರು ಒಗ್ಗಟ್ಟಿ 
ನಿಂದ ನುಡಿದು ಅದರಂತೆ ಆಚರಿಸುವುದಾದರೆ ಪುಂಡರೆನಿಸಿಕೊಳ್ಳುವವರೂ 
ಶಕ್ತಿ ಹೀನರಾಗುತ್ತಾರೆ; ಅವರ ಮಾರ್ಗವನ್ನೂ ಸರಿಪಡಿಸಿಕೊಳ್ಳುತ್ತಾರೆ.೪೫ 


೪೬, ಅಂತರ ಏಷ್ಯಾ ಸಮ್ಮೇಳನದಲ್ಲಿ 


[ ೧೯೪೭ನೆಯ ಏಪ್ರಲ್‌ನಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯಾ ರಾಷ್ಟ್ರಗಳ 

ಪ್ರಥಮ ಸಮ್ಮೇಳನದಲ್ಲಿ ಗಾಂಧೀ ಜೀ ಸ್ವಲ್ಪ ಕಾಲ ಭಾಗವಹಿಸಿದ ರು, 
೦ 

ಮೊದಲನೆಯ ದಿನ ಅವರು ಭಾಷಣಮಾಡಲಿಲ್ಲ. ಹಲವು ಪ್ರತಿನಿಧಿಗಳ ' 

ಪ್ರಶ್ನೆಗಳಿಗವರು ಉತ್ತರಕೊಟ್ಟರು. ಆ ಪ್ರಶ್ನೋತರಗಳನ್ನು ಇಲ್ಲಿ ಸಂಗ್ರಹಿಸ | 

ಲಾಗಿದೆ. ] | 


ಸಮು ಮತ್ತು ಹೇಳಿಕೆಗಳು ೨೪೧ 


ಅಜರ್‌ಬೈಜಾನಿನ ಪ್ರತಿನಿಧಿ ಶ್ರೀ ಯೂಸೊಟೋಫ್‌ ಅಂದಿನ ಅಧ್ಯಕ್ಷ 
ಹೀಠದಿಂದ ಗಾಂಧೀಜೀಯವರನ್ನು ಮಾತನಾಡುವಂತೆ ಪ್ರಾರ್ಥಿಸಿದರು. 
ಮಾರನೆಯ ದಿನ ಸಮಾರೋಪ ಸಭೆಯಲ್ಲಿ ತಾವು ಭಾಷಣ ಮಾಡುವು 
ದಾಗಿಯೂ ಪ್ರಸಕ್ತ ಸಭೆಯಲ್ಲಿ ಪ್ರತಿನಿಧಿಗಳು ಕೇಳಬಹುದಾದ ಕೆಲವು 
ಪ್ರಶ್ನೆಗಳಿಗೆ ತಾವು ಉತ್ತರ ನೀಡುವುದಾಗಿಯೂ ಗಾಂಧೀಜೀ ತಿಳಿಸಿದರು. 

“ಏಕ ವಿಶ್ವದ ಸಾಧ್ಯತೆಯನ್ನು ನೀವು ನಂಬುವಿರಾ? ಇಂದಿನ 
ಪರಿಸ್ಥಿ ತಿಯಲ್ಲಿ ಅದು ಯಶಸ್ವಿಯಾದೀತೆ?” ಎಂಬ ಪ್ರಶ್ನೆಗೆ ಉತ್ತರಿಸುತ್ತಾ 
ಗಾಂಧೀಜೀ; ಹೀಗೆ ನುಡಿದರು: “ ಇಂಥ ರೀತಿಯಲ್ಲ ರೂಪುಗೊಳ್ಳದ 
ಪ್ರಪಂಚದಲ್ಲಿ ನಾನು ಜೀವಿಸಿರಲು ಇಚ್ಛಿಸುವುದಿಲ್ಲ. ನನ್ನ ಜೀವಿತ 
ಕಾಲದಲ್ಲೇ ಈ ಕನಸು ವುದನ್ನು ನೋಡಬೇಕೆಂದು ನನ್ನ 
ಬಯಕೆ” ಎಂದರು. ಅವರು ಮುಂದುವರಿದು, “ ಈ ಮಹಾ ಸಭೆಗೆ ವಿವಿಧ 
ಏಷ್ಯಾ ರಾಷ್ಟ್ರಗಳಿಂದ ಬಂದಿರುವ ಪ್ರತಿನಿಧಿಗಳೆಲ್ಲರೂ ಇಂಥ ಏಕ ವಿಶ್ವದ 
ಸಾಧನೆಗಾಗಿ ಶ್ರಮಿಸುವರೆಂದು ನನ್ನ ನಂಬಿಕೆ. ಈ ಗುರಿಯನ್ನು ಸಾಧಿಸುವ 
ಮಾರ್ಗಗಳನ್ನು ಅವರು ಶೋಧಿಸಬೇಕು. ಸ್ಥಿರ ಸಂಕಲ್ಪರಾಗಿ ನೀವೆಲ್ಲರೂ 
ದುಡಿದರೆ ನಮ್ಮ ತಲೆಮಾರಿನಲ್ಲೇ ಈ ಕನಸು ಈಡೇರಬಲ್ಲದೆಂಬುದರಲ್ಲಿ 
ಸಂಶಯವಿಲ್ಲ” ಎಂದರು. 

ಚೀಣಾ ದೇಶದ ಪ್ರತಿನಿಧಿ ಡಾ. ಹ್ಯಾನ್‌ ಲಿವು ಮುಂದೆ ಸ್ಥಾಖಿಸ 
ಬೇಕೆಂದಿರುವ " ಏಷ್ಯಾಸಂಸ್ಥೆ '( Asian Institute ) ಬಗ್ಗೆ ಗಾಂಧೀಜೀಯ 
ಅಭಿಪ್ರಾಯವೇನೆಂದು ಕೇಳಿದರು. ಉತ್ತರವಾಗಿ ಗಾಂಧೀಜೀ, “ ಪ್ರಶ್ನಿ 
ಬಹಳ ಉಚಿತವಾಗಿದೆ. ಆದರೆ ಈ ಬಗ್ಗೆ ನನ್ನ ಜ್ಠಾನಾಭಾವವನ್ನು 
ಒಬ್ಬ ಕೊಳ್ಳಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಕ್ಷಮೆಯನ್ನೂ ಕೇಳುತ್ತೇನೆ. 
ಈ ಸಮ್ಮೇಳನ ಸೇರುವುದಕ್ಕೆ ಬಹಳ ದಿನಗಳ ಹಿಂದೆಯೇ ಪಂಡಿತ 
ನೆಹರೂ ಅವರು ನನಗೆ ತಿಳಿಸಿ ಈ ಸಭೆಗೆ ನಾನು ಬರುವುದು ಸಾಧ್ಯವಾಗ 
ಬಹುದೇ ಎಂದು ಕೇಳಿದ್ದರು. ನಿರೀಕ್ಷಣೆಗಿಂತ ಹೆಚ್ಚು ಪ್ರಾಮುಖ್ಯವಾದ 
ಸಮ್ಮೇಳನವಾಗಿ ಪರಿಣಮಿಸಿದೆ ಇದು. ಹಿಂದೆ ನನ್ನನ್ನು ಕೇಳಿದಾಗ ನಾನು 
ಈ ಸಮ್ಮೇಳನಕ್ಕೆ ಬರುವುದು ಬಹುಶಃ ಸಾಧ್ಯವಾಗಲಾರದೆಂದು ಹೇಳ 
ಬೇಕಾದ ಸಂದರ್ಭವಿತ್ತು. ಹೊಸ ವೈಸ್‌ರಾಯರಾದ ಲಾರ್ಡ್‌ ಮೌಂಟ್‌ 
16 


೨೪೨ ಗಾಂಧೀಗ ಗ್ರಂಥಮಾಲೆ 


ಬೇಟಿನ್ನರು ತಮ್ಮನ್ನು ಭೇಟಿಯಾಗುವಂತೆ ಆಹ್ವಾನಿಸಿದಾಗ ನಾನು 
ಅಹ್ವಾನವನ್ನು ನಿರಾಕರಿಸಲಾಗಲಿಲ್ಲ. ಹಾಗೆ ಮಾಡುವುದು ನನ್ನ ಸ್ವಭಾವಕ್ಕೆ 
ಸರಿಹೋಗದು. ಈ ಏಷ್ಯಾ ಸಮ್ಮೇಳನದ ಕಾಲಕ್ಕೆ ನನ್ನನ್ನು ದೆಹಲಿಗೆ 
ಬರಮಾಡಿಕೊಂಡ ಶ್ರೇಯಸ್ಸು ವೈ ಸರಾಯರದೇ ಎಂದು ಆವರು 
ತಿಳಿಸಿದರು. “ನಾನು ನಿಮ್ಮ ಕೈದಿ” ಎಂದವರಿಗೆ ಹೇಳಿದೆ. * ನಾನು 
ಜವಹರರ ಕೈದಿಯೂ ಹೌದು, ಏಕೆಂದರೆ ಎಷ್ಟಾದರೂ ಅವರು ನಿಮ್ಮ 
ಉಪಾಧ್ಯಕ್ಷರಲ್ಲವೇ? “ ಎಂದರು. 

ಪತ್ರ ವ್ಯ ವಹಾರಗಳ ಮೂಲಕ ಪ ಥ್ರ ಪಂಚದ ಬಹು ಭಾಗದ ದೇಶ 
ಗಳನ್ನು ನಾನು ಬಲ್ಲೆನಾದ್ಧ ರಿಂದ ಸಹಜವಾಗಿ ಏಷ್ಯಾ ದೇಶಗಳನ್ನೂ ಬಲ್ಲೆ. 
ತಮ್ಮಲ್ಲಿ ಯಾರನ್ನೂ ವೈಯಕ್ತಿಕವಾಗಿ ಅರಿಯೆ. ನೀವು ಕೇಳಿದ ಪ್ರಶ್ನೆ 
ನನಗೂ ಪ್ರಿಯವಾದ ವಿಷಯವೇ ಆದರೂ ಆ ಬಗ್ಗೆ ನಾನೇನೂ ಹೆಚ್ಚು 
ಹೇಳಲಾರೆ. ಈ ವಿಷಯದ ಕೆಲವು ಭಾಗಗಳನ್ನೀಗಾಗಲೇ ಪಂಡಿತ್‌ 
ನೆಹರೂರವರು ನಿನ್ನೆ ಪ್ರಸ್ತಾ ಪಮಾಡಿದ್ದಾರೆ. ಭಾರತದ ಇತಿಹಾಸದಲ್ಲೇ 
ಮೊದಲ ಬಾರಿಗೆ ಈ ನಾಡಿನಲ್ಲಿ ಇಂಥ ಸಮ್ಮೇಳನ ನಡೆಯುತ್ತಿರುವುದು 
ಒಂದು ಮಹತ್ವದ ಘಟನೆ. ಈ ಸಮಯದಲ್ಲಿ ನಮ್ಮ ಸುತ್ತಲಿನ ಪರಿಸ್ಥಿತಿ 
ಯನ್ನು ದುಃಖದಿಂದ ವ್ಯಕ್ತ ಮಾಡಬೇಕಾಗಿದೆ. ನಾವು ಅಂತರಿಕ ಶಾಂತಿ 
ಯನ್ನು ಸಾಧಿಸಲಾದವರಾಗಿದ್ದೇವೆ. ಮಾನವೀಯ ಸಖ್ಯದಿಂದ ನಮ್ಮೊಳಗೆ 
ನಿವಾರಿಸಲಾಗದೇ ಹೋಗಿರುವ ಅನೇಕ ಭಿನ್ನತೆಗಳು ಇನ್ನೂ ಇವೆ. 
ಪಶುವೃತ್ತಿಗೇ ಶರಣಾಗಬೇಕೆಂದು ನಮ್ಮ ಭಾವನೆ. ಇಂದಿನ ಈ ಅನುಭವ 
ವನ್ನು ಮಾತ್ರ ತಾವು ಯಾರೂ ತಮ್ಮ ದೇಶಗಳಿಗೆ ಕೊಂಡೊಯ್ಯಬೇಡಿ. 
ಇಲ್ಲೇ ಅದನ್ನು ಮರೆತುಬಿಡಿ ಎಂಬುದೇ ನನ್ನ ಇಜೈ. 

ಪೂರ್ಣ ಸ್ವಾತಂತ್ರ್ಯದ ಹೊಸಲಿನಲ್ಲಿ ಭಾರತ ಇಂದು ನಿಂತಿದೆ. 
ಭಾರತವನ್ನು ತನ್ನ ಸ್ವತ್ತಾಗಿ ಭಾವಿಸುವ. ಯಾವ ದೇಶಕ್ಕೂ ಜಾ 
ಆಶ್ರಿತರಾಗಲಾರೆವು. ನಾವು ಬಯಸುತ್ತಿರುವುದು ಕೇವಲ ಆಳರಸರ | 
ಬದಲಾವಣೆಯನ್ನೆಲ್ಲ. ನಮ್ಮ ಭೂಮಿ ಪೂರ್ಮವಾಗಿ ನಮ್ಮ ಒಡೆತನದೊಳಗೆ; 
ಬರಬೇಕೆಂಬುದೇ ನಮ್ಮ ಇಚ್ಛೆ. ಇದು ಹೇಗೆ ರೂಪುಗೊಂಡೀತೆಂಬುದನ್ನು | 
ನಾನಿನ್ನೂ ಅರಿಯೆ. ಮನುಷ್ಯ ಸಂಕಲ್ಪಕ್ಕಲ್ಲದೆ ದೈವಸಂಕಲ್ಪಕ್ಕೆ ಶರಣಾಗಿ 


| 
] 


ಭಾಷಣಗಳು ಮತ್ತು ಹೇಳಿಕೆಗಳು ೨೪೩ 


ನಮ್ಮ ಕರ್ತವ್ಯ ಪರಿಪಾಲನೆಯಲ್ಲಿ ಮಗ್ನರಾಗುವುದನ್ನು ಮಾತ್ರ ನಾವು 
ಬಲ್ಲೆವು. ಮಾನವನ ಸಂಕಲ್ಪಗಳನ್ನೆಲ್ಲ ಮೀರಿ ನಿಂತು ತನ್ನ ಪರಮೋದ್ರೇಶ 
ಗಳನ್ನು ಸಾಧಿಸುವ ಸರ್ವಶಕ್ತಿ ಪರಮಾತ್ಮನ ಇಚ್ಛಾವಲಯದೊಳಗೆ 
ಮಾತ್ರ. ಮಾನವ ತನ್ನ ಭವಿಷ್ಯವನ್ನು ತಾನೇ ರೂಪಿಸಿಕೊಳ್ಳ ಬಹುದೆಂಬ 
ನಂಬಿಕೆ ನನ್ನದು. ಅ ಮಹಾಶಕ್ತಿಯನ್ನು " ಅಲ್ಲಾ ' ಎಂದಾಗಲಿ " ಖುದಾ' 
ಅಥವಾ "ಗಾಡ್‌' ಎಂದಾಗಲೀ ಕರೆಯದೆ " ಸತ್ಯ' ಎಂದೇ ಸಂಬೋಧಿ 
ಸುತ್ತೇನೆ. ನನಗೆ ಸತ್ಯವೇ ದೇವರು; ನಮ್ಮ ಹವಣಿಕೆಗಳನ್ನೆಲ್ಲ ಮೀರಿ 
ನಿಲ್ಲುತ್ತದೆ " ಸತ್ಯ'. ಆ ಸರ್ವಶಕ್ತ ಸತ್ಯದ ಹೃದಯದಲ್ಲೇ ಪೂರ್ಣ 
ಸತ್ಯ ಅಡಗಿದೆ. ಸತ್ಯ ದ ಸ್ವರೂಪ ಅಗಮ್ಯವಾದ ಸಾಧಿಸಲಸಾಧ್ಯವಾದ 
ಗುರಿ ಎಂದು ನಾನು ಬಾಲ್ಯದಿಂದಲೇ ಅರಿತೆ. ಪರಮಾತ್ಮನು ಅಜ್ಜೀಯ 
ನೆಂದು ನಂಬಲು ಒಬ್ಬ ಆಂಗ್ಲೇಯ ಮಹಾಶಯ ನನಗೆ ಬೋಧಿಸಿದರು. 
ನಮ್ಮ ಸೀಮಿತ ಬುದ್ಧಿಶಕ್ತಿಗೆ ನಿಲುಕುವಷ್ಟು ಮಾತ್ರವೇ ಭಗವಂತ 
ಜ್ಞಾನಗಮ್ಯ ; ಅವನ ಅರಿವು ನಮಗೆ ಅಷ್ಟುಮಾತ್ರ ಸಾಧ್ಯ. 

ತಾವೆಲ್ಲ ಸಜ್ಮನರು. ಏಷ್ಯಾದ ವಿವಿಧ ಭಾಗಗಳಿಂದ ಬಂದಿದ್ರೀರಿ. 
ತೀವ್ರಾ ಸಕ್ತಿ ಯಿಂದ. ಉತ್ಸುಕರಾಗಿ ಸೇರಿರುವುದರಿಂದ ಪ್ರಶಿವರ್ಷವೋ 
ಅಥವಾ ಎರಡು ಮೂರು ವರ್ಷಗಳಿಗೊಮ್ಮೆಯೋ ನೀವೆಲ್ಲರೂ ಸಭೆ ಸೇರ 
ಬೇಕು. ಇಂಥ ಭೇಟಗಳ ಮಧುರ ಸ್ಮೃತಿಗಳನ್ನು ಕೊಂಡೊಯ್ದು ಸತ್ಯದ 
ಭವ್ಯ ಮಹಾ ಸೌಧವನ್ನು ನಿರ್ಮಿಸಲು ಸರ್ವಪ್ರಯತ್ನ ಕೆ ಗೊಳ್ಳ ಬೇಕು. 

ಏಷ್ಯಾ ಖಂಡದ ಪ್ರತಿನಿಧಿಗಳೆಲ್ಲ ಒಟ್ಟು ಗೂಡಿದ್ದೀರಿ, ಅದೂ ಮಾತ್ರ ಕ್ರೈ 
ಯೂರೋಪು, ಅಮೆರಿಕಾ ಅಥವಾ ಏಷ್ಯಾಕ್ಕೆ ಸೇರದ ಇತರ ಜನಾಂಗಗಳ 
ಮೇಲೆ ಯುದ್ಧಸನ್ನಾಹ ಮಾಡುವಿರೇನು? ಘಂಟಾ ನಾಘೋಷವಾಗಿ "ಇಲ್ಲ' 
ಎಂದೇನು, ಅದು ಭಾರತದ ಧ್ಯೇಯವಲ್ಲ. ಪ್ರಧಾನವಾಗಿ ಸತ್ವಪೂರ್ಣ 
ಅಹಿಂಸಾ ಮಾರ್ಗದಿಂದಲೇ ಸ್ವಾತಂತ್ರ್ಯ ಗಳಿಸಿದ Fe ತನ್ನ ಸ್ವಾತಂತ್ರ್ಯ 
ವನ್ನು ಪ್ರಪಂಚದ ಇತರ ಭಾಗಗಳನ್ನು ದಮನಮಾಡಲು ಬಳಸುವುದಾದರೆ 
ನನಗೆ ಮಹಾ ದುಃಖವಾದೀತೆಂದು ತಿಳಿಸ ಬಯಸುತ್ತೇನೆ. ಏಷ್ಯಾ ಎಂಬ 
ಈ ಬೃಹತ್‌ ಖಂಡದ ವಿವಿಧ ಜನಾಂಗಗಳನ್ನು ಐರೋಪ್ಯರು ಶೋಷಣೆ 
ಮಾಡಿದ್ದರು. ಪಶ್ಚಿಮದ ಎಲ್ಲ ಸ್ವತಂತ್ರ. ರಾಷ್ಟ ಗಳಂತೆಯೇ ಏಷ್ಯಾಖಂಡದ 


೨೪೪ ಗಾಂಧೀ ಗ್ರಂಥಮಾಲೆ 


ಜನಾಂಗಗಳೂ ಅಷ್ಟೇ ಸ್ವತಂತ್ರರಾಗಿ ಬಾಳುವೆವೆಂಬ ಧೃಢ ಸಂಕಲ್ಪ 
ಮಾಡದೆ ನಾವಿಲ್ಲಿಂದ ತೆರಳುವುದಾದರೆ ಅದೊಂದು ದುಃಖವೆನಿಸೀತು. 
ಇಂಥ ಸಮ್ಮೇಲನಗಳು ನಿಯಮಿತ ಸಮಯಗಳಲ್ಲಿ ತಪ್ಪದೆ ಸೇರಬೇಕೆಂದು 
ಹೇಳ ಬಯಸುತ್ತೇನೆ. ಭಾರತವೇ ಅದರ ಕೇಂದ್ರವಾಗಬೇಕೆಂದೂ ನನ್ನ 
ಇಚೈ,೪೬ 


೪೭, ಅಂತರ ಏಷ್ಯಾ ಸಮ್ಮೇಳನದಲ್ಲಿ ಮಾಡಿದ ಭಾಷಣ 


[೧೯೪೭ರ ಏಪ್ರಿಲ್‌ ೨ ರಂದು ದೆಹಲಿಯ "ಪುರಾನಾ ಖಿಲ್ಲಾ 'ದಲ್ಲಿ 
ಸೇರಿದ್ದ ಅಂತರ ಏಷ್ಯಾ ಸಮ್ಮೇಳನದ ಮುಕ್ತಾಯ ಸಭೆಯನ್ನುದ್ದೇಶಿಸಿ 
ಗಾಂಧೀಜೀ ಭಾಷಣ ಮಾಡಿದರು. | 


ಪರಕೀಯ ಭಾಷೆಯೊಂದರಲ್ಲಿ ನಿಮ್ಮನ್ನು ಕುರಿತು ಮಾತನಾಡು 
ತ್ತಿರುವುದಕ್ಕಾಗಿ ನಾನು ಕ್ಷಮೆ ಬೇಡಬೇಕಾಗಿಲ್ಲವೆಂದು ಭಾವಿಸುತ್ತೇನೆ. 
ಈ ಬೃಹತ್‌ ಸಭೆಯ ಮೂಲೆಯವರೆಗೂ ನನ್ನ ವಾಣಿಯನ್ನು ಈ ಧ್ವನಿ 
ವರ್ಧಕ ಯಂತ್ರ ಕೊಂಡೊಯ್ಯುವುದೋ ಇಲ್ಲವೋ ನಾನರಿಯೆ. ಕೊನೆ 
ಯಲ್ಲಿ ಕುಳಿತಿರುವವರಿಗೆ ನನ್ನ ಮಾತು ಕೇಳಿಸದೇ ಹೋದರೆ ಅದು ಈ 
ಯಂತ್ರದ ತಪ್ಪು. 

ನಾನು ಕ್ಷಮೆ ಬೇಡಬೇಕಾಗಿಲ್ಲವೆಂದೆ; ಅಂಥ ಧೈರ್ಯ ನನಗಿಲ್ಲ. 
ಏಕೆಂದರೆ ನನ್ನ ತಾಯ್ನುಡಿಯನ್ನು ನೀವು ತಿಳಿದಿಲ್ಲ. ಗುಜರಾತಿಯಲ್ಲಿ 
ಮಾತನಾಡಿ ನಿಮಗೆ ಅಪಚಾರ ಮಾಡಲಾರೆ. ಹಿಂದೂಸ್ತಾನಿ ನಮ್ಮ 
ರಾಷ್ಟ್ರಭಾಷೆ. ಅದು ಅಂತರರಾಷ್ಟ್ರೀಯ ಭಾಷೆಯಾಗಲು ಇನ್ನೂ ಬಹಳ 
ಕಾಲ ಬೇಕಾದೀತು. ಆದ್ದರಿಂದ ಅಂತರರಾಷ್ಟ್ರೀಯ ವ್ಯವಹಾರಗಳಲ್ಲಿ 
ಮಾತ್ರ ಇಂಗ್ಲಿಹಿಗೇ ಪ್ರಥಮಸ್ಥಾನ. ವ್ಯವಹಾರ ಕುಶಲತೆಗೆ ಫ್ರೆಂಚ್‌ 
ಭಾಷೆಯೇ ಯೋಗ್ಯ ಎಂದು ಕೇಳಿದ್ದೆ, ಯೂರೋಪಿನಲ್ಲಿ ಎಲ್ಲಿ ಸಂಚರಿಸ 
ಬೇಕಾದರೂ ಫ್ರೆಂಚ್‌ ಭಾಷೆಯನ್ನು ಕಲಿತಿರಬೇಕೆಂದು ನನ್ನ ಬಾಲ್ಯದಲ್ಲಿ 
ನನಗೆ ಹೇಳುತ್ತಿದ್ದರು. ನನ್ನ ವಿಚಾರಗಳನ್ನು ತಿಳಿಯ ಹೇಳಲು ನಾನು 
ಫ್ರೆಂಚ್‌ ಭಾಷೆಯನ್ನು ಕಲಿಯಲು ಪ್ರಯತ್ನಿಸಿದೆ. ಫ್ರೈಂಜ್‌ ಮತ್ತು 


| 


ಭಾಷಣಗಳು ಮತ್ತು ಹೇಳಿಕೆಗಳು ೨೪೫ 


ಇಂಗ್ಲಿಷ್‌ ಭಾಷೆಗಳ ಮಧ್ಯೆ ಸ್ಪರ್ಧೆಯಿದೆ. ಇಂಗ್ಲಿಷ್‌ ಶಿಕ್ಷಣ ಪಡೆದಿರು 
ವುದರಿಂದ ಸಹಜವಾಗಿಯೇ ನಾನು ಆ ಭಾಷೆಯನ್ನು ಬಳಸಬೇಕಾಗಿದೆ. 
ನಿಮಗೇನು ಹೇಳಬೇಕೆಂದು ವಿಚಾರ ಮಾಡುತ್ತಿದ್ದೆ. ನನ್ನ ಚಿಂತನೆ 
ಗಳನ್ನು ರೂಪುಗೊಳಿಸಲು ನನಗೆ ಸಾಕಷ್ಟು ಸಮಯವಿರಲಿಲ್ಲ. ಆದರೂ 
ಈ ದಿನ ಕೆಲವು ಮಾತುಗಳನ್ನಾಡಲು ನಾನು ನಿನ್ನೆಯೇ ಒಪ್ಪ ಕೊಂಡಿದ್ದೆ. 
ಬಾದ್‌ಷಾಖಾನರೊಡನೆ ಈ ಸಭೆಗೆ ಬರುತ್ತಿ ರುವಾಗ ಕಾಗದ ಮತ್ತು ಸೀಸದ 
ಕಡ್ಡಿಗಳನ್ನು ಬೇಡಿದೆ. ಸೀಸದ ಕಡ್ಡಿಗೆ ಬದಲಾಗಿ ಲೇಖನಿಯನ್ನು 
ಕೊಟ್ಟರು. ಕೆಲವು ಮಾತುಗಳನ್ನು ಗೀಚಿಕೊಳ್ಳಲು ಪ್ರಯತ್ನಿಸಿದೆ. 
ಆ ಕಾಗದವೂ ಈಗ ನನ್ನಲ್ಲಿಲ್ಲ. ಹೇಳಬೇಕೆಂದು ಬರೆದುಕೊಂಡ ವಿಷಯ 
ಗಳೇನೋ ಸ್ಮೃತಿಯಲ್ಲುಳಿದಿವೆ. 
ಸ್ನೇಹಿತರೇ, ತಾವು ನಿಜವಾದ ಭಾರತವನ್ನು ಕಂಡಿಲ್ಲ. ನೀವು 
ಸೇರಿರುವ ಸ ಹಳ ನಿಜವಾದ ಭಾರತದ ಪ್ರತೀಕವಲ್ಲ. ದೆಹಲಿ, ಬೊಂಬಾಯಿ, 
ಬ ಕಲ್ಕತ್ತಾ, ಚಚಗಳು ಮಹಾ. ನಗರಗಳು ; ಅಂತೆಯೇ 
ಅವು ನಯವಾಗಿ ಪಶ್ಶಾತ್ಯ ಪ್ರಭಾವಕ್ಕೆ ಒಳಗಾಗಿವೆ. 
ನನಗೊಂದು ಕಥೆ ಜ್ಞಾ ಪಕಕ್ಕೆ ಬರುತ್ತ ದೆ. ಫ್ರೆಂಚ್‌ ಭಾಷೆಯಲ್ಲನ ಈ 
ಕಥೆಯನ್ನು ಅಂಗ್ಲೋ--ಫ್ರೈ ೦ಚ್‌ ತಾಕಿಸಿ ಕರೂಿಟ್ಗಯ ನನಗೆ ಭಾಷಾಂತ 
ರಿಸಿದರು. ಅವರೊಬ್ಬ ನಿಃಸ್ವಾರ್ಥ ವ್ಯಕ್ತಿ. ಅಲ್ಪಸಂಖ್ಯಾತರ ಪಕ್ಷಪಾತಿಗ 
ಳಾಗಿದ್ದುದರಿಂದ ಅವರು ಗಿಯೇ ನನ್ನ ಸಖ್ಯವನ್ನು ಬೆಳಸಿದರು. 
ಆಗ ನಾನು ನನ್ನ ತಾಯ್ದಾಡಿನಲ್ಲಿರಲಿಲ್ಲ. ದಕ್ಷಿಣ ಆಫ್ರಿಕಾದ ಐರೋಪ್ಯರು 
ಮನ್ನಿಸುವುದಾದರೆ, ನಾನಾಗ ಅತಿ ಕನಿಷ್ಟ ಜಣ ಅತ್ಯಂತ ತಿರಸ್ಪತ 
ಅಲ್ಪಸಂಖ್ಯಾತರಲ್ಲಿ ಪರಿಗಣಿತನಾಗಿದ್ದ ನಂದು ಹೇಳಿಯೇನು. ನನ ನ್ನು 
" ಕೂಲಿ ಲಾಯರ್‌ ' ಎನ್ನುತ್ತಿದ್ದರು. ಆ ಕಾಲಕ್ಕೆ ಕೂಲಿ ವೈದ್ಯರಾಗಲೀ, 
ಕೂಲಿ ವಕೀಲರಾಗಲೀ ಇರಲಿಲ್ಲ. ನಾನೇ ಆ, “ಎರ್ಗದಲ್ಲಿ" ಮೊದಲಿಗ. 
" ಕೂಲಿ' ಶಬ್ದದ ಅರ್ಥ ನಿಮಗೆ ಗೊತ್ತಿ ರಬಹುದು. 
ಫ್ರೆಂಚ್‌ ತಾಯಿ, ಇಂಗ್ಲಿಷ್‌ ತಂದೆ ಇವರ ಪುತ್ರ ನಾಗಿದ್ದ ನನ್ನ 
ಸ್ನೇಹಿತರು ಭಾಷಾಂತರಿಸಿದ ಆ ಫ್ರೈಂಜ್‌ ಕಥೆ ಹೀಗಿತ್ತು : ಮೂವರು 
ಫ್ರೆಂಚ್‌ ವಿಜ್ಞಾನಿಗಳು ಸತ್ಯಾನ್ವೇಷಕರಾಗಿ ಫ್ರಾನ್ಸಿನಿಂದ ಹೊರಟರು. 


೨೪೬ ಗಾಂಧೀ ಗ್ರಂಥಮಾಲೆ 


ಏಷ್ಯಾದ ವಿವಿಧ ಭಾಗಗಳಿಗೆ ಹೋದರು. ಒಬ್ಬಾತ ಭಾರತವನ್ನು ಸೇರಿ 
ಪರಿಶೋಧಿಸ ತೊಡಗಿದ. ಇದು ಬಹುಶಃ ಬ್ರಿಟಿಷರ, ಮೊಗಲರ ಕಾಲ 
ಗಳಿಗೂ ಹಿಂದಿನ ಭಾರತದಲ್ಲಿಧಿರಬೇಕು. ಆ ಕಾಲದ ಪಟ್ಟಿಣಗಳೆಂದು 
ಹ ಸ್ಥಳಗಳಿಗೆ ಭೇಟಿ ಕೊಟ್ಟಿ. ಉತ್ಪೃಷ್ಟ ಜಾತಿಯವರೆನಿಸಿ 
ಕೊಂಡಿದ್ದ ಸ್ತ್ರೀ-ಪುರುಷರನ್ನು ಕಂಡು ನಿರಾಶನಾದ, ಕೊನೆಗೊಂದು 
ಸಾಮಾನ್ಯ ಗ್ರಾಮದ ಬಡ ಕುಟೀರಕ್ಕೆ ಹೋದ. ಅದೊಂದು ಜಲಗಾರಿನ 
ಬಡ ಕುಟೀರ. ಅವನು ಅನ್ವೇಷಿಸುತ್ತಿದ್ದ ಸತ್ಯದ ದರ್ಶನ ಅವನಿಗೆ ಅಲ್ಲ 
ಆಯಿತು. ಇಂಥ ಗ್ರಾಮಗಳಲ್ಲಿನ " ಭಂಗಿ'ಗಳ ಬಡ ಕುಟೀರಗಳ 
ಸಂದರ್ಶನದಿಂದ ಮಾತ್ರವೇ ನಿಮಗೆ ನಿಜವಾದ ಭಾರತದ ಉದಾತ್ತತೆ 
ಗೋಚರವಾದೀತು. ಭಾರತದಲ್ಲಿ ಇಂಥ ಏಳು ಲಕ್ಷ ಹಳ್ಳಿಗಳಿವೆ. 
ಮೂವತ್ತೆಂಟು ಕೋಟ ಜನ ಅಲ್ಲಿ ವಾಸ ಮಾಡುತ್ತಾರೆ. 

ಹಳ್ಳಿಗಳನ್ನು ನೋಡಿದೊಡನೆ ನಿಮಗಾವ ಆಕರ್ಷಣೆಯೂ ಆಗ 
ಲಾರದು. ಆ ತಿಪ್ಪೆಗುಂಡಿಗಳನ್ನಗೆದು ನೋಡಬೇಕು. ಹಿಂದೆ ಅವುಗಳು 
ಸ್ವರ್ಗದಂತಿದ್ದ ವೆಂದು ನಾನು ಉತ್ಬ್ಬ್ರೇಕ್ಷಿಸುವುದಿಲ್ಲ. ಆದರೆ ಇಂದು ಅವು 
ನಿಜವಾಗಿ ಕೂಪಗಳಾಗಿವೆ. ಹಿಂದೆ ಅವು ಹಾಗಿರಲಿಲ್ಲ. ನಾನು ಕಣ್ಣಾರೆ 
ಕಂಡಂತೆ ಹೇಳುತ್ತಿದ್ದೇನೆ. ಚರಿತ್ರೆಯ ಪುಟಗಳಿಂದ ಉದಾಹರಿಸುತ್ತಿ ಲ್ಲ. 
ನಾನು ಭಾರತಾದ್ಯಂತ ಸಂಚರಿಸುತ್ತಾ ಕಾಂತಿಹೀನ ಕಣ್ಣುಗಳಿಂದ ಕೂಡಿದ 
ದುಃಖತಪ್ತ ಮಾನವ ವ್ಯಕ್ತಿಗಳಿನಿಸಿದವರನ್ನು ಸಂದರ್ಶಿಸಿದ್ದೇನೆ. ಅವರೇ 
ಭಾರತ. ಈ ಶೌಚ ಕೂಪಗಳ ಮಧ್ಯೆ ಬಡಕುಟೀರಗಳಲ್ಲಿ ವಾಸಿಸುವ 
ನಮ್ಮ ಭಂಗಿಗಳಲ್ಲಿ ವಿವೇಕದ ಸಾರಸರ್ವಸ್ವ ಗೋಚರವಾಗುತ್ತದೆ. 

ಆಂಗ್ಲೇಯ ಚರಿತ್ರೆಕಾರರ ಗ್ರಂಥಗಳಿಂದ ನಾನು ಭಾರತದ ಚರಿತ್ರೆ 
ಯನ್ನು ಕಲಿತಿದ್ದೇನೆ. ನಮ್ಮ ತಾಯ್ನುಡಿಯಲ್ಲಾಗಲೀ ರಾಷ್ಟ್ರಭಾಷೆ 
ಯಾದ ಹಿಂದೂಸ್ತಾನಿಯಲ್ಲಾಗಲೀ ನಾವು ಪುಸ್ತಕಗಳನ್ನು ಬರೆಯದೆ 
ಇಂಗ್ಲಿಷ್‌ ಭಾಷೆಯಲ್ಲೇ ಇಂಗ್ಲಿಷ್‌ ಚರಿತ್ರೆಕಾರರ ಭ್ರಸ್ತ ಕಗಳನ್ನೇ ಓದು 
ತ್ರೇವೆ. ನಮ್ಮ ಇತಿಹಾಸವನ್ನು ಮೂಲದಿಂದ ನಾವು ಕಲಿಯುವುದು, 
ಇಂಗ್ಲಿಷರ ಬರಹಗಳಿಂದ, ಈ ರೀತಿ ಭಾರತೀಯ ಸಂಸ್ಕೃತಿಯ ಮೇಲೆ 
ಗೆಲುವನ್ನು ಸಾಧಿಸಲಾಗಿದೆ. 


ಭಾಷಣಗಳು ಮತ್ತು ಹೇಳಿಕೆಗಳು ೨೪೭ 


ಜ್ಞಾನದ ರುರಿ ಪೂರ್ವದಿಂದಲೇ ಪಶ್ಚಿಮ ರಾಷ್ಟ್ರಗಳಿಗೆ ಹರಿದಿದೆ 
ಎಂದು ಹೇಳುತ್ತಾ ಗಾಂಧೀಜೀ ಹೀಗೆ ನುಡಿದರು; ಈ ಮಹಾಜ್ಞಾನಿಗಳಲ್ಲಿ 
ಮೊದಲನೆಯವನು ರುರತುಷ್ಟ. ಪೌರ್ವಾತ್ಯ ದೇಶದವನು. ಅವನಾದ 
ಮೇಲೆ ಭಾರತದ ಬುದ್ಧ. ಬುದ್ಧನ ನಂತರ ಮತ್ತೆ ಪೌರ್ವಾತ್ಯ ದೇಶದಿಂದಲೇ 
ಬಂದವನು ಏಸು ಕ್ರಿಸ್ತ. ಏಸುವಿಗೆ ಪೂರ್ವದಲ್ಲಿದ್ದ ಮೋಸಸ್‌ ಈಜಿಖ್ಬನಲ್ಲಿ, 
ಜನಿಸಿದವನಾದರೂ ಪ್ಯಾಲೆಸ್ತೈನಿನವನು. ಏಸುವಿನ ನಂತರ ಮೊಹಮ್ಮದ". 
ರಾಮಕೃಷ್ಣ ಮೊದಲಾದ ಜ್ಯೋತಿಗಳ ಬಗ್ಗೆ ನಾನು ಹೇಳೆಬಯಸುವುದಿಲ್ಲ. 
ಅವರು ಪ್ರಪಂಚ ಸಾಹಿತ್ಯಕ್ಕೆ ಹೆಚ್ಚು ಪರಿಚಿತ ವ್ಯಕ್ತಿಗಳಲ್ಲವೆಂದು ಬಿಟ್ಟಿ 
ದ್ದೇನೆ. ಕಡಮೆ ಪ್ರಭೆಯವರೆಂದಲ್ಲ. ಏಷ್ಯದ ಈ ಮಹಾಪುರುಷರ 
ಸರಿಸಮರಾಗುವ ಯಾವ ವ್ಯಕ್ತಿಯನ್ನೂ ನಾನು ಪ್ರಪಂಚದಲ್ಲಿ ಕಾಣೆ. 
ಮುಂದಾದುದಾದರೂ ಏನು? ಕ್ರೈಸ್ತ ಮತ ಪಶ್ಚಿಮಕ್ಕೆ ಹೋಗಿ 
ಕಲುಹಿತವಾಯಿತು. ಹೀಗೆ ಹೇಳಲು ನನಗೆ ವ್ಯಸನವಾಗುತ್ತದೆ. ಇಷ್ಟಕ್ಕೇ 
ನಿಲ್ಲಿಸುತ್ತೇನೆ. 
ದೊಡ್ಡ ನಗರಗಳಲ್ಲಿ ನೀವು ಕಾಣುವುದು ನಿಜವಾದ ಭಾರತವಲ್ಲ. 
ಎಂಬುದನ್ನು ತಿಳಿಯ ಹೇಳಲು ಮೇಲೆ ಹೇಳಿದ ಕಥೆಯನ್ನು ಬಳಸಿಕೊಂಡೆ. 
ನಮ್ಮ ಕಣ್ಮುಂದೆ ನಡೆಯುತ್ತಿರುವ ಈ ಹತ್ಯಾಕಾಂಡ ನಾಚಿಕೆಗೇಡಿನ 
ಪ್ರಸಂಗ. ನಾನು ನಿನ್ನೆ ಹೇಳಿದಂತೆ ಈ ಹತ್ಯಾಕಾಂಡದ ಸ್ಮರಣೆಯನ್ನು 
ಭಾರತದ ಗಡಿಯಿಂದಾಜೆ ಕೊಂಡೊಯ್ಯಬೇಡಿ. ಏಷ್ಯಾದ ಸಂದೇಶವನ್ನು 
ನೀವು ಅರಿಯಬೇಕೆಂಬುದೇ ನನ್ನ ಇಚೈ. ಪಾಶ್ಶಾತ್ಯರ ದೃಷ್ಟಿ ಯಿಂದಾಗಲೀ 
ಅಥವಾ ಆಟಂ ಬಾಂಬಿನ ಅನುಕರಣದಿಂದಾಗಲೀ ಇದು ದುಸ್ಸಾಧ್ಯ. 
ಪಾಶ್ಶಾತ್ಯ ರಾಷ್ಟ್ರಗಳಿಗೆ ನಾವಿಂದು ಸಂದೇಶವೊಂದನ್ನು ಕೊಡಬಯಸಿದರೆ 
ಅದು ಪ್ರೇಮದ ಸಂದೇಶ; ಸತ್ಯದ ಸಂದೇಶ. ನನ್ನ ಮನವಿ ನಿಮ್ಮ 
ಬುದ್ಧಿಗೆ ಮಾತ್ರ ನಿಲುಕಲೆಂದಲ್ಲ, ನಿಮ್ಮ ಹೃದಯಗಳನ್ನು ಸೂರೆಗೊಳ್ಳ 
ಬೇಕೆಂದೇ ನನ್ನ ಪ್ರಯತ್ನ. 
ಪ್ರಜಾಧಿಪತ್ಯದ ಈ ಯುಗದಲ್ಲಿ, ಬಡವರಲ್ಲ ಬಡವರು ಚೇತನ 
ಗೊಳ್ಳುತ್ತಿರುವ ಈ ಯುಗದಲ್ಲಿ, ನೀವು ಈ ಸಂದೇಶವನ್ನು ಅತ್ಯಂತ 
ಪ್ರಭಾವಶಾಲಿಯಾಗಿ ಪ್ರತಿಧ್ಯನಿಸಬಳ್ಯರಿ, ಈವರೆಗೆ ಶೋಷಿತರಾದೆವೆಂದು 


೨೪೮ ಗಾಂಧೀಗ್ರ ಗ್ರಂಥಮಾಲೆ 


ಕೇವಲ ಪ್ರತೀಕಾರ ಭಾವನೆಯನ್ನೇ ಅವಲಂಬಿಸದೆ ನಿಜವಾದ ವಿವೇಕ 
ದಿಂದಲೇ "ನೀವು ಪಾಶ್ಶಾತ್ಯರಲ್ಲಿ ಪ್ರೇಮ ಸಾಮ್ರಾಜ್ಯವನ್ನು ಪೂರ್ಣ 
ಗೊಳಿಸುತ್ತೀರಿ. ನಿಮ್ಮೆಲ್ಲರ ವಿಚಾರ ಐಕ್ಯ ತೆಯಷ್ಟೇ ಅಲ್ಲದೆ, ಹೃದಯ 
ವಿಲನವೂ ಆಗಿ, ಈ ಪೌರ್ವಾತ್ಯ ಮಹಾ ಜ್ಞಾನಿಗಳ ಸ ಸಂದೇಶ "ರಹಸ್ಯ 
ವನ್ನರಿತು ಅದಕ್ಕೆ ನಾವೆಲ್ಲ ಸುಯೋಗ್ಯ ರಾಗುವುದಾದರೆ, ಪಾಶ್ಶಾತ್ಯರ 
ಮೇಲಿನ ವಿಜಯ 'ಪೂರ್ಣಗೊಂಡೀತು: ಪಶ್ಚಿಮ ವಲಯವೇ ಈ ವಿಜಯ 
ವನ್ನು ಆಸಕ್ತಿಯಿಂದ ಕಂಡೀತು. 

ಪಾಶ್ಶಾತ್ಯರು ಇಂದು ಜ್ಞಾನಕ್ಕಾಗಿ ಹಂಬಲಿಸುತ್ತಿದ್ದಾರೆ. ಅಣ್ವಸ್ತ್ರಗಳ 
ಅತಿ ಸಂಖ್ಯೆ ಹ ಹತಾಶರಾಗುತ್ತಿದ್ದಾರೆ. ಏಕೆಂದರೆ ಕೇವಲ ಪ ಪಾಶ್ಚಾತ್ಯ 
ರಾಷ ಗಳಷ್ಟೇ ಅಲ್ಲದೆ ಇಡಿಯ ಜಗತ್ತೆ ಈ ಅಣ್ಯಸ್ತ್ರ ಗಳಿಂದ ನಾಶವಾದೀತು. 
Bs  ಳಯವೊಂದು ಕೊನೆಗೆ ಜಗತ್ತನ್ನು ಕೊಚ್ಚಿಕೊಂಡು ಹೋಗಿ 
ಬಿಡುವುದೆಂಬ ಬೈ ಬಳ್ಳಿನ ಭವಿಷ್ಯವಾಣಿ ಇಂದೇ ಸಂಭವಿಸೀತೆಂದು ಅವರು 
ಭಯಗ್ರಸ್ತ ರಾಗಿದ್ದಾ ರೆ, ಲೋಕಕಂಟಿಕ ಪಾಪವೃತ್ತಿಗಳನ್ನು ಬಹಿರಂಗ 
ಪಡಿಸಿ ಜಗತ್ತಿ ಗೆ ಸಾರುವುದೇ ನನ್ನ ಹಾಗೂ ನಿಮ್ಮ 'ಮಹಾ ಗುರು ಪರಂಪರೆ 
ಏಷ್ಯಾ ಜನರಿಗೆ ಬಿಟ್ಟುಹೋದ ಉಪದೇಶಗಳ ಮಹಾಭಾಗ್ಯ.೪೭ 


ತ್‌ 


೪೮. ಹೇಳಿಕೆ 


[ ೧೯೪೭ರ ಸೆಪೈಂಬರ್‌ ತಿಂಗಳಲ್ಲಿ ಕಲ್ಕತ್ತೆಯಲ್ಲಿ ಕೈಗೊಂಡ ಉಪವಾಸ 


ವ ಶ್ರ ತಕ್ಕೆ ಸ್ವಲ್ಪಮುಂಜೆ ಗಾಂಧೀಜೀ ಕೊಟ್ಟಿ ಹೇಳಿಕೆ.) 


ಕಳೆದ ರಾತ್ರಿ ಗಾಯಗೊಂಡವನೊಬ್ಬನನ್ನು ಹಲವು ಯುವಕರು 
ಈ ಆವರಣಕ್ಕೆ ಕರೆದು ತಂದರು. ಕೆಲವು ಮುಸಲ್ಮಾನರು ಅವನ ಮೇಲೆ 
ದಾಳಿಮಾಡಿದ್ದರೆಂದು ವರದಿಯಾಗಿತ್ತು. ಮುಖ್ಯ ಮಂತ್ರಿಗಳು ಆ ಮನುಷ್ಯ 
ನನ್ನು ಪರೀಕ್ಷೆ ಮಾಡಿಸಿದರು. ಇರಿಯಲ್ಪಟ್ಟಿನೆಂದು ಹೇಳಲಾಗಿದ್ದರೂ 
ಆತನ ದೇಹದಲ್ಲಿ ಇರಿತದ ಗಾಯಗಳಿರಲಿಲ್ಲವೆಂದು ತಿಳಿಯಿತು. ಅವನಿಗಾದ : 
ಗಾಯಕ್ಕಿಂತ ದಾಳಿ ನಡೆಸಿದ್ದ ಯುವಕರು ಆ ಸಂದರ್ಭದಲ್ಲಿ ತಾವೇ: 


ಭಾಷಣಗಳು ಮತ್ತು ಹೇಳಿಕೆಗಳು ೨೪೯ 


ನ್ಯಾಯಾಧೀಶರೂ, ದಂಡನೆಮಾಡುವವರೂ ಆಗಲು ಪ ಕ್ರೈಯತ್ನಿ ಸಿದುದನ್ನು 
ಒತ್ತಿ ಹೇಳುವುದು ನನ್ನ ಉದ್ದೇಶ. 

ರಾತ್ರಿ ಹತ್ತುಗಂಟಿಯಾಗಿತ್ತು. ಘಟ್ಟಿಯಾಗಿ ಕೂಗಿಕೊಂಡದ್ದರಿಂದ 
ನನಗೆ ನಿದ್ರಾಭಂಗವಾಯಿತು. ಏನಾಗಿದೆಯೆಂಬುದನ್ನರಿಯದೆ ಹಾಗೇ 
ಮಲಗಲು ಪ್ರಯತ್ನಪಟ್ಟಿ. ಕಿಟಿಕಿಯ ಗಾಜುಗಳನ್ನು ಅಪ್ಪಳಿಸಿ ಪುಡಿಪುಡಿ 
ಮಾಡುವುದು ಕೇಳಿಸಿತು. ನನ್ನ ಇಕ್ಕೆಲದಲ್ಲಿ ಕೆಚ್ಜೆದೆಯ ಬಾಲಕಿಯ 
ರಿಬ್ಬರು ಮಲಗಿದ್ದರು. ನಾನು ಕಣ್ಣು ಮುಚ್ಚಿಕೊಂಡಿದ್ದಂತೆಯೇ ನನಗೆ 
'ಶಿಳಿಯದ ಹಾಗೆ ಅವರಿಬ್ಬರೂ ನಿದ್ರೆ ಬಿಟ್ಟು ಹೊರಗಿದ್ದ ಗುಂಪಿನ ಮಧ್ಯೆ 
ಹೋಗಿ ಅವರನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದರು. ದೇವರ 
ದಯದಿಂದ ಆ ಗುಂಪು ಅವರನ್ನು ಅಪಾಯಕ್ಕೀಡುಮಾಡಲಿಲ್ಲ. ನಾನಿದ್ದ 
ಮನೆಯ ಮುಸಲ್ಮಾನ ವೃದ್ಧೆ ಆಕೆಯನ್ನು ಪ್ರೀತಿಯಿಂದ " ಬೀ ಅಮ್ಮ' 
ಎಂದು *ರೆಯುತ್ತಿದ್ದೆವು--ಮತ್ತು ಒಬ್ಬ ಮುಸಲ್ಮಾನ ಯುವಕ ನನ್ನ 
ಹಾಸಿಗೆಯ ಬಳಿ ನನ್ನನ್ನು ಕಾಯುವುದಕ್ಕೆಂದು ನಿಂತಿದ್ದರು. 

ಗಲಭೆ ಹೆಚ್ಚಾಗುತ್ತಿತ್ತು. ಕೆಲವರು ಹಜಾರದೊಳಕ್ಕೆ ನುಗ್ಗಿ 
ಬಾಗಿಲುಗಳನ್ನು ಬಡಿದು ತೆರೆಯಲೆತ್ಲಿಸುತ್ತಿದ್ದರು. ಕೋಪದಿಂದ ಕೆರಳಿದ 
ಗುಂಪನ್ನು ನಾನೇ ಎದ್ದು ಎದುರಿಸಬೇಕೆನಿಸಿತು. ಹೊರ ಬಾಗಿಲ ಬಳಿ 
ಬಂದು ನಿಂತೆ. ಮಿತ್ರರು ನನ್ನನ್ನು ಸುತ್ತುಗಟ್ಟ ಮುಂದೆ ಹೋಗಲು 
ಬಿಡಲಿಲ್ಲ. ಇಂಥ ಸಮಯಗಳಲ್ಲಿ ಅನಿವಾರ್ಯವಾಗಿ ನನ್ನ ಮೌನವ್ರತ 
ತ್ಯಜಿಸಲು ನನಗೆ ಅಡ್ಡಿ ಯಿರಲಿಲ್ಲ. ಕೋಪಗೊಂಡ ಯುವಕರನ್ನು ಕುರಿತು 
ಶಾಂತವಾಗುವಂತೆ ಮನವಿಮಾಡಿಕೊಳ್ಳಲು ಮೌನವ್ರತವನ್ನು ಮುರಿದೆ, 
ನನ್ನ ಮೊಮ್ಮಗನ ಹೆಂಡತಿ ಬಂಗಾಳೆದವಳು, ನನ್ನ ಮಾತನ್ನು ಭಾಷಾಂ 
ತರಿಸಲು ಅವಳಿಗೆ ಹೇಳಿದೆ. ಯಾವುದೂ ಪ್ರಯೋಜನವಾಗಲಿಲ್ಲ. 
ಯುಕ್ತಾಯುಕ್ತ ವಿವೇಕಕ್ಕೆ ಆ ಕವಿಗಳು ಕವುಡಾಗಿದ್ದವು. ನನ್ನ 
ಕೈಗಳೆರಡನ್ನೂ ಜೋಡಿಸಿ ಬೇಡಿಕೊಂಡೆ; ಏನೂ ಆಗಲಿಲ್ಲ. ಮತ್ತೆ ಕಟಕ 
ಗಾಜುಗಳನ್ನು ಒಡೆದರು. ಗುಂಪಿನಲ್ಲಿದ್ದ ಕೆಲವು ಸ್ನೇಹಿತರು ಸಮಾಧಾನ 
ಹೇಳಿದರು. ಪೋಲೀಸ್‌ ಅಧಿಕಾರಿಗಳೂ ಇದ್ದರು. ಅವರು ಅಧಿಕಾರ 
ದಂಡವನ್ನು ಪಯೋಗಿಸದೆ ಶ್ಲಾಘನೀಯ ಸಂಯಮ ತೋರಿಸಿದರು. ಕೈ 


೨೫೦ ಗಾಂಧೀ ಗ್ರಂಥಮಾಲೆ 


ಜೋಡಿಸಿ ಅವರೂ ಬೇಡಿಕೊಂಡರು. ಇಷ್ಟರಲ್ಲಿ ಯಾರೋ ಲಾಠಿಯನ್ನು 
ಬೀಸಿದರು, ಅದು ನನಗೂ ನನ್ನ ಸುತ್ತಲಿನವರಿಗೂ ಬೀಳದೆ ಗುರಿ ತಬ್ಬತು. 
ನನ್ನ ಕಡೆಗೆಸೆದ ಇಟ್ಟಿಗೆಯೊಂದು ಮುಸಲ್ಮಾನ ಸೋದರನೊಬ್ಬನಿಗೆ 
ತಗುಲಿ ಗಾಯವಾಯಿತು. ನನ್ನ ಬೆಂಗಾವಲಿನ ಇಬ್ಬರು ಹುಡುಗಿಯರು 
ಎಡಬಿಡದೆ ನನ್ನ ಹತ್ತಿರವಿದ್ದ ರು. ಅಷ್ಟುಹೊತ್ತಿಗೆ ಪೋಲೀಸು 
ಸೂಪರಿಂಟಿಂಡೆಂಟಿರು ಸಿಬ್ಬಂದಿಯೊಡನೆ ಅಳ್ಬಿಗೆ ಬಂದರು. ಅವರೂ ಬಲ 
ಪ್ರಯೋಗವನ್ನೇನೂ ಮಾಡಲಿಲ್ಲ. ನನ್ನನ್ನು ಒಳಗೆ ಹೋಗಲು ಕೇಳಿ 
ಕೊಂಡರು. ನಾನು ಮರೆಯಾದರೆ ಆ ಯುವಕ ತಂಡವನ್ನು ತಹಬಂದಿಗೆ 
ತರುವುದು ಸಾಧ್ಯವೆಂದರು. ಸ್ವಲ್ಪವೇಳೆ ಕಳೆದ ಮೇಲೆ ಗುಂಪು 
ಚುದರಿತು. 

ಮನೆಯ ಸುತ್ತು ಗೋಡೆಯ ಹೊರಗೆ ಏನಾಯಿತೆಂದು ನಾನರಿಯೆ. 
ಗುಂಪನ್ನು ಚದುರಿಸಲು ಪೋಲೀಸರು ಆಶ್ರುವಾಯುವನ್ನು ಪಯೋಗಿಸ 
ಬೇಕಾಯಿತೆಂದು ತಿಳಿಯಿತು. ಆ ವೇಳೆಗೆ ಡಾ. ಪ. ಸಿ. ಘೋಷ್‌, ಆನಂದ 
ಬಾಬು ಮತ್ತು ಡಾ. ನೃಪೇನ್‌ ಬಂದು ಸ್ವಲ್ಪ ಹೊತ್ತು ಚರ್ಚಿಸಿ ಹೊರಟು 
ಹೋದರು. ದೈವವಶಾತ್‌ ಸಹೀದ್‌ ಸಾಹೇಬರು* ಮಾರನೆಯ ದಿನ 
ನವಕಾಲೀ ಪ್ರಯಾಣದ ಸಿದ್ಧತೆ ಮಾಡಲು ಮನೆಗೆ ತೆರಳಿದ್ದರು. ಮೇಲ್ಕಂಡ 
ಹೇಯ ಘಟನೆಯಿಂದಾಗಿ ಪರಿಸ್ಥಿತಿ ಯಾವ ರೂಪ ತಾಳುವುದೋ ಎಂದು 
ಕೊಂಡು ನಾನು ಕಲ್ಕತ್ತೆಯನ್ನು ಬಿಟ್ಟು ನವಕಾಲೀಗೆ ಹೋಗುವುದು 
ಅಸಾಧ್ಯವೆನಿಸಿತು. 

ಈ ಘಟನೆಯಿಂದ ಪ್ರಕಟವಾದುದೇನು? ಅಮೂಲ್ಯ ಬಲಿದಾನ 
ದಿಂದ ಗಳಿಸಿದ ಸ್ವಾತಂತ್ರ್ಯವನ್ನು ಭಾರತ ಉಳಿಸಿಕೊಳ್ಳ ಬೇಕಾದರೆ ತಮ್ಮ 
ದೇಶದ ಜನ ಈ ನಿಯಮಬಾಹಿರ ನ್ಯಾಯವನ್ನು (Lynch Law) 
ಪೂರ್ಣವಾಗಿ ಕಿತ್ತೊ ಗೆಯಬೇಕೆಂಬುದು ನನಗೆ ಖಚಿತವಾಯಿತು. ಇಲ್ಲಿ 
ನಡೆದುದು ಅಂಥ ವರ್ತನೆಯ ಅರೆಬರೆಯ ಅನುಕರಣೆ. ಮುಸಲ್ಮಾನರು 
ಅಸಭ್ಯರಾಗಿ ವರ್ತಿಸಿದ್ದರೆ ಆ ದೂರನ್ನು ಮಂತ್ರಿಗಳಿಗೆ ತಿಳಿಸಲಾಗದಿದ್ದರೆ 


* ಬಂಗಾಳದ ಮುಖ್ಯಮಂತ್ರಿಯಾಗಿದ್ದ ಸುಪ್ರ ವರ್ದಿ, 


ಭಾಷಣಗಳು ಮತ್ತು ಹೇಳಿಕೆಗಳು ೨೫೧ 


ನನಗಾಗಲೀ ನನ್ನ ಸ್ನೇಹಿತರಾದ ಸಹೀದ್‌ ಸಾಹೇಬರಿಗಾಗಲೀ ಹೇಳ 
ಬಹುದಾಗಿತ್ತು. ಹಾಗೆಯೇ ಮುಸಲ್ಮಾನರೂ ಮಾಡಬೇಕು. ಈ ನಿಯಮ 
ಬದ್ಧ ವರ್ತನೆ ಇಲ್ಲದಿದ್ದರೆ ಕಲ್ಕತ್ತೆಯಲ್ಲಾಗಲೀ ಬೇರೆ ಕಡೆಗಳಲ್ಲಾಗಲೀ 
ಶಾಂತಿ ನೆಲೆಸುವುದು ಅಸಾಧ್ಯ, ಪಂಜಾಬಿನ ರಾಕ್ಷಸೀಕೃತ್ಯಗಳನ್ನಾ ಗಲೀ, 
ಭಾರತದ ಹೊರಗಿನ ದುಷ್ಪೃತ್ಯಗಳನ್ನಾ ಗಲೀ ಅವರು ಯೋಚಿಸಬೇಕಾಗಿಲ್ಲ. 
ತಾವೇ ನ್ಯಾಯ ತೀರಿಸಿ ಬಿಡುವ ಅಸಭ್ಯತೆಯನ್ನೆಂದಿಗೂ ಒಪ್ಪದಿರುವ 
ಸ್ವರ್ಣ ನಿಯಮಕ್ಕೆ ಯಾವ ಅಪವಾದವೂ ಇಲ್ಲ. 

ಪಾಟ್ನಾದಿಂದ ನನ್ನ ಕಾರ್ಯದರ್ಶಿ ದೇವ ಪ್ರಕಾಶ್‌ ಈ ರೀತಿ ತಂತಿ 
ಕಳುಹಿಸಿದ್ದಾನೆ. “ ಪಂಜಾಬಿನ ಘಟನೆಗಳಿಂದ ಜನ ಕೆರಳಿದ್ದಾರೆ. ಸಾರ್ವ 
ಜನಿಕರ ಹಾಗೂ ಪತ್ರಿಕೆಗಳ ಕರ್ತವ್ಯ ಕುರಿತು ಹೇಳಿಕೆ ಅವಶ್ಯ ಕವೆನಿಸು 
ತ್ತದೆ.” ಅನಾವಶ್ಯಕವಾಗಿ ಉದ್ರೇಕಗೊಳ್ಳದವನು ದೇವ ಪ್ರಕಾಶ್‌. 
ಪತ್ರಿಕೆಗಳು ಏನನ್ನೋ ಮೇರೆ ತಬ್ಬ ನುಡಿದಿರಬೇಕು. ಸ್ಫೋಟಕ ವಸ್ತು 
ರಾಶಿಯ ಮೇಲೆ ಕುಳಿತಿರುವಂತಿರುವ ಈ ಕಾಲದಲ್ಲಿ ಪತ್ರಿಕಾ ಪ್ರಪಂಚ 
ವಿಶೇಷ ಪ್ರಜ್ಞೆಯಿಂದ ಸಂಯಮದಿಂದ ವರ್ತಿಸಬೇಕಾದೀತು. ಅನೈತಿಕ 
ವರ್ತನೆಯಿಂದ ಬೆಂಕಿ ತಗುಲುತ್ತದೆ. ಪ್ರತಿಯೊಬ್ಬ ವರದಿಕಾರನೂ 
ಸಂಪಾದಕನೂ ತನ್ನ ಕರ್ತವ್ಯವನ್ನು ಪೂರ್ಣವಾಗಿ ತಿಳಿದುಕೊಂಡಾನೆಂದು 
ನಂಬಿದ್ದೇನೆ. 

ಪಂಜಾಬಿನಿಂದ ನನಗೆ ತುರ್ತು ಕರೆಯೊಂದು ಬಂದಿದೆ. ಕಲ್ಕತ್ತೆಯಳ್ಳಿ 
ಘರ್ಪಣೆಗಳು ಮರುಕೊಳಿಸುವ ಅನೇಕ ರೀತಿಯ ಸುದ್ದಿಗಳು ಕೇಳಿ ಬರು 
ತ್ತಿವೆ. ಅವು ನಿರಾಧಾರವಲ್ಲದಿದ್ದರೂ ಉತ್ಸೇಕ್ಷಿತವಾದವುಗಳೆಂದು ಭಾವಿಸು 
ತ್ರೇನೆ. ಒಮ್ಮೆ ಶಾಂತಿ ನೆಲೆಸಿದಲ್ಲಿ ಅದಕ್ಕೆ ವಿಘ್ನ ಬಾರದಂತೆ ಕಲ್ಕತ್ತೆ ಯಲ್ಲಿ 
ಯಾವ ವಿಪತ್ತೂ ಸಂಭವಿಸುವುದಿಲ್ಲವೆಂಬ ಭರವಸೆಯನ್ನು ಇಳ್ಳನ ನಾಗ 
ರಿಕರು ನನ್ನಲ್ಲಿ ಮೂಡಿಸಬೇಕು. ಶಾಂತಿ ನೆಲೆಸಿದ ಆಗಸ್ಟ್‌ ೧೪ನೆಯ ದಿನ 
ದಿಂದಲೇ ಈ ಸಮಾಧಾನ ಬಹಳ ತಾತ್ಕಾಲಿಕ ಶಾಂತಿಯಾಗಿರಬಹುದೆಂದು 
ನಾನು ಹೇಳುತ್ತಿದ್ದೇನೆ. ಯಾವ ಪವಾಡವೂ ಇಲ್ಲಿ ಸಂಭವಿಸಿಲ್ಲ. ಈ 
ದುರಂತ ಭವಿಷ್ಯ ನಿಜವಾಗಿ ಸಂಭವಿಸಿ ಕಲ್ಕತ್ತಾ ನಗರ ರೂಕ್ಷ ಸ್ಥಿತಿಗೆ 
ಹಿಂತಿರುಗೀತೆ? ಹೀಗೆಂದಿಗೂ ಆಗದಿರಲಿ, ನಮ್ಮ ಹೃದಯಗಳನ್ನು 


೨೫೨ ಗಾಂಧೀ ಗ್ರಂಥಮಾಲೆ 


ಕಾಯ್ದು ನಮಗೆ ಮತ್ತೆ ಬುದ್ಧಿ ಭ್ರಮಣೆಯಾಗದಂತೆ ಅನುಗ್ರ ಹಿಸಲು 
ಪರಮಾತ್ಮನನ್ನು ಪ್ರಾರ್ಥಿಸೋಣ. 

ನಾನಿದನ್ನು ಬರೆದು ಮುಗಿಸುವ ಹೊತ್ತಿಗೆ ಸುಮಾರು ೪ ಗಂಟಿ. 
ನನ್ನ ಮೌನದ ವೇಳೆಯಲ್ಲಿ ನಗರದ ವಿವಿಧ ಭಾಗಗಳಲ್ಲಾದ ಘಟನೆಗಳ 
ವಿವರಗಳು ಗೊತ್ತಾ ಯಿತು. ನಿನ್ನೆಯವರೆಗೆ ಸುರಕ್ಷಿತವೆನಿಸಿದ್ದ ಕೆಲವು 
ಸ್ಥಳಗಳು ಹಠಾತ್ತನೆ ಅಪಾಯಕಾರಿ ಪ್ರದೇಶಗಳಾಗಿವೆ. ಹಲವು ಕೊಲೆಗ 
ಳಾಗಿವೆ, ಇಬ್ಬರು ಮುಸಲ್ಮಾನರ ಮೃತದೇಹಗಳನ್ನು ನಾನೇ ನೋಡಿದೆ. 
ಹಲವು ಹತಭಾಗ್ಯ ಮುಸಲ್ಮಾನರನ್ನು ಸುರಕ್ಷಿತ ಸ್ಥಳಗಳಿಗೆ ಕೊಂಡೊಯ್ದು 
ದನ್ನೂ ಕಂಡೆ, ಭಗ್ಗನೆ ಹತ್ತಿ ಕೊಂಡು ಉರಿಯುತ್ತಿರುವ ಈ ಪರಿಸ್ಥಿತಿಯ 
ಮುಂದೆ ಹಿಂದಿನ ರಾತ್ರಿ ನಡೆಯಿತೆಂದು ನಾನು ಬಣ್ಣಿಸಿರುವ ಘಟನೆ 
ಅಲ್ಪವಾಗಿ ತೋರುತ್ತದೆ. ಈ ದಳ್ಳುರಿಯ ಮಧ್ಯೆ ನಾನು ಬಹಿರಂಗವಾಗಿ 
ತಿರುಗಾಡುವುದರಿಂದ ಅದನ್ನು ತಡೆಯಬಹುದೆನಿಸುವುದಿಲ್ಲ. 

ನಿನ್ನೆ ಸಂಜೆ ನನ್ನನ್ನು ಸಂಧಿಸಿದ ಸ್ನೇಹಿತರಿಗೆ ಅವರ ಕರ್ತವ್ಯದ ಬಗ್ಗೆ 
ಹೇಳಿದ್ದೇನೆ. ಈ ದುರಂತವನ್ನು ನಿಲ್ಫಿಸಲು ನಾನೇನು ಮಾಡಬೇಕು? ಪೂರ್ವ 
ಪಂಜಾಬಿನಲ್ದಾದುದನ್ನು ಹಿಂದೂಗಳೂ ಸಿಕ್ಕರೂ ಮರೆಯಬಾರದು. ಈ 
ಉನ್ಮಾದ ಪ್ರವಾಹವನ್ನೇ ಈಗ ಪಶ್ಚಿಮ ಪಂಜಾಬಿನ ಮುಸಲ್ಮಾನರು 
ಪ್ರಾರಂಭಿಸಿದ್ದಾರೆ. ಈ ಘಟನೆಗಳಿಂದ ಹಿಂದುಗಳೂ ಸಿಕ್ಕರೂ ಕೆರಳಿದ್ದಾ 
ರೆಂದು ಹೇಳಲಾಗುತ್ತಿದೆ. ಪಂಜಾಬಿಗೆ ಬರಬೇಕೆಂಬ ತುರ್ತು ಕರೆಯ ವಿಷ 
ಯಕ್ಕೆ ಇದನ್ನು ನಾನು ಪ್ರಸ್ಥಾ ಪಿಸಿದ್ವೇನೆ. ಕಲ್ಕತ್ತೆ ಯ ನೀರ್ಗುಳ್ಳೆ ಸಿಡಿದೊಡೆ 
ದಿರುವಾಗ ಯಾವ ಮುಖವಿಟ್ಟು ಕೊಂಡು ನಾನು ಪಂಜಾಬಿಗೆ ಹೋದೇನು. 
ಈವರೆವಿಗೆ ಅಜೇಯ ಶಕ್ತಿಯೆಂದು ನನಗೆ ಕಂಡುಬಂದಿರುವ ಅಸ್ತ ವೆಂದರೆ 
ಉಪವಾಸ ವ್ರತ. ಬೊಬೈಯಿಡುವ ಜನರ ಗುಂಪಿನೆದುರು ಮುಖ ಕೊಟ್ಟು 
ನಿಂತರೂ ಪರಿಣಾಮಕಾರಿಯಾಗಲಾರದು. ನಿನ್ನೆ ರಾತ್ರಿಯಂತೂ ಏನೂ 
ಪರಿಣಾಮವಾಗಲಿಲ್ಲ. ನಾನೇ ಅಲ್ಲಿದ್ದು ನೇರವಾಗಿ ಮಾತನಾಡಿದರೂ 
ಆಗಲಾರದುದನ್ನು ನನ್ನ ನಿರಶನ ವ್ರತ ಸಾಧಿಸಬಹುದೋ ಏನೋ. 
ಕಲ್ಕತ್ತೆಯ ಜನರನ್ನು ಅದು ಶಾಂತಗೊಳಿಸಿದಲ್ಲಿ ಪಂಜಾಬಿನಲ್ಲಿ. 
ಹೋರಾಡುತ್ತಿರುವ ಎಲ್ಲ ವರ್ಗಗಳ ಹೃದಯಗಳನ್ನೂ ಅದು ಸ್ಪರ್ಶ: 


ಭಾಷಣಗಳು ಮತ್ತು ಹೇಳಿಕೆಗಳು ೨೫೩ 


ಮಾಡೀತು. ಆದ್ದರಿಂದ ಇಂದು ರಾಶ್ರಿ ಎಂಟೂಕಾಲು ಗಂಟಿಯಿಂದ 
ನಾನು ನಿರಶನ ವ್ರತವನ್ನು ಕೈಗೊಳ್ಳುತ್ತೇನೆ. ಕಲ್ಕತ್ತೆಯ ಜನರಲ್ಲಿ ವಿವೇಕ 
ಮೂಡಿದರೆ ಮಾತ್ರ ನಾನು ಉಪವಾಸವನ್ನು ನಿಲ್ಲಿಸುತ್ತೇನೆ. ಸಾಮಾನ್ಯ 
ಉಪ್ಪನ್ನೂ, ಸೈಂಧವ ಲವಣವನ್ನೂ ನಾನು ಕುಡಿಯಬಹುದಾದ ನೀರಿನಲ್ಲಿ 
ಬೆರಸಿಕೊಂಡು ತೆಗೆದುಕೊಳ್ಳಲು ನಿರ್ಧರಿಸಿದ್ದೇನೆ. ಕಲ್ಕತ್ತೆಯ ಜನ 
ನಾನು ಪಂಜಾಬಿಗೆ ಹೋಗಿ ಅಲ್ಲಿನವರಿಗೆ ನೆರವಾಗಬೇಕೆಂದು ಇಚ್ಛಿಸು 
ವುದಾದರೆ ತಾವು ಆದಷ್ಟು ಶೀಘ್ರವಾಗಿ ಶಮನಗೊಂಡು ನನ್ನ ಉಪವಾಸ 
ವನ್ನು ನಿಲ್ಲಿಸಲು ನೆರವಾಗಬೇಕು.೪೮ 


೪೯, ಆಡುವುದು ಮಾಡುವುದು ನಮ್ಮ ಇಚ್ಛೆ ; 
ಆಗುವುದು ಹೋಗುವುದು ದೈವೇಚ್ಛೆ 
[ ದೆಹಲಿಯಿಂದ ಇತ್ತ ಹೇಳಿಕೆ (೨೧೯ ೪೭)] 


ಮೇಲಿನ ನಾಣ್ನುಡಿ ಅನೇಕರ ಬಾಳಿನಲ್ಲಿ ನಿಜವೆನಿಸಿದಂತೆ ನನ್ನ 
ಜೀವನದಲ್ಲೂ ಅನೇಕ ಸಲ ಆಗಿದೆ. ಕಳೆದ ಭಾನುವಾರ ಕಲ್ಕತ್ತೆಯನ್ನು 
ಬಿಟ್ಟು ದೆಹಲಿಗೆ ಹೊರಟಾಗ ಇಲ್ಲಿದ್ದ ಸಂಕಟಿಕರ ಸ್ಥಿತಿಯನ್ನು ನಾನು 
ಊಹಿಸಿರಲಿಲ್ಲ. ದೆಹಲಿಯನ್ನು ಸೇರಿದಾಗಿನಿಂದ ಬೆಳಗಿನಿಂದ ಸಂಜೆಯ 
ವರೆಗೆ ಇಲ್ಲಿನ ದಾರುಣ ಕಥೆಯನ್ನೇ ಕೇಳುತ್ತಿದ್ದೇನೆ ತಮ್ಮ ಕರುಣ 
ಕಥೆಯನ್ನು ತೋಡಿಕೊಂಡ ಅನೇಕ ಮುಸಲ್ಮಾನ ಸ್ನೇಹಿತರನ್ನು ಕಂಡೆ. 
ದೆಹಲಿ ನಗರವು ತನ್ನ ಪೂರ್ವ ಸ್ಥಿತಿಗೆ ಬರುವವರೆಗೆ ಇಲ್ಲಿಂದ ಪಂಜಾಬಿಗೆ 
ನಾನು ಪ್ರಯಾಣ ಮಾಡಲಾರೆನೆಂದು ತೀರ್ಮಾನಿಸಲು ನನಗಿಲ್ಲ ಸಾಕಷ್ಟು 
ದುರಂತ ಗೋಚರವಾಯಿತು. 

ಈ ಉದ್ರಿಕ್ಷ ವಾತಾವರಣವನ್ನು ಶಾಂತಗೊಳಿಸಲು ನನ್ನ ಕಿಂಚಿತ್‌ 
ಪ್ರಯತ್ನವನ್ನು ಮಾಡಲೇ ಬೇಕು. " ಮಾಡು ಅಥವಾ ಮಡಿ ' ಎಂಬ 
ನನ್ನ- ಹಿಂದಿನ ಸೂತ್ರವಾಕ್ಯವನ್ನು ಭಾರತದ ರಾಜಧಾನಿಯಲ್ಲಿಂದು 
ಪ್ರಯೋಗಿಸಬೇಕು. ಇಲ್ಲಿ ನಡೆಯುತ್ತಿರುವ ಅರ್ಥಶೂನ್ಯ ವಿನಾಶಕೃತ್ಯ 


೨೫೪ ಗಾಂಧೀ ಗ್ರಂಥಮಾಲೆ 


ಗಳನ್ನು ದೆಹಲಿಯ ನಾಗರಿಕರು ಇಚ್ಛಿಸುವುದಿಲ್ಲವೆಂಬುದನ್ನು ಒಲ 
ದುರದೃಷ್ಟವಶಾತ್‌ ಪಶ್ಚಿಮ ಪಂಜಾಬಿನಿಂದ ಹೊರದೂಡಲ್ಪಟ್ಟಿರುವ 
ನಿರ್ಭಾಗ್ಯ ನಿರಾಶ್ರಿತರ ಆಕ್ರೋಶವನ್ನು ಅರಿಯಲೆತ್ನಿಸುತ್ತೇನೆ. ಆದರೆ 
ಆಕ್ರೋಶ ಕೇವಲ ಬುದ್ಧಿ ಭ್ರಮಣೆ, ಎಲ್ಲ ರೀತಿಯಲ್ಲೂ ಅದು ಪರಿಸ್ಥಿತಿ 
ಯನ್ನು ಹದಗೆಡಿಸಬಲ್ಲುದು. ಮುಯ್ಯಿ ತೀರಿಸಿಕೊಳ್ಳುವುದು ರೋಗ 
ವನ್ನು ನಿವಾರಣೆ ಮಾಡಲಾರದು; ಇನ್ನೂ ಹೆಚ್ಚು ಉಲ್ಭಣವಾಗುವಂತೆ 
ಮಾಡೀತು. ಆದ್ದರಿಂದ ಕೊಲೆ, ದೊಂಬಿ, ದರೋಡೆಗಳಲ್ಲಿ ತೊಡಗಿರುವವ 
ರೆಲ್ಲ ಈ ಪ್ರಜ್ಞಾಹೀನ ಕೊಲೆಗಡುಕತನವನ್ನು ನಿಲ್ಲಿಸಬೇಕೆಂದು ಕೇಳಿ 
'ಕೊಳ್ಳು ತ್ತೇನೆ. 

ಸ್ವಾತಂತ್ರ್ಯ ಘೋಷಣೆಯ ನಂತರ ಅತ್ಯಂತ ಸಮರ್ಥರಾದ, 
ನಿರ್ಭಯರಾದ ಸ್ವಾರೃತ್ಯಾಗಿಗಳಿಂದ ಕೂಡಿದ ಸಚಿವ ಸಂಪುಟ ಅಧಿಕಾರಕ್ಕೆ 
ಬಂದು ಇನ್ನೂ ಒಂದು ತಿಂಗಳು ಸಹ ಆಗಿಲ್ಲ. ನಾಡಿನ ಪರಿಸ್ಥಿತಿಯನ್ನು 
ವ್ಯವಸ್ಥೆ ಗೊಳಿಸಲು ಅವರಿಗೆ ಸ್ವಲ್ಪವೂ ಸಮಯ ಕೊಡದಿದ್ದರೆ ಮಹಾಪ 
ರಾಧವಾದೀತು, ಆತ್ಮನಾಶಕವಾದೀತು. ಆಹಾರದ ಕೊರತೆಯಿದೆ ಎಂದು 
ಬಲ್ಜೆ. ದೊಂಬಿಯ ಪ್ರಭುತ್ವದಿಂದ ಎಲ್ಲವೂ ತಳೆಮೇಲಾಗಿ ಆಹಾರ 
ವಿತರಣೆಯೂ ಅಸಾಧ್ಯವಾಗುತ್ತಿದೆ. ಪ್ರಕ್ಷುಬ್ದ ಹೊಂದಿದ ದೆಹಲಿಗೆ 
ಪರಮಾತ್ಮ ಶಾಂತಿ ದಯಪಾಲಿಸಲಿ. | 

ನಾನು ಕಲ್ಕತ್ತೆ ಯನ್ನು ಬೀಳ್ಕೊಟ್ಟಾಗ ಅಲ್ಲಿನ ಜನ ಕೊಟ್ಟಿ ವಚನ 
ವನ್ನು ಪಾಲಿಸುವರೆಂಬ ಭರವಸೆಯನ್ನು ಪುನಶೃರಿಸಿ ಇದನ್ನು ಮುಗಿಸು 
ತ್ತೇನೆ; ಸುತ್ತಲೂ ಆವರಿಸಿರುವ ಚಿತ್ತ ಭ್ರಮಣೆಯಲ್ಲಿ ಅದೇ ನನ್ನ 
ಕೈದೀವಿಗೆ. ೪೯ 


| 


ಭಾಷಣಗಳು ಮತ್ತು ಹೇಳಿಕೆಗಳು ೨೫೫ 
೫೦. ನಿರಾಶ್ರಿ ತರ ಶಿಬಿರಗಳಲ್ಲಿ ನೈರ್ಮಲ್ಯ 


ಈ ದಿನ ರಾಜಕುಮಾರಿ ಅಮೃತ್‌ ಕೌರ್‌ ನನ್ನನ್ನೂ ಡಾ. ಸುಶೀಲಾ 
ನಯ್ಯಾರರನ್ನೂ ಇರ್ವಿನ್‌ ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ಜಾತಿಭೇದಗಳ 
ನೈಣಿಸದೆ ಗಾಯಗೊಂಡವರ ಚಿಕಿತ್ಸೆ ಮಾಡುತ್ತಿದ್ದಾರೆ. ಗುಂಡಿನೆಃಟನಿಂದ 
ಗಾಯಗೊಂಡ ಕೇವಲ ಐದು ವರ್ಷಗಳ ಒಂದು ಹಸುಗೂಸು ಅಲ್ಲಿ ಚಿಕಿತ್ಸೆ 
ಪಡೆಯುತ್ತಿತ್ತು. ವೈದ್ಯರೂ ದಾದಿಯರೂ ಅತಿ ಕಷ್ಟ ಪರಿಸ್ಥಿತಿಯಲ್ಲಿ 
ಸೇವೆ ಮಾಡುತ್ತಿದ್ದರು. ಅಲ್ಲಿದ್ದ ಹಿಂದೂಗಳನ್ನೂ ಸಿಕ್ಕರನ್ನೂ ಬೇರೆ - 
ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದರಿಂದ ಮುಸಲ್ಮಾನರೇ ಬಹು ಸಂಖ್ಯೆ 
ಯಲ್ಲಿದ್ದರು. 

ನಿರಾಶ್ರಿತ ಶಿಬಿರಗಳನ್ನು ಚೊಕ್ಕ ಟಿಗೊಳಿಸಲು ರಾಡಮಾಲಿಗಳ 
ನ್ನೊದಗಿಸುವುದು ದುಸ್ತ ರವಾಗಿದೆಯೆಂದೂ ಅಲ್ಲಿ ಕಾಲರಾ ರೋಗದಂಥ 
ಸಾಂಕ್ರಾಮಿಕ ಜಾಡ್ಯಗಳು ತಲೆದೋರುವ ಸಂಭವವುಂಟಿಂದೂ ರಾಜ 
ಕುಮಾರಿ ಅಮೃತ್‌ "ಕೌರ್‌ ತಿಳಿಸಿದರು. ಶಿಬಿರದ ನೈರ್ಮಲ್ಯವನ್ನು ಕಾಪಾಡಿ 
ಕೊಳ್ಳಲು ಶಿಬಿರ ನಿವಾಸಿಗಳು ಕಕ್ಕಸುಗಳನ್ನು ಶುದ್ಧಿ ಗೊಳಿಸುವುದರಿಂದ 
ಹಿಡಿದು ಎಲ್ಲ ಕೆಲಸಗಳನ್ನೂ ತಾವೇ ಮಾಡಿಕೊಳ್ಳುವುದು ಅಗತ್ಯ ವೆಂಬುದ 
ರಳ್ಳಿ ನನಗೆ ಸಂಶಯವಿಲ್ಲ. ಇದರ ಜೊತೆಗೆ ಅವರು ಮುಖ್ಯಾಧಿಕಾರಿಗಳ 
ಅಪ್ಪಣೆ ಪಡೆದು ಯಾವುದಾದರೂ ಉಪಯುಕ್ತ ಕಸುಬನ್ನೂ ಅವಲಂಬಿಸ 
ಬೇಕು. ಕೇವಲ ದುರ್ಬಲರನ್ನು ಬಿಟ್ಟು ಬೇರೆ ಯಾರಿಗೂ ಇದರಿಂದ 
ವಿನಾಯಿತಿ ದೊರೆಯ ಕೂಡದು. ಶಿಬಿರಗಳೆಲ್ಲ ನೈರ್ಮಲ್ಯ, ಸರಳತೆ ಮತ್ತು 
ಉದ್ಯೋಗ ಶೀಲತೆಗಳಿಗೆ ಮಾದರಿಯಂತಿರಬೇಕು. 

ಜಾತೀಯ ಐಕ್ಯತೆ ಮತ್ತು ಶಾಂತಿ ಸ್ಥಾಪನೆಯಲ್ಲಿ ಹೃತ್ಪೂರ್ವಕ 
ಉತ್ಸಾಹವುಳ್ಳ die No ಹೈ ಕಮೀಷನರು ನನ್ನನ್ನಿಂದು ಭೇಟಿಯಾ 

ದರು. ಸಿಕ್‌ ಮತಸ್ಮರಾದ ಸ್ಥೆ ಸ್ನೇಹಿತರೂ ಇಂದು ಎರಡು ಬಾರಿ ಬಂದಿದರು. 
ಗ್‌ | ಪಾಣಗಳನ್ನು (Kirpans) ಧರಿಸಕೂಡದೆಂಬ ಅಜ್ಜಿಯಿಂದ ಅವರು 
ತಾಪಗೊಂಡಿದ್ದರು. ಸರ್ಕಾರದೊಡನೆ ಮಾತನಾಡುವ ಮುನ್ನ ನನಗೆ ಅವರ 
ಆವಶ್ಯಕತೆಗಳನ್ನು ಬರೆದುಕೊಡುವುದಾಗಿ ಹೇಳಿದರು. ಅವರ ಮೇಲಿನ 


೨೫೬ ಗಾಂಧೀ ಗ ಗ್ರಂಥಮಾಲೆ 


ಆರೋಪಣೆಗಳು ಉತ್ಪ್ಪ್ರೇಕ್ಷಿತವಾದುವುಗಳೆಂದೂ ಮುಸಲ್ಮಾನರೊಂದಿ | 
ಗಾಗಲೀ ಇತರ ಯಾವುದೇ ಜಾತಿಯವರೊಂದಿಗಾಗಲೀ ತಮಗೆ ಜಗಳವಿಲ್ಲ 
ವೆಂದೂ ತಿಳಿಸಿದರು. ಈ ದೇಶದ ನ್ಯಾಯಬದ್ಧ ಸ ಬಸ ಬಾಳ 
ಬೇಕೆಂದೇ ಅವರ ಆಕಾಂಕ್ಷೆಯಾಗಿತ್ತು.೫೦ 


೫೧. ಗುರು ನಾನಕ್‌ ಜಯಂತಿಯಲ್ಲಿ ಭಾಷಣ 


[ ೧೯೪೭ರ ನವಂಬರ್‌ ೨೩, ಗುರು ನಾನಕ್‌ ಜಯಂತಿಯ ಆಚರಣೆ 
ಸಂದರ್ಭದಲ್ಲಿ ಗಾಂಧೀಜೀ ಸಿಕ್ಕ ರನ್ನು ಕುರಿತು ಭಾಷಣ ಮಾಡಿದರು. ] 


ನಾನು ಹೇಳಬೇಕೆಂದಿರುವುದನ್ನೆಲ್ಲಾ ಬಹುಶಃ ಇಂದು ಹೇಳಲಾರೆ. 
ಸೈನಿಕ ಶಿಕ್ಷಣ ಪಡೆದ ನೀವೆಲ್ಲರೂ ಸಭೆಯ ನಿಶ್ಶಬ್ದತೆಯನ್ನು ಕಾಪಾಡುವ 
ಕೆಂದು ಆಶಿಸಿದ್ದೆ. ಸೋದರಿಯರು ಅಶಿಕ್ಷಿತರಾಗಿ ಸಾರ್ವಜನಿಕ ಸಭಾ 
ಮರ್ಯಾದೆಯನ್ನು ಕಾಯ್ದು ಕೊಳ್ಳೆ ಲಾರದಾಗಿದ್ದಾರೆ. ಕೆಲವು ವರ್ಷಗಳ 
ಕೆಳಗೆ ಅಮೃತಸರದಲ್ಲಿ ನನಗಿದೇ ಅನುಭವವಾಯಿತು. ಪುರುಷರೇ ಇದಕ್ಕೆ 
ಮುಖ್ಯ ಕಾರಣ. ಸಭೆಗೆ ಬರುವಾಗ ದಾರಿಯುದ್ದಕ್ಕೂ ಹಣ್ಣಿನ ಸಿಪ್ಪೆಗಳನ್ನೂ . ' 
ಕಸವನ್ನೂ ಎಸೆದಿದ್ದುದನ್ನು ಕಂಡೆ. ಇದರಿಂದ ಗಲೀಜು, ಅಪಾಯ 1 
ಎರಡೂ ಉಂಟು. ನಮ್ಮ ಮನೆಗಳಲ್ಲಿದ್ದಂತೆಯೇ ರಸ್ತೆ ಗಳನ್ನೂ ನಿರ್ಮಲ | 
ವಾಗಿಡುವುದು ನಮ್ಮ ಕರ್ತವ್ಯ. ಸುಸಂಸ್ಕೃತರು ತಿಂದ ಹಣ್ಣಿನ ಸಿಪ್ಪೆಗ , 
ಳನ್ನು ಕಸದ ತೊಟ್ಟಿಗಳು ಸಿಗುವವರೆಗೆ "ಗದದಲ್ಲಿ ಸ ತ್ತಿ ತಮ್ಮ 
ಜೀಬಿನಲ್ಲೇ ತೆಗೆದೊಯ್ಯುವುದನ್ನು ನೆ ನೋಡಿದ್ದೇನೆ. ಸಾಮಾಜಿಕ ಸದ ರ್ತನೆ | 
ಯನ್ನು ಪುರುಷರು ಕಲಿತಿದ್ದರೆ ಸ್ತ್ರೀಯರಿಗೂ ಕಲಿಸುವುದು ಅವರ | 
ಕರ್ತವ್ಯ. 
ಬಾಬಾ ಬಚೀತರ್‌ ಸಿಂಗರು ಬೆಳಗ್ಗೆ ಬಂದು ಈ ದಿನ ಗುರು ನಾನಕ್‌; 
ಜಯಂತಿ ಸಮಾರಂಭಕ್ಕೆ ಬರಲು ನನ್ನನ್ನು ಒತ್ತಾಯ ಮಾಡಿದರು. ಒಂದು. 
ಲಕ್ಷಕ್ಕೂ ಮೀರಿ ಸಿಕ್ಕರು ಇಲ್ಲಿ ಸೇರುವರೆಂದೂ ಅವರಲ್ಲ ಬಹುಪಾಲು. 
ಜನ ಪಶ್ಚಿಮ ಪಾಕಿಸ್ತಾನದಿಂದ ಬಂದ ನಿರಾಶ್ರಿತರೆಂದೂ ತಿಳಿಸಿದರು. 
ಸಿಕ್ಕರು ನನ್ನಲ್ಲಿ ಅಸಮಾಧಾನಗೊಂಡಿರುವುದರಿಂದ ನಾನು ಬರಲು ಸ್ವಲ್ಪ. 


ಭಾಷಣಗಳು ಮತ್ತು ಹೇಳಿಕೆಗಳು ೨೫೭ 


ಹಿಂಜರಿದೆ, ಬಾವಾ ಬಚೀತರ್‌ಸಿಂಗರು ಒತ್ತಾಯ ಮಾಡಿದರು. ನನ್ನ 
ಮಾತುಗಳಿಗೆ ಏನೂ ಅಡ್ಡಿ ಯಿಲ್ಲವೆಂದರು. ಮಗುವಿಗೆ ತಾಯಿ ಕುಡಿಸುವ 
ಔಷಧಿಯಂತೆ ಕಹಿಯಾದರೂ ವಾಸ್ತವವಾಗಿ ನಿಮ್ಮ ನಿಜವಾದ ಹಿತವನ್ನೇ 
ಬಯಸಿ ಹೇಳುವ ಈ ಮಾತುಗಳನ್ನಾಡಲು ನಾನು ಒಬ್ಬ ಬಂದಿದ್ದೇನೆ. 
ನನ್ನ ತಾಯಿ ಕಹಿಯಾದ ಔಷಧಿಗಳನ್ನು ನನಗೆ ಕುಡಿಸುತ್ತಿದ್ದರು. 
ಆದರೂ ಆಕೆಯ ತೊಡೆಯ ಮೇಲಿನ ಆಶ್ರಯದ ಸೌಖ್ಯವನ್ನು ನಾನು 
ಮತ್ತೆಲ್ಲ ಪಡೆದೇನು. ಈವರೆಗೆ ನಾನು ಹೇಳಿರುವುದಾವುದಕ್ಕೂ ನಾನು 
ಪಶ್ಚಾತ್ತಾಪ ಪಡಲಾರೆ. ನಿಮ್ಮ ಪ್ರಾಮಾಣಿಕ ಸ್ನೇಹಿತನಂತೆ, ಸೇವಕನಂತೆ 
ಹೇಳಿದ್ದೇನೆ. ಸರದಾರ್‌ ದಾತಾರ್‌ ಸಿಂಗರ ಮಗಳು ನನ್ನಾಶ್ರಯದಲ್ಲಿದ್ದಾಳೆ. 
ನಿಮಗವರು ಗೊತ್ತು. ಪಶ್ಚಿಮ ಪಂಜಾಬಿನಲ್ಲಿ ಅವರು ತಮ್ಮ ಸರ್ವಸ್ವ 
ವನ್ನೂ ಕಳೆದುಕೊಂಡಿದ್ದಾರೆ. ದೊಡ್ಮ ಜಮೀನುದಾರರು. ನೂರಾರು 
ದನಕರುಗಳನ್ನು ಕಟ್ಟಿದ್ದರು. ಮಾಂಟಿಗಾಮರಿಯಲ್ಲಿ ಅವರ ಜ್ಞಾತ ಭು 
ಮಿತ್ರ ರನೇಕರು ಕೊಲೆಗೀಡಾಗಿದ್ದರು. ಈ ಅಸಹನೀಯ ದುರದೃಷ್ಟಕ್ಕೆ 
ಅವರೆಂದೂ ಮರುಗಲಿಲ್ಲ. ಮುಸಲ್ಮಾನರನ್ನವರು ದ್ವೇಷಿಸಲಿಲ್ಲ. ಅವರನ್ನು 
ನೀವು ಅನುಸರಿಸಿ. ಲಕ್ಷ ಜನರಿಗೆ ಒಬ್ಬ ಸಿಕ್‌ ಸಮಾನ ಎನ್ನುತ್ತಾರೆ ಸಿಕ್‌ 
ಸ್ನೇಹಿತರು. ಆ ಪೌರುಷವಿಂದೆಲ್ಫಿ ಹೋಯಿತು? ಅಲ್ಪಸಂಖ್ಯೆಯ 
ಮುಸ್ಲಿಂ ಜನಾಂಗ ನಿಮ್ಮ ಮಧ್ಯೆ ನಿರಾತಂಕರಾಗಿ ಬಾಳಲಾರದಷ್ಟು ಹೀನ 
ಸ್ಡಿತಿಗಿಳಿಯುವಂತಾಗಿಬಿಟ್ಟಿ ತೇ? 

ಈ ದೌರ್ಜನ್ಯ ಪಾಕಿಸ್ಥಾನದಲ್ಲಿ ಮೊದಲಾಯಿತೆಂದು ನಾನೊಪ್ಪು 
ತ್ತೇನೆ... ಪೂರ್ವ ಪಂಜಾಬಿನ ಸಿಕ್ಕರೂ, ಹಿಂದೂಗಳೂ ಅದನ್ನನುಕರಿಸಿ 
ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಅಷ್ಟೇ ದೌರ್ಜನ್ಯಕಾರಿಗಳಾದರು. ಕತ್ತಿಯ 
ನ್ನುಪಯೋಗಿಸಬಲ್ಲ ಸಿಕ್ಕರಷ್ಟು ಹಿಂದೂಗಳು ಧೀರರಾಗಿರಲಿಲ್ಲ. ಅಷ್ಟೇ 
ವ್ಯತ್ಯಾಸ. 
ಷೇಕ್‌ ಅಬ್ದುಲ್ಲಾ ಇಂದು ನನ್ನೊಡನಿದ್ದರು.  ಅವರನ್ನಿಲ್ಲಿಗೆ 
ಕರೆತರಲು ಹಿಂಜರಿದೆ. ಹಿಂದೂ ಮತ್ತು ಸಿಕ್ಕರಿಗೂ ಮುಸಲ್ಮಾನರಿಗೂ 
ಮಧ್ಯೆ ಇಂದು ಇರುವ ಕಂದರವನ್ನು ನಾನು ಬಲ್ಲೆ. ಕಾಶ್ಮೀರದ ಸಿಂಹ 
ವೆಂದೆನಿಸಿದ ಷೇಕ್‌ ಸಾಹೇಬರು ಮುಸಲ್ಮಾನರಾದರೂ ಮೂರೂ ಜನಾಂಗ 
17 


೨೫೮ ಗಾಂಧೀಗ ಗ್ರಂಥಮಾಲೆ 


ಗಳ ಹೃದಯಗಳನ್ನು ಗೆದ್ದು ಅವರಳಿ ಭೇದಭಾವನೆಗಳನ್ನು ನಿರ್ಮೂಲ 
ಮಾಡಿದ್ದಾ ರೆ. ದ್ವೇಷಭಾವವನ್ನವರು ಬೆಳೆಸಿಕೊಳ್ಳಲಿಲ್ಲ. ಇತ್ತೀಚಿಗೆ 
ಜಮ್ಮುವಿನಲ್ಲಿ ಹಿಂದೂ ಮತ್ತು ಸಿಕ್ಕರು ಮುಸಲ್ಮಾನರನ್ನು ಕೊಂದಾಗ 
ಅವರಲ್ಲಿಗೆ ಧಾವಿಸಿ ಕೊಲೆಗಡುಳರನ್ನು ಕಂಡು ಹೀನಕೃತ್ಯಕ್ಕೆ ಪಶ್ಶಾತ್ತಾಪ 
ಪಟ್ಟು ಕಳೆದುಹೋದುದನ್ನು ಮರೆಯಿರೆಂದು ಮೊರೆಯಿಟ್ಟ `ರು. ಜಮ್ಮು 
ವಿನ ಹಿಂದೂಗಳೂ ಸಿ ಸಿಕ್ಕರೂ ಅವರ ಕರೆಗೆ ಓಗೊಟ್ಟರು. ಜಮ್ಮು ಮತ್ತು 
ಕಾಶ್ಮೀರದ ಮುಸಲ್ಮಾನ, ಹಿಂದೂ ಮತ್ತು ಸಿಕ್ಕರು ಒಗ್ಗಟ್ಟಾಗಿ ಕಾಶ್ಮೀರದ 
ಸುಂದರ ಕಣಿವೆಯನ್ನು ರಕ್ಷಿಸಲು ಹಜರತ ದ್ದಾರೆ. ನಮ್ಮಿಬ್ಬರನ್ನೂ 
ನೀವಿಂದು ಇಲ್ಲಿ ಹೃತ್ಪೂರ್ವಕವಾಗಿ ಸ್ವಾನಗತಿಸುತ್ತಿ ರುವುದು ಬಹಳ 
ಸಂತೋಷ. 

ನಿಮ್ಮ ಬಾಳಿನಲ್ಲಿ ಈ ಪವಿತ್ರ ದಿನದಂದು ಒಂದು ಹೊಸ ಅಧ್ಯಾಯ 
ಆ್ಟ್ಯಾಭವಾಗಲಿ. ದೆಹಲಿಯಿಂದ ಮುಸಲ್ಮಾನರನ್ನು. ಹೊರದೂಡುವ 
ಹೇಯ ಕಾರ್ಯ ಇಂದಿನಿಂದ ನಿಲ್ಲಲಿ. ಚಾಂದಿನಿ ಚೌಕದ ಬಳಿ ನಮ 
ಕಾರು ಬರುತ್ತಿರುವಾಗ ಒಬ್ಬ ಮುಸಲ್ಮಾನನೂ ಕಣ್ಣಿಗೆ ಬೀಳದುದನ್ನು 
ಕಂಡು ನನಗೆ ನಾಚಿಕೆಯಾಯಿತು. ಹಿಂದೂ ಮುಸಲ್ಮಾನ ಸಿಕ್ಕರೆಲ್ಲರಿಂ 
ತುಂಬಿರುತ್ತಿತ್ತು ಆ ಸ್ಥಳ. ಭಾರತದಲ್ಲೆಲ್ಲ ಹಂಚಿಹೋಗಿರುವ ಅಲ್ಪ 
ಸಂಖ್ಯಾತರಾದ ಮುಸಲ್ಮಾನರಿಗೆ ನಾವಿಷ್ಟು ಹೆದರುವಂತಾಯಿತೇ ೫ 
ಅವರಲ್ಲಿ ಯಾರಾದರೂ ರಾಷ್ಟ ಘಾತುಕರಿದ್ದರೆ ಸರಕಾರ ಅವರನ್ನು ದಮನ್‌ 
ಮಾಡಲು ಸಮರ್ಥವಾಗಿದೆ. ಹೆಂಗಸರು ಮಕ್ಕಳನ್ನೂ ವೃದ್ಧ ರನ್ನೂ" 
ನೋಯಿಸುವುದು ನಾಚಿಕೆಗೇಡು. ₹ ಕ್ರಮಬದ್ಧ ನ್ಯಾಯಾಲಯದ ; 


KS 
ತಬ್ಬ ತಸ್ಮನೆಂದು ತೀರ್ಮಾನವಾಗುವವರೆಗೆ ಪ್ರತಿಯೊಬ್ಬನೂ ನಿರ್ದೋಜ 
ಯೆಂದೇ ತಿಳಿಯಬೇಕು. > 

ಇಂಥ ದುಪ್ಪತ್ಯಗಳು ಮಾಯವಾಗುವುವೆಂದು ನನ್ನ ತೀವ್ರ? 
ಅಭಿಲಾಷೆ, ನಿರಪರಾಧಿಗಳ ಅಶಕ್ತರ ರಕ್ಷಣೆಗಾಗಿ ನಿಲ್ಲುವ ಪವಿತ್ರ | 
ಕರ್ತವ್ಯದ ಪ್ರತೀಕ ನೀವು ಧರಿಸುವ ಸಣ್ಣ ಖಡ್ಗ (ಕೃಪಾಣ್‌). ಸಿಕ್ಕರ! 
ಹತ್ತನೆಯ ಹಾಗೂ ಕೊನೆಯ ಗುರು ಕತ್ತಿ ಹಿಡಿದು ಹೋರಾಡಿದ 
.ರೆಂಬುದು ನಿಜ, ಆದರೆ ಅವರೆಂದಿಗೂ ದುರ್ಬಲರ ಮೇಲೆ ಬೀಳಲಿಲ್ಲ. 
Ww 


|. 


ಭಾಷಣಗಳು ಮತ್ತು ಹೇಳಿಕೆಗಳು ೨೫೯ 


ಸ್ವಯಂಪ್ರೇರಿತ ಸಂಯಮವನ್ನು ಕಾಯ್ದು ಕೊಂಡರು. ಮುಸಲ್ಮಾನರನೇ 
ಕರು ಅವರ ಶಿಷ್ಯರಾದರು. ಗುರು ನಾನಕ್‌ರಿಂದ ಹಿಡಿದು ಮಿಕ್ಕೆಲ್ಲ ಗುರು 
ಗಳೂ ಹೀಗೆಯೇ ನಡೆದುಕೊಂಡರು. ಮುಸಲ್ಮಾನರೂ ಮಿಕ್ಕಿತರ 
ಧರ್ಮಗಳವರೂ ಯಾವ ಪ್ರಮಾಣದಲ್ಲಿ ನಿಮ್ಮ ಪ್ರಾಮಾಣಿಕ ಸ್ನೇಹಿತ 
ರಾಗುವರೋ ಅದೇ ನಿಮ್ಮ ಶೌರ್ಯಕ್ಕೆ ನಿದರ್ಶನವಾದೀತು. 

ಮಹಾ ಗುರುವಿನ ಹಾಗೂ ಗ್ರಂಥ ಸಾಹೇಬದ* ಅನುಯಾಯಿಗಳಿ 
ಗೆಂದಿಗೂ ಮದ್ಯಪಾನ, ದೌರ್ಜನ್ಯ, ವ್ಯಭಿಚಾರಗಳಂತಹ ದುಷ್ಕರ್ಮಗಳು 
ಸಲ್ಪವು. ಗ್ರಂಥ ಸಾಹೇಬದ ಸಾಕ್ಷಿಯಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. 
ನೀವು ಶುದ್ಧ ಹೃದಯಿಗಳಾಗಿ ವರ್ತಿಸುವೆವೆಂದು ಪ್ರತಿಜ್ಞೆ ಮಾಡಿ ನೋಡಿ. 
ಮಿಕ್ಕೆಲ್ಲ ಮತೀಯರೂ ನಿಮ್ಮನ್ನು ಅನುಸರಿಸಿಯೇ ತೀರುವರು.೫೧ 


೫೨. ಕೊನೆಯ ನಿರಶನ ವ್ರತ ಕೈಗೊಳ್ಳುವ ಮುನ್ನ ಇತ್ತ 
| ಹೇಳಿಕೆ 
[೧೯೪೮ ನೆಯ ಜನವರಿ ೧೨ ನೆಯ ತಾರೀಖು ವಿಫಿಧ ಮತೀಯರಲ್ಲಿ 
ಹೈತ್ಯೂರ್ಣ ಐಕ್ಯತೆಯನ್ನು ಸಾಧಿಸಲು ತಾವು ಮಾರನೆ ದಿನದಿಂದ ಅನಿರ್ದಿಷ್ಟ 
ಕಾಲದ ನಿರಶನ ವ್ರತವನ್ನು ಕೈಗೊಳ್ಳುವ ನಿರ್ಧಾರವನ್ನು ಗಾಂಧೀಜೀ 
ಪ್ರಕಟಿಸಿದರು. ಆಗ ಇತ್ತ ಹೇಳಿಕೆಯಿದು. ] 
ದೇಹಾರೋಗ್ಯಕ್ಕಾಗಿ ನಿಯಮಬದ್ಧ ಉಪವಾಸಮಾಡುವುದುಂಟು, 
ಶಾನೇಮಾಡಿದ ಅಪರಾಧಗಳಿಗೆ ಪಶ್ಶಾತ್ತಾ ಪಪಟ್ಟು ಉಪವಾಸ ವ್ರತವನ್ನು 
ಕೈಗೊಳ್ಳಬಹುದು. ಇಂಥ ಉಪವಾಸಗಳನ್ನು ಮಾಡುವವರಿಗೆ ಅಹಿಂಸೆ 
ಯಲ್ಲಿ ಅವಿಜಲ ವಶ್ವಾಸವಿರಬೇಕಾದುದೇನಿಲ್ಲ. ಸಮಾಜದ ಘೋರ 
ಅಕೃತ್ಯಗಳನ್ನು ಪ್ರತಿಭಟಸಿ ನಿಲ್ಲುವುದು ಅನಿವಾರ್ಯ ವೆನಿಸಿದಾಗ, ಮತ್ತೆಲ್ಲ 
ಮಾರ್ಗಗಳೂ ವಿಫಲವೆನಿಸಿದಾಗ, ಅಹಿಂಸಾ ಧರ್ಮನಿಷ್ಕನಾದವನು ಕಟ್ಟಿ 
ಕಡೆಯ ಅಪರಿಹಾರ್ಯ ಹೆಜ್ಮೆಯಾಗಿ. ಕೈಕೊಳ್ಳುವ ಉಪವಾಸ ವ್ರತ 


* ಸಿಕ್ಕರ ಪವಿತ್ರ ಮತ ಗ್ರಂಥ. 


೨೬೦ ಗಾಂಧೀ ಗ್ರಂಥಮಾಲೆ 


ವೊಂದುಂಟು. ಅಂಥ ಮಹಾ ವ್ರತವನ್ನು ಕೈಗೊಳ್ಳುವ ಸನ್ನಿವೇಶ ಈಗ 
ನನಗೊದಗಿ ಬಂದಿದೆ. 

ಸೆಪೈಂಬರ್‌ ಒಂಬತ್ತರಂದು ನಾನು ಕಲ್ಕತ್ತೆಯಿಂದ ದೆಹಲಿಗೆ 
ಬಂದುದು ಪಶ್ಚಿಮ ಪಂಜಾಬಿಗೆ ಹೋಗಬೇಕೆಂದು. ಆದರೆ ಅದು ಹಾಗಾಗ 
ಲಿಲ್ಲ. ಸಂತಸದಿಂದಿದ್ರ ದೆಹಲಿ ಕುರುಕ್ಷೇತ್ರವಾಗಿತ್ತು, ಸ್ಮಶಾನವಾಗಿತ್ತು. 
ಇಲ್ಲಿ ಇಳಿದೊಡನೆಯೇ ನಿರ್ನಿಣ್ಣ ಮುಖಗಳೇ ಎಲ್ಲೆಡೆಯಲಳ್ಳಿಯೂ ಎದು 


ರಾದುವು. ಹಾಸ್ಯಬ್ರಯತೆಯಿಂದ ಚಿಮ್ಮುವ ಹಸನ್ಮುಖಿಗಳಾಗಿರುತ್ತಿದ್ದ ' 


ಸರದಾರ್‌ ಪಟೀಲರೂ ವ್ಯಾಕುಲಗ್ರಸ್ತರಾಗಿಯೇ ಕಂಡರು. ನನಗಿದು 
ಅರ್ಥವಾಗಲಿಲ್ಲ. ಸರದಾರರು ನಿಲ್ದಾಣದಲ್ಲಿ ದುರಂತ ಘಟನೆಗಳ 
ಸುದ್ದಿಯನ್ನು ಕೂಡಲೇ ನನಗೆ ವಿವರಿಸಿದರು. ಅದೇ ಕ್ಷಣದಳ್ಳಿ ನಾನು 
ದೆಹಲಿಯಲ್ಲಿ ನಿಂತು " ಮಾಡಬೇಕು ಅಥವಾ ಮಡಿಯಬೇಕು ' ಎನ್ನಿಸಿತು, 
ಮಿಲಿಟರಿ ಮತ್ತು ಪೋಲೀಸಿನವರಿಂದ ಬಾಹ್ಯ ಶಾಂತಿಯೇನೊ ಕುದುರಿದೆ. 
ಎದೆಯೊಳಗೆ ಮಾತ್ರ ಸಂಕ್ಷೋಭೆ ಇದ್ದೇ ಇದೆ, ಯಾವ ಕ್ಷಣವಾದರೂ ಅದು 
ಹೊರ ಜಿಮ್ಮೀತು. ಮಾಡು ಎಂಬ ಪ್ರತಿಜ್ಞೆಯ ಪೂರ್ಣ ಸಿದ್ಧಿಯಲ್ಲ ಇದು. 
ಅಂಥ ಪೂರ್ಣಸಿದ್ಧಿ ಮಾತ್ರ ನನ್ನನ್ನು ಸಾವಿನಂತಹ ಅನುಪಮ ಗೆಳೆಯ 
ನಿಂದ ದೂರವಿಡಲು ಸಮರ್ಥವಾದೀತು, ಹಿಂದೂ, ಮುಸಲ್ಮಾನ ಮತ್ತು 
ಸಿಕ್ಕರ ನಡುವೆ ಹೃತ್ಪೂರ್ವಕ ಮೈತ್ರಿಗಾಗಿ ಹಾತೊರೆಯುತ್ತಿದ್ದೇನೆ, 
ಮೊನ್ನೆ ಮೊನ್ನೆಯವರೆಗೆ ಆ ಮೈತ್ರಿ ಪ್ರತಿಹ್ಠಿತವಾಗಿತ್ತು. ಇಂದು ಮಾಯ 
ವಾಗಿದೆ. ಯಾವ ದೇಶಭಕ್ತನೂ ಈ ಅಧೋಗತಿಯನ್ನು ಸಮಾಧಾನದಿಂದ 


ಸಹಿಸಲಾರ. ನನ್ನ ಅಂತರ್ವಾಣಿ ಹಲವು ದಿನಗಳಿಂದ ಸುಸ್ಪಷ್ಟವಾಗಿ ' 
ನುಡಿಯುತ್ತಿತ್ತು. ನನ್ನ ದೌರ್ಬಲ್ಯಗಳ ಪರಿಣಾಮವಾಗಿ ದುರ್ಬೊಧೆ ' 


ಯಾಗಿರಬಹುದೇ ಎಂದು ಶಂಕಿಸಿ ನಾನು ಇದುವರೆಗೆ ಕಿವಿಗೊಡಲಿಲ್ಲ. 
ಸತ್ಯಾಗ್ರಹಿಯಾದವನು ಎಂದಿಗೂ ನಿಸ್ಸಹಾಯಕತೆಯನ್ನನುಭವಿಸಲಾರ. 


ಅದು ಅವನಿಗೆ ಸಲ್ಲದು. ಅವನ ಆತ್ಯಂತಿಕ ಮಹಾ ಅಸ್ತ್ರ ಉಪವಾಸ | 


ವ್ರತ, ದಿನದಿನವೂ ನನ್ನನ್ನು ಕಂಡು ಏನುಮಾಡಬೇಕೆಂದು ಕೇಳುವ 
ಮುಸಲ್ಮಾನ ಸೋದರರಿಗೆ ಉತ್ತರಿಸಲಾರದಾಗಿದ್ದೇನೆ. ಸಹನೀಯ 


ನಿರ್ವೀರ್ಯತೆ ನನ್ನನ್ನು ದಹಿಸುತ್ತಿದೆ. ಉಪವಾಸ ಪ್ರಾರಂಭಿಸಿದೊಡನೆಯೇ ' 


' 


{ 


| 
{ 


ಭಾಷಣಗಳು ಮತ್ತು ಹೇಳಿಕೆಗಳು ೨೬೦ 


ಅದು ಮಾಯವಾಗುತ್ತದೆ. ಮೂರು ದಿನಗಳಿಂದ ಚಿಂತಿಸುತ್ತಿದೆ. ಕೊನೆಯ 
ನಿರ್ಧಾರ ಮಿಂಚಿನಂತೆ ಹೊಳೆದು ನಾನು ಹರ್ಷಿತನಾಗಿದ್ದೇನೆ. ನಿಷ್ಕಳಂಕ 
ವ್ಯಕ್ತಿಯೊಬ್ಬನ ಜೀವದ ಬಲಿದಾನಕ್ಕಿಂತ ಬೇರಾವ ಅನರ್ಫ್ಯ ಕಾಣಿಕೆ 
'ಯುಂಟು? ಈ ಮಹಾ ನಿರ್ಧಾರಕ್ಕೆ ಯೋಗ್ಯವಾಗುವಂತಹ ಧವಳ 
ನಿಷ್ಕ ಲ್ಮಷತೆ ನನ್ನಲ್ಲ ಆವಿರ್ಭಾವವಾಗಲೆಂದು ಆಶಿಸಿ ಪ್ರಾರ್ಥಿಸುತ್ತೇನೆ. 
ನೀವೆಲ್ಲ ನನ್ನನ್ನು ಆಶೀರ್ವದಿಸಿ ನನ್ನ ವ್ರತ ಸಾರ್ಥಕವಾಗುವಂತೆ 
ನನ್ನೊಡನೆ ಪ್ರಾರ್ಥಿಸಿ. ನಾಳಿನ ಮೊದಲ ಊಟವಾದ ಮೇಲೆ ಉಪವಾಸ 
ವ್ರತ ಪ್ರಾರಂಭಿಸುತ್ತೇನೆ. ಅನಿರ್ದಿಷ್ಟ ಕಾಲದವರೆಗೆ ಅದು ನಡೆಯುತ್ತದೆ. 
ಉಪವಾಸದ ಸಮಯದಲಿ ನಿಂಬೇ ರಸ ಮಿಶ್ರವಾದ ನೀರನ್ನು ಉಬ್ಬಿ 
ನೊಡನೆಯೋ ಇಲ್ಲದೆಯೋ ತೆಗೆದುಕೊಳ್ಳುತ್ತೇನೆ. ಬಾಹ್ಯ ಒತ್ತಾಯ 
ವಿಲ್ಲದೆ ಅಂತಃಸ್ಫುರಿತ ಕರ್ತವ್ಯನಿಷ್ಠೆಯನ್ನರಿತು ಎಲ್ಲ ಮತೀಯರೂ 
ಹಾರ್ದಿಕ ಸಾಮರಸ್ಯದಿಂದ ಒಂದುಗೂಡಿದರೆಂದು ನನಗೆ ಸಮಾಧಾನ 
ವಾದಾಗ ಮಾತ್ರ ಈ ಉಪವಾಸವನ್ನು ನಿಳ್ಳಸುತ್ತೇನೆ. ಇಳಿಮುಖವಾಗು 
ತ್ತಿರುವ ಭಾರತದ ಘನತೆ ಇದರಿಂದ ಮತ್ತೆ ಸುಪ್ರತಿಷ್ಠಿ ತವಾದೀತು. 
ಏಷ್ಯಾದಲ್ಲಿ ಪಸರಿಸಿ ತನ್ಮೂಲಕ ಜಗತ್ತನ್ನೂ ಸೂರೆಗೊಳ್ಳುವಂತಹ 
ಭಾರತದ ಪ್ರೇಮ ಸಾಮ್ರಾಜ್ಯ ಅಳಿಯದೆ ನಿಂತೀತು. ಭಾರತದ ಆತ್ಮ 
ನಾಶವಾದಲ್ಲಿ ದುಃಖತಪ್ತ, ಪ್ರಕ್ಷುಬ್ಧ, ಕ್ಷುಪ್ರೀಡಿತ ಜಗತ್ತಿನ ಆಶಾಕಿರಣವೇ 
'ನಂದಿಹೋದೀತೆಂದು ಅಭಿಮಾನದಿಂದ ನುಡಿಯ ಬಲ್ಲೆ. ಮಿಶ್ರರಾಗಲೀ, 
ಶತ್ರುವಾಗಲೀ ಅಂಥವರಿರುವುದಾದರೆ ನನ್ನಲ್ಲ ಸಿಟ್ಫಾಗದಿರಲಿ. ಉಪವಾಸ 
ದಿಂದ ಜನರ ಮನಸ್ಸು ಸನ್ಮಾರ್ಗಕ್ಕೆ ತಿರುಗಲಾರದೆಂದು ನಂಬಿರುವ 
ಸ್ನೇಹಿತರಿದ್ದಾರೆ. ಅಂಥವರು ತಾವು ಬಯಸುವ ತಮ್ಮ ಸ್ಕಾತಂತ್ರ್ಯವನ್ನು 
ನನಗೂ ನೀಡಿ ನನ್ನೊಡನೆ ಸಹಕರಿಸಲಿ, ಪರಮಾತ್ಮನೊಬ್ಬನನ್ನೆ ನನ್ನ 
ಅತ್ಯುಚ್ಛ ಆಪ್ತನೆಂದಂಗೀಕರಿಸಿ ನನ್ನ ನಿರ್ಧಾರವನ್ನು ಕೈಗೊಳ್ಳ ಬೇಕೆನ್ನಿ ಸಿತು. 
ಮತ್ತಾರ ಸಲಹೆಗಳನ್ನೂ ನಾನು ಕೇಳಿಲ್ಲ. ನನ್ನ ಹೆಜ್ಜೆ ತಪ್ಪುದಲ್ಲಿ, 
ಅದು ನನಗೆ ಗೋಚರವಾದಲ್ಲಿ, ಬಹಿರಂಗವಾಗಿಯೇ ಅದನ್ನೊ ಬ್ಬ ಕೊಂಡು 
ಹಿಂತೆಗೆದುಕೊಳ್ಳಲು ನಾನು ಹಿಂಜರಿಯುವುದಿಲ್ಲ. ಅಂಥ ತಪ್ಪು ಗೋಚರ 
ವಾಗುವ ಸಂಭವವಿಲ್ಲವೆಂದೇ ಹೇಳಬೇಕು. ಅಂತರ್ವಾಣಿಯ ನಿಶ್ಚಲ 


೨೬೨ ಗಾಂಧೀ ಗ್ರಂಥಮಾಲಿ 


ನಿರೂಪಣೆ ನನಗಾಗಿರುವಂತೆ AR PU. ಯಾರೂ ವಿರೋಧಿಸಲಾಗದು. 
ಇದು ತರ್ಕಾತೀತವೆಂದೇ ನಿಮ್ಮೊಡನೆ ಈ ಹೆಜ್ಮೆಯ ಅನಿವಾರ್ಯ ಅನು 
ಮೋದನೆಯನ್ನು ಯಾಚಿಸುತ್ತಿ ದ್ದೇನೆ. ಸಮಗ್ರ ಭಾರತ ನನ್ನ ಕರೆಗೆ 
ಓಗೊಟ್ಟರೆ ಅಥವಾ ದೆಹಲಿ ನಗರವಾದರೂ ನನ್ನ 'ಮನವಿಯನ್ನಾಲಿಸಿದರೆ 
ಶೀಘ್ರದಲ್ಲೇ ಈ ಉಪವಾಸ ಮುಕ್ತಾ ಯವಾದೀತು. 

ಮುಕ್ತಾಯವಾಗಲೀ ಆಗದಿರಲಿ, ಇಂದಿನ ಉತ್ಕಟ ಪರಿಸ್ಥಿತಿಯ 
ನೈದುರಿಸುವ ಕಾರ್ಯದಲ್ಲಿ ಮಾತ್ರ ಮನೋಶೈಧಿಲ್ಯ ಕೂಡದು. ನನ್ನ 
ಉಪವಾಸ ವ್ರತಗಳ ದುರ್ಭರ ಬಲಾತ್ಕಾ ರದಿಂದಲೇ ವಿರೋಧಾಭಿಪ್ಪಾಯ 
ಗಳು ಹತಿ _ಕೃಲ್ಪಟ್ಟಿ ವೆಂದೂ ವಾಸ್ತ ಚಣಾಗಿ ವಿರೋಧ ನಿರ್ಣಯವೇ 
ಅನುಮೋದಿಸಲ್ಪಡುತ್ತಿತ್ತೆಂದೂ ಹಿಂದಿನ ಕೆಲವು ಸಂದಭ ತ ಟೀಕೆ 
ಮಾಡಿದ್ದಾರೆ. ಪವಿತ್ರೋದ್ವೇಶ ಸುಪ್ರತಿಷ್ಠಿತವಾದಾಗ ಪ ಪ್ರತಿರೋಧದ 
ನುಡಿಗೆ ಬೆಲೆ ಇರದು. ನಿಷ್ಕಲ್ಮಷ ಬುದ್ಧಿ ಯಿಂದ ಕೈಗೊಂಡ ಉಪವಾಸ 
ವ್ರತ ಪವಿತ್ರ ಕರ್ತವ್ಯ ನಿರ್ವಹಣೆಯಾದಂತೆ, ಸ್ವಯಂಸಿದ್ಧ ಫಲ. 
ಅದರಿಂದಾಗುವ ಫಲಕ್ಕಾಗಿ ನಾವೆಂದೂ ಉಪವಾಸ ಕೈಗೊಳ್ಳುವುದಿಲ್ಲ. 
ನನಗೆ ಅತ್ಯಗತ್ಯವೆನಿಸಿದಾಗ ಎಂದಿಗೂ ಕೈಗೊಳ್ಳ ದಿರಲಾರೆ. ನಿರಾಗ್ರಹ 
ಬುದ್ಧಿ ಯಿಂದ ಸರ್ವರೂ ನನ್ನ ಉದ್ದೇಶವನ್ನು ಪರೀಕ್ಷಿಸಿ0. ಮೃತ್ಯು ಮುಖ 
ನಾಗಬೇಕಾದಲ್ಲಿ ಪ್ರಶಾಂತತೆಯ ಭರವಸೆಯನ್ನ ನುಗ್ದ ಜಿಸಿ. ಭಾರತದ 
ವಿನಾಶ, ಅದರೊಂದಿಗೆ ಹಿಂದೂ, ಸಿಕ್‌, ಇಸ್ಲಾಂ ಧರ್ಮಗಳ ವಿನಾಶಕ್ಕೆ. 
ನಿಸ್ಸಹಾಯಕ ಸಾಕ್ಷಿಯಾಗುವುದಕ್ಕಿಂತ ನನಗೆ ಸಾವೇ ಭವ್ಯಮುಕ್ತಿ 
ಎನಿಸೀತು. ಪಾಕಿಸ್ತಾನ ಅನ್ಯಮತಾನುಯಾಯಿಗಳ ಸಮಾನ ಹಕ್ಕು 
ಬಾಧ್ಯತೆಗಳನ್ನೂ ಜೀವನ ಭರವಸೆಯನ್ನೂ ತುಳಿದುಬಿಟ್ಟಿರೆ, ಅಂತೆಯೇ 
ಭಾರತವೂ ಅನುಕರಿಸಿದರೆ' ಈ ಸರ್ವ ನಾಶ ಖಂಡಿತ. ಇಸ್ಲಾಮ್‌ ' 
ಧರ್ಮ ಭಾರತ ಪಾಕಿಸ್ಥಾನಗಳಲ್ಲಿ ಧ್ವಂಸವಾದೀತು; ಮಿಕ್ಕ ಪ್ರಪಂಚದಲ್ಲ ' 
ಬದುಕೀತು. ಹಿಂದೂ, ಸಿಕ್‌ ಧರ್ಮಗಳಿಗೆ ಮಾತ್ರ ಮತ್ತಾ ಆಶ ್ರಿಯವೂ | 
ಇಲ್ಲ. ಎಷ್ಟೇ ನಿಷ್ಠ್ಕುರರಾದರೂ ಭಿನ್ನಾಭಿಪ್ಪಾ ಯುವುಳ್ಳ ವರ ಪ ್ರತಿಭಟಿನೆ ; 
ಯನ್ನು pe ಗೌರವಿಸುತ್ತ, (ನೆ. ನಮ್ಮ ಪ್ರೀತಿಯ ಭಾರತಕ್ಕೊ 'ದಗಿರುವ | 
ಅಧೋಗತಿಯನ್ನು ಚಿಂತಿಸಿ ನೋಡಿ. ಕೆಜೈದೆಯ ಶಕ್ತನೂ ಬಹುಶಃ ' 


ಭಾಷಣಗಳು ಮತ್ತು ಹೇಳಿಕೆಗಳು ೨೬೩ 


ಅಷ್ಟೇ ಶುದ್ಧಾತ್ಮನೂ ಆದ ಭಾರತಾಂಬೆಯ ವಿನೀತ ಸುಪುತ್ರನೊಬ್ಬ 
ಈ ಮಹಾಬಲಿದಾನಕ್ಕೆ ' ಸಿದ್ಧನಾಗಿರುವುದು ನಿಮಗೆ ಹರ್ಷವನ್ನುಂಟು 
ಮಾಡೀತು. ಮಹಾ ಗುಣಗಳು ಅವನಲ್ಲಿಲ್ಲವಾದರೆ ಅವನು ಭೂಮಿಗೆ ಭಾರ 
ವಾದಾನು. ಎಷ್ಟು ತ್ವರೆಯಾಗಿ ಅವನು ಕಣ್ಮರೆಯಾಗುವನೋ ಅಷ್ಟು ಬೇಗ 
ಭಾರತಕ್ಕೆ ಹೊರೆ ಇಳಿದು ಅವನಿಗೂ, ಮಿಕ್ಕವರಿಗೂ ಕ್ಷೇಮವಾದೀತು. 

ಬಿರ್ಲಾ ಭವನಕ್ಕೆ ಧಾವಿಸಬೇಡಿ; ನಿರ್ಣಯ ಬದಲಿಸಲು ಪ ಥ್ರ ಯತ್ನಿಸ 
ಬೇಡಿ, ನನ್ನಬಗ್ಗೆ ಆತಂಕಗೊಳ್ಳದಿರಿ; ಎಂದು ಸ್ನೇಹಿತರನ್ನು ಕೇಳಿಕೊಳ್ಳು 
ತ್ತೇನೆ. ನಾನು ಪರಮಾತ್ಮನ ಕೈಯಲ್ಲಿದ್ದೇನೆ. ನೀವೆಲ್ಲರೂ ಅಂತರ್ಮುಖಿಗ 
ಳಾಗಿ ಹೃದಯ ಪರೀಕ್ಷೆ ಮಾಡಿಕೊಳ್ಳು ವುದೇ ಹೆಚ್ಚು ಸಮಂಜಸ, ನಮ್ಮೆಲ್ಲರ 
ಅಗ್ನಿ ಪರೀಕ್ಷೆ ನಡೆದಿದೆ. ನಿಷ್ಠರಾಗಿ ಕರ್ತವ್ಯ ಪಾಲನೆಯಲ್ಲಿ ತೊಡಗಿ 
ತಾವು ಕೈಗೊಂಡ ಕಾರ್ಯವನ್ನು ಹೆಚ್ಚು ಶ್ರದ್ಧೆಯಿಂದ ದಕ್ಷತೆಯಿಂದ 
ಸೂಕ್ಷ್ಮಬುದ್ಧಿ ಯಿಂದ ನೀವಿರುವಳ್ಳಿ ನಿರ್ವಹಿಸಿದರೆ ನನಗೂ ನನ್ನ ಮಹೋ 
ದ್ವೇಶಗಳಿಗೂ ಪೋಷಕವಾದೀತು. ಉಪವಾಸ ಆತ್ಮಶುದ್ಧಿ ಯ ವಿಧಾನ. 

ಆಂಧ್ರದಿಂದ ಬಂದ ಎರಡು ಪತ್ರಗಳ ವಿಷಯ ಪ್ರಸ್ತಾಪಿಸಿದ್ದೆ. 
ನಿಸ್ಸೀಮ ದೇಶಭಕ್ತ ಕೊಂಡಾ ವೆಂಕಬಿಪ್ಪಯ್ಯಗಾರು ಅವರು ಬರೆದುದು 
ಒಂದು. ಅದರ ಕೆಲವು ಭಾಗಗಳನ್ನಿಳ್ಳಿ ಉದಾಹರಿಸುತ್ತೇನೆ : 

ಮಿಕ್ಕ ಹಲವು ಸಂಕೀರ್ಣ ರಾಜಕೀಯ ಆರ್ಥಿಕ ಸಮಸ್ಯೆಗಳಲ್ಲದೆ 
ಇಂದು ಕಾಂಗ್ರೆಸ್‌ ವಲಯಗಳಲ್ಲಿ ಆಗಿರುವ ನೈತಿಕ ಅಧಃಪತನವೇ ಒಂದು 
ಮಹಾ ಸಮಸ್ಯೆ, ಇತರ ರಾಜ್ಯಗಳಲ್ಲಿ ಹೇಗೋ ಕಾಣೆ ನನ್ನ ಪ್ರಾಂತದಲ್ಲಂತೂ 
ದುಸ್ಸಹನೀಯ. ರಾಜ್ಯಾಧಿಕಾರದ ರುಚಿ ಅವರ ತಲೆ ತಿರುಗಿಸಿದೆ. ಹಲವು 
ಶಾಸನ ಸಭಾ ಸದಸ್ಯರು “ ಸಮಯ ಸಿಕ್ಕಾಗ ತೂರಿಕೋ” ಎಂಬ ನೀತಿಯ 
ನ್ನನುಸರಿಸುತ್ತಿದ್ದಾರೆ. ನ್ಯಾಯಾಧಿಕಾರಿಯ ಸಮ್ಮುಖದಲ್ಲ ನಡೆಯುವ 
ದಂಡಶಾಸನ ನ್ಯಾಯಾಲಯದ ಆಡಳಿತದಲ್ಲಿ ಕೂಡ ಹಸ್ತಕ್ಷೇಪ ನಡೆಸುವ 
ವರೆವಿಗೂ ಇಳಿದು ತಮ್ಮ ಪ್ರಭಾವದಿಂದ ಹಣ ಗಳಿಸುತ್ತಿದ್ದಾರೆ. ಜಿಲ್ಲಾಧಿ 
ಕಾರಿಗಳುಕೂಡ ಇಂಥ ಶಾಸನಕರ್ತರ ಪ್ರಭಾವಕ್ಕೆ ಬಲಿಯಾಗುವ ಭಯ 
ದಿಂದ ಕರ್ತವ್ಯ ನಿರ್ವಹಿಸಲು ಅಡ್ಡಿ ಯಾಗಿದೆ. ಪ್ರಾಮಾಣಿಕನಾದ ಕರ್ತವ್ಯ 
ನಿಷ್ಠ ಅಧಿಕಾರಿಯ ವಿರುದ್ಧ ಇಂಥ ಧ್ಯೇಯರಹಿತ ಸ್ವಾರ್ಥಸಾಧಕರ 


೨೬೪ ಗಾಂಧೀ ಗ ಗ್ರಂಥಮಾಲೆ 


ದೂರು ಮಂತ್ರಿಗಳ ಕಿವಿಯನ್ನು ಸುಲಭವಾಗಿ ಮುಚ್ಚುತ್ತದೆ. ಅವರೂ 
ಅದನ್ನೂ ನಂಬುತ್ತಾರೆ. 

“ ಸ್ಮರಾಜ್ಯಾಕಾಂಕ್ಷೆಯ ಜ್ವಾಲೆ ಆವ ರಿಸಿದ್ದಾ ಗ ನಿಮ್ಮನ್ನೆಲ್ಲಯೂ 
ಹಿಂಬಾಲಿಸಿದರು. ಅದು ಸಿದ್ಧಿಸಿದ ಮೇಲೆ ಅನೇಕ ಸ್ವಾತಂತ್ರ್ಯ ಯೋಧರಲ್ಲೇ 
ನೈತಿಕ ನಿಯಮಗಳ ಪ್ರಭಾವ ಉಳಿದಿಲ್ಲ. ಹಿಂದೆ ಪ್ರ ಯ ಯ 
ರಾಷ್ಟ್ರೀಯ ಚಳುವಳಿಯನ್ನೇ ಎದುರಿಸಿದ್ದ ವರೊಡನೆ "ಒಂದಾಗಿದ್ದಾರೆ. 
ಅವರೂ ಸ್ವಾರ್ಥಸಾಧನೆಗಾಗಿ ಕಾಂಗ್ರೆಸ್‌ ಸದಸ್ಯರಾಗುತ್ತಿ ದ್ದಾರೆ. ಪರಿಸ್ಥಿತಿ 
ಅಸಹನೀಯವಾಗುತ್ತಿದೆ. ಕಾಂಗ್ರೆಸ್ಸೂ ಅದರ ಸರಕಾರವೂ ಅಪಣ್ಯಾತಿ 
ಗೊಳಗಾಗಿದೆ. ಕಾಂಗ್ರೆಸ್ಸು ಎಷ್ಟು ಬೇಗ ಎಷ್ಟು ಅಗಾಧವಾಗಿ ಪ್ರ ಭಾವ 
ಹೀನವಾಗುತ್ತಿದೆ ಎನ್ನು ವುದಕ್ಕೆ ಮೊನ್ನೆ ನಡೆದ ಆಂಧ್ರದ ಪುರಸಭಾ 
ಚುನಾವಣೆಗಳೇ ಸಾಕ್ಷಿ. ಗುಂಟೂರಿನ ಪುರಸಭಾ ಚುನಾವಣೆಗಳನ್ನು 
ಮದರಾಸಿನ ಸ್ಥಳೀಯ ಸಚಿವರು ಹಠಾತ್ತನೆ ನಿಲ್ಲಿಸಲು ಆಜ್ಞೆಮಾಡಿಬಿಟ್ಟರು. 
ಎಲ್ಲ ಸಿದ್ಧ ತೆರಳೂ 'ಆಗಿದ್ದು ವು. ಕಳೆದ ಹತ್ತು ವರ್ಷಗಳಿಂದ ಅಲ್ಲ 
"ನಾಮಕರಣ ಸದಸ್ಯರ ಪುರಸಭೆಯಿದ್ದು ಆಡಳಿತವೆಲ್ಲ ಒಬ್ಬ ಕಮೀಷನರ್‌ 
ಕೈಲಿದೆ. ಈಗ ಭದ ಮತ್ತೆ ಹೊಸ ಸದಸ್ಯರನ್ನು ನಾಮಕರಣ 
ಮಾಡುವುದೆಂದು ವದಂತಿ ಹಬ್ಬಿದೆ. ನಾನು ವೃದ್ಧಾ ಪ್ಯದಿಂದ ಜರ್ರುರಿತ 
ನಾಗಿದ್ದೇನೆ. ಕಾಲು ಮುರಿದುಕೊಂಡು ಮನೆಯೊಳಿಬೇ ಊರುಗೋಲುಗಳ 
ಮೇಲೆ ಹರಿದಾಡುತ್ತಿರುವ ನನಗಾವ ಸ್ವಾರ್ಥಾಕಾಂಕ್ಷೆಯೂ ಇಲ್ಲ. ಆದರೆ 
ಇಂದು ಐಕ್ಯಹೀನವಾಗಿರುವ ಹಲವು ಪ್ರಾಂತೀಯ ಮತ್ತು ಜಿಲ್ಲಾ 
ಕಾಂಗ್ರೆಸ್‌ ಸಮಿತಿಗಳ ಬಗ್ಗೆ ನಾನು ತೀವ್ರ ಅಭಿಪ್ರಾಯಗಳನ್ನು ಹೊಂದಿ 
ದ್ದೇನೆ. ಅವುಗಳ್ನು ವ್ಯಕ್ತ ಪಡಿಸದೆ ಗುಪ್ತವಾಗಿ ಇಟ್ಟಿಲ್ಲ 

“ ಕಾಂಗ್ರೆಸ್ಸಿನೊಳಗಿನ ಭಿನ್ನತೆಗಳು, ಶಾಸಕರ ಹಣದಾಸೆ, ಮಂತ್ರಿ | 
ಮಂಡಲಗಳ ದೌಬ ಲ್ಯ ಎಲ್ಲವೂ ಜನರಲ್ಲಿ ಅಧಿಕಾರ ಪ್ರ ತಿಭಟಿನಿಯ | 
ಕಿಚ್ಚನ್ನು ಹೊತ್ತಿ ಸುತ್ತಿವೆ. ಬ್ರಿಟಿಷ್‌ ಸರಕಾರವೇ ಒಳಿತಾಗಿತ್ತೆ ೦ದು ಜನ | 
ನುಡಿಯಲಾರಂಭಿಸಿದ್ದಾರೆ ; ಕಾಂಗ್ಗ ಸನ್ನು ಶಖಸುವುದಕ್ಕೂ ಆರಂಭಿಸಿ 
ದ್ದಾರೆ” ಈ ನಿಸ್ವಾರ್ಥ ದೇಶಭಕ್ತ ನ ನುಡಿಗಳನ್ನು ಆಂಧ್ರ ದವರೂ, ಇತರ 
ಪ್ರಾಂತಗಳವರೂ ವಿಚಾರಮಾಡಿ ನೋಡಲಿ, ಅವರು ಹೇಳಿರುವಂತೆ ಈ ' 


ಭಾಷಣಗಳು ಮತ್ತು ಹೇಳಿಕೆಗಳು ೨೬8 


ನೀತಿಭ್ರಷ್ಟತೆ ಆಂಧ್ರಕ್ಕೆ ಮಾತ್ರ ವಿಶೇಷವಲ್ಲ. ಆಂಧ್ರದ ಬಗ್ಗೆ ಅವರು 
ಅನುಭವವೇದ್ಯ ಸಾಕ್ಷ್ಯ ನುಡಿದಿದ್ದಾರೆ. ನಾವು ಎಚ್ಛರಗೊಳ್ಳಬೇಕು. 

ಭವಾಲ್ಪುರದ ಸ್ನೇಹಿತರು ತಾಳ್ಮೆಯಿಂದಿರಲಿ. ಸರದಾರರು ಈ 
ಮಧ್ಯಾಹ್ನ ಬಂದಿದ್ದರು. ನಾನು ಮೌನವ್ರತದಿಂದ ಅನ್ಯ *ೆಲಸದಲ್ಲಿದ್ದೆ. 
ಅವರಿಗೆ ಏನನ್ನೂ ಹೇಳಲಾಗಲಿಲ್ಲ. ಶ್ರೀ ಶಂಕರ್‌ ಕೂಡ ಕಾರ್ಯ ಭರದ 
ಲ್ಲದ್ದು ಬರಲಾಗಲಿಲ್ಲ. ನಿಮ್ಮ ಮನವಿಯನ್ನವರಿಗೆ ತಿಳಿಸಲಾರದಾದೆ, 
ಅದರಿಂದ ಸರದಾರರ ಅಮೂಲ್ಯ ಸಮಯವೂ ಉಳಿಯಿತೆಂದು 
ಭಾವಿಸುತ್ತೇನೆ. 

(ಗಾಂಧೀಜೀ ಜನವರಿ ಹದಿಮೂರರ ಬೆಳಗ್ಗೆ ೧೧ ಘಂಟೆಗೆ ಉಪವಾಸ 
ವನ್ನಾ ರಂಭಿಸಿದರು. ಅದಕ್ಕೆ ಮುಂಜೆ ತಮ್ಮ ದಿನಚರಿಯಳ್ಳಿ ತೊಡಗಿ 
ಹಲವು ಮುಖ್ಯ ಕಾಗದಗಳನ್ನು ನೋಡಿದರು. ಕೆಲವು ಮಿತ್ರರನ್ನು ಭೇಟ 
ಯಾದರು. ನೆಹರೂ, ಪಟೀಲ್‌ ಮತ್ತು ಆಜಾದರು ದೀರ್ಥ ಮಾತುಕತೆ 
ನಡೆಸಿದರು. ಬಿರ್ಲಾ ಭವನದ ಆವರಣದ ಮೈದಾನದಲ್ಲಿ ಪ್ರಾರ್ಥನೆ 
ಯೊಡನೆ ಉಪವಾಸ ಪ್ರಾರಂಭವಾಯಿತು. ವಿವಿಧ ಮತಗಳಿಗೆ ಸೇರಿದ 
ಮಿತ್ರರೂ ಅನುಯಾಯಿಗಳೂ ಅವರ ಮಂಚದ ಸುತ್ತಲೂ ನೆರೆದಿದ್ದರು. 

ನನ್ನೊಳಗೆ ನಾ ಸ್ಮರಿಸೆ ಅದ್ಭುತದ ಶಿಲುಬೆಯನು....” (When 1 

survey the wondrous cross) ಎಂಬ ಇಂಗ್ಲಿಷ್‌ ಗೀತೆ, ನಂತರ 
ಹೊರಾನ್‌, ಗ್ರಂಥ್‌ ಸಾಹಿಬ್‌ ಮತ್ತು ಹಿಂದೂ ಭಕ್ತಿ ಗೀತಗಳು ಹಾಡ 
ಲ್ಪಟ್ಟಿವು.) 

ದೇವದಾಸ್‌ ಗಾಂಧೀ ತಂದೆಗೆ ಹೀಗೆ ಬರೆದರು: “ ನೀವು ಇಂದು 
ಕೈಗೊಳ್ಳುವ ಉಪವಾಸದ ವಿರುದ್ಧವಾಗಿ ನಾನು ಬಹಳ ಹೇಳುವುದಿದೆ. 
ನೀವು ಕೈ ಕೊಂಡಿರುವ ಧ್ಯೇಯ ಅನಂತ ತಾಳ್ಮೆಯದಾದರೂ ಕೊನೆಗೊಮ್ಮೆ 
ಅಸಹನೆಗೆ ವಶರಾದಿರಲ್ಲಾ ಎಂಬುದೇ ನಿಮ್ಮ ಉಪವಾಸದ ವಿರುದ್ಧ ನನ್ನ 
ಪ್ರಧಾನವಾದ ಮತ್ತು ಮನಸ್ಸಿನ ಆತಂಕ. ನಿಮ್ಮ ಆಳುವ: ತಾಳ್ಮೆ 
Ke ಅಗಾಧ ಶ್ರಮದಿಂದ ನೀವು ಎಂತಹೆ ಪ್ರಚಂಡ ವಿಜಯವನ್ನು 
ಸಾಧಿಸಿದ್ದೀರೆಂಬ ಅರಿವೇ ನಿಮಗಿಲ್ಲವೆಂಬಂತೆ ಕಾಣುತ್ತ ದೆ. ಅದು ಲಕ್ಷೋಪ 
ಲಕ್ಷ ಜನರ, ಪ್ರಾಣವನ್ನುಳಿಸಿದೆ; ಮುಂದೆಯೂ ಕೋಟ್ಯಂತರ ಜೀವಗಳು 


೨೬೬ ಗಾಂಧೀ ಗ್ರಂಥಮಾಲಿ 


ಉಳಿದುಕೊಂಡಾವು. ಆದರೆ ನಿಮ್ಮ ಸೈರಣೆ ಹಠಾತ್ತನೆ ಸಿಡಿದುಹೋದಂತೆ 
ಭಾಸವಾಗುತ್ತದೆ. ಬದುಕಿ ನೀವು ಸಾಧಿಸಬಹುದಾದ ಮಹಾಸಾಧನೆಯ 
ಅರಿವು ನಿಮ್ಮ ಸಾವಿನಿಂದ ನಿಮಗಾಗಲಾರದು. ಉಪವಾಸವನ್ನು ನಿಲ್ಬಸಿ 


ಎಂದು ಕೈಜೋಡಿಸಿ ಪ್ರಾರ್ಥಿಸುತ್ತೇನೆ. ಕೃಪೆಮಾಡಿ ನನ್ನ ಪ್ರಾರ್ಥನೆ | 


ಯನ್ನು ಮನ್ನಿಸಿ.” 

ಗಾಂಧೀಜೀ ಹೀಗೆ ಉತ್ತರ ಬರೆದರು: 

ಇಂದು ನಾ ಕೈಕೊಂಡಿರುವ ಉಪವಾಸದ ನಿರ್ಧಾರ ಆತುರದಿಂದ 
ಕೂಡಿತ್ತೆಂಬ ನಿನ್ನ ವಾದವನ್ನು ಒಪ್ಪಲಾರೆ. ಕ್ಷಿಪ್ರ ನಿರ್ಧಾರ ಮಾಡಿದೆ 
ನೆಂಬುದರಲ್ಲಿ ಅನುಮಾನವಿಲ್ಲ. . ನನ್ನ ಹೇಳಿಕೆ ಹೃದಯಮಂಥನದ, 
ಪ್ರಾರ್ಥನೆಯ ಫಲ. ಆದ್ದರಿಂದ ಯಾವ ಅರ್ಥದಲ್ಲೂ ಇದನ್ನು " ಆತುರ' 
ಎನ್ನಲಾಗುವುದಿಲ್ಲ. 

ಉಪವಾಸದ ಔಚಿತ್ಯವನ್ನು ಕುರಿತ ತರ್ಕಕ್ಕೆ ನಾಮ ಕವಿಗೊಡ 
ಬೇಕಾದುದಿರಲಿಲ್ಲ ವಾದವಿವಾದಗಳನ್ನು ಆಲಿಸಿದುದೇ ನನ್ನ ವಿನಯ 
ಪೂರ್ಣ ತಾಳ್ಮೆಯ ಕುರುಹು. 

ನಿನ್ನ ಮನಃಕ್ಲೇಶ, ನಿನ್ನ ತರ್ಕ ನಿರರ್ಥಕವಾದುವು. ಸ್ನೇಹಿತನಂತೆ, 


ಅದರಲ್ಲೂ ಉದಾತ್ತ ಗೆಳೆಯನಂತೆ ನಿನ್ನನ್ನು ನಾನು ಕಾಣುತ್ತೇನೆ. ಸಹಜ ' 


ವಾಗಿ ನೀನು ವ್ಯಾಕುಲಗೊಂಡಿದ್ದೀಯೆ; ನಾನದನ್ನು ಗೌರವಿಸುತ್ತೇನೆ. 
ಆದರೆ ನಿನ್ನ ವಾದ ಅಸಹನೆಯನ್ನೂ, ವಿಚಾರದ ಸೋಗನ್ನೂ ಬಯಲಿ 
ಗೆಳೆದಿದೆ. ನನ್ನ ಈ ಹೆಜ್ಮೆ ಸೈರಣೆಯ ಬಗೆಗೆ ಕೊನೆಯ ಸತ 
ನನ್ನ ಭಾವನೆ. ಧ್ಯೇಯವನ್ನೆ ೯ ವಿನಾಶ ಮಾಡುವಂಥ ತಾಳ್ಮೆ, ತಾಳ್ಮೆಯೋ 
ಅವಿವೇಕವೋ? ಹೇಗೆ ಭಾವಿಸುವೆ? 


ದೆಹಲಿಗೆ ಬಂದಾಗಿನಿಂದಾಗಿರುವ ಸತ್ಪರಿಣಾಮಗಳಿಗೆ ನಾನು ಹೊಣೆ ' 


ಎಂದು ಹೇಳಲಾರೆ, ಅದು ಆತ್ಮವಂಚನೆಯಾದೀತು. ನನ್ನಿಂದ ಹೇಗೆ 
ಅನೇಕ ಪ್ರಾಣಗಳುಳಿದವು ಎನ್ನು ವುದನ್ನು ಮನುಷ್ಯಮಾತ್ರದವನು ' 
ನಿರ್ಣಯಿಸಲಾರ. ಅದು ಸರ್ವಶಕ್ತ ಈಶ್ವರನಿಗೆ ಮಾತ್ರ ಅರಿವಾದೀತು. 
ಕಳೆದ ಸೆಪ್ಟಂಬರಿನಿಂದ ತಾಳ್ಮೆಯೇ ಮೂರ್ತಿವೆತ್ತ ಂತಿದ್ವವನಿಗೆ ಹಠಾತ್ತನೆ ; 
ಸೈರಣೆ ತಬ್ಬಿತು ಎಂದು ಹೇಳುವುದು ಕೇವಲ ಮೂರ್ಬತನವಾಗುವು ' 
ದಿಲ್ಲವೇ? 


| 


ಹೋ EE ಾ್ಚ್ಮ್ಮಬ 


ಭಾಷಣಗಳು ಮತ್ತು ಹೇಳಿಕೆಗಳು ೨೬೭ 


°° ಮನುಷ್ಯ ಪ್ರಯತ್ನದ ಸ ಸ ಯೂ ಬರಿದಾಗಿ ಅತ್ಯಂತ ನಿಸ್ಸ 
ಹಾಯಕತೆ ನನ್ನೆದುರಿಗೆ ನಿಂತಾಗ ಮಾತ್ರವೇ ನಾನು ಪರಮಾತ್ಮ ಶಕ್ತಿಯ 
ಮಡಿಲನ್ನಾಶ್ರ ಯಿಸಿದ್ದೇನೆ. ನನ್ನ. ia ಆಂತರಿಕ ಸ್ವರೂಪ, 
ಅದರ ತಾಶ್ವಿಕ ಹಿನ್ನೆಲೆ ಇದೇ. ಗಜೇಂದ್ರಮೋಕ್ಷದ ಪೌರಾಣಿಕ ಕಥೆ 
ಯನ್ನು ನೀನು ಓದಿ: ಗಂಭೀರವಾಗಿ ಮನನ ಮಾಡಿದರೆ, ನನ್ನ ಹೆಜ್ಜೆಯ 
ಸರಿಯಾದ ಅರ್ಥವನ್ನರಿಯಲು ನಿನಗೆ ಸಾಧ್ಯವಾದೀತು. 

ನಿನ್ನ ಪತ್ರದ ಕಡೆಯ ವಾಕ್ಯ ನಿನ್ನ ವಾತ್ಸಲ್ಯಭಾವದ ರಮಣೀಯ 
ಪ್ರತೀಕ. ಆದರೆ ನಿನ್ನ ಈ ವಾತ್ಸಲ್ಯ ಅಜ್ಞಾನಜನ್ಯ ಅಥವಾ ಮೋಹಜನ್ಯ. 
ಎಷ್ಟು ಜನ ಉಚ್ಛರಿಸಿದರೂ ಅಜ್ಞಾನ ಅಜ್ಜಾ ನವೆನಿಸದಿರಲಾರದು. 

ಬದುಕು-ಸಾವುಗಳಿಗೆ ನಾವು ಬದ್ದರಾಗಿರುವವರೆಗೂ, ಯಾವುದೋ 
ಧ್ಯೇಯ ಸಾಧನೆಗಾಗಿ ಜೀವ ಪೋಷಣೆ ಮಾಡುತ್ತೇನೆನ್ನುವುದು ವ್ಯರ್ಥ 
ಮಾತು.  " ದುಡಿಯುತ್ತಲೇ ಬದುಕು ' ಎಂಬುದು ಸುಂದರ ನಾಣ್ನುಡಿ. 
ಆದರೆ ಅದೂ ದೋಷಪೂರ್ಣವೇ. ದುಡಿಮೆ ಅನಾಸಕ್ತಿಭಾವದಿಂದ 
ಪೂರಿತವಾಗಬೇಕು. 

ನಿನ್ನ ಸಲಹೆಯನ್ನೇಕೆ ನಾನು ಅಂಗೀಕರಿಸಲಾರೆ ಎನ್ನುವುದು ಇದ 
ರಿಂದ ನಿನಗೆ ವೇದ್ಯವಾಗಿರಬೇಕು. ಉಪವಾಸ ನನಗೆ ದೈವಪ್ರೇರಿತ. 
ಅವನ ಇಚ್ಛೆಯನ್ನನುಸರಿಸಿ ಅವನಿಂದಲೇ ಅದರ ಮುಕ್ತಾಯ. ನನ್ನ” ಜೀವ 
ವನ್ನು ಉಳಿಸ ಸಲಿ ಅಳಿಸಲಿ ಈಶ್ವರೇಜೈ ಕಲ್ಯಾಣಕಾರಿಯೇ ಎಂದು ನಾವು 
ಕರ್ತವ್ಯನಿಷ್ಠೆಯಿಂದ ನಂಬಿ, ಸೇ ಆಚರಿಸುವುದು ನಮ್ಮ ಪಾಲಿನ 
ಕೆಲಸ, ಬದುಕುವ ಪ್ರಲೋಭನೆಗೆ ಗುರಿಯಾಗಿ, ದುಡುಕಿನಿಂದಾಗಲೀ 
ಅಪಕ್ವ ವಿಚಾರದಿಂದಾಗಲೀ ಉಪವಾಸವನ್ನು ನಿಲ್ಜಿಸದಂತೆ ಅಂತಃಶಕ್ತಿ 
ಯನ್ನು ದಯಪಾಲಿಸೆಂದು ದೇವದೇವನಲ್ಲಿ ನಾವೆಲ್ಲ ಮೊರೆಯಿಡೋಣ. 

ಉಪವಾಸ ಪ್ರಾರಂಭವಾದೊಡನೆ ಭೇಟಿಯಾದ ಸಿಕ್‌ ಸ್ನೇಹಿತ 
ಕೊಬ್ಬರಿಗೆ ಗಾಂಧೀಜೀ ಕೊಟ್ಟಿ ಉತ್ತರವೂ ಇಷ್ಟೇ ವಿಲಕ್ಷಣವಾದುದು : 

“ ನನ್ನ ಉಪವಾಸ ಯಾರೊಬ್ಬ ರ ಅಥವಾ ಗುಂಟನ ಅಥವಾ ಪಕ್ಷದ 

ವಿರೋಧವಾಗಿಯೂ ಅಲ್ಲ; ಆದರೂ ಅದು ಎಲ್ಲರನ್ನೂ ಒಳಗೊಂಡುದೇ, 
ಸರ್ವರ ಅಂತಃಸಾಕ್ಷಿಗೂ ಇದು ನನ್ನ ಬಿನ್ನಹ, ನೆರೆ ರಾಷ್ಟ್ರದ ಬಹು ಸಂಖ್ಯಾ 


೨೬೮ 1 ಗಾಂಧೀ ಗ್ರಂಥಮಾಲೆ 


ತರಿಗೂ ಸೇರಿ, ಎಲ್ಲರೂ ಆಗಲೀ ಒಂದು ಪಂಗಡವಾಗಲೀ ಸಂಪೂರ್ಣವಾಗಿ 
ಒಬ್ಬ ನಡೆದಲ್ಲಿ ಪವಾಡವೇ ಸಂಭವಿಸೀತು. ಉದಾಹರಣೆಗೆ, ಸಿಕ್ಕರೆಲ್ಲರೂ 
ಐಕಮತ್ಯದಿಂದ ನನ್ನ ಮನವಿಯನ್ನು ಆಲಿಸಿದರೆ ನಾನು ತೃಪ್ತನಾಗುತ್ತೇನೆ. 
ಪಂಜಾಬಿಗೆ ಹೋಗಿ ಅವರ ಮಧ್ಯೆಯೇ ಜೀವಿಸಿಯೇನು. ಪರಾಕ್ರಮ 
ಶಾಲಿಗಳಾದ ಆ ಜನ ಶೂರರ ಅಹಿಂಸೆಯನ್ನು ಪ್ರ ಕಟಗಿ ಲೋಕಕ್ಕೆ ಮಾರ್ಗ 
ದರ್ಶಕರಾಗುವರೆಂದು ನಾನು ಬಲ್ಲೆ.”೫೨ 


೫೩. ಆಕ್ಲೇಪಕರ ಕರ್ತವ್ಯ 


[ಹಿಂದೂ ಮುಸ್ಲಿಂ ಸಖ್ಯ ಭಾವನೆಯನ್ನು ಸಾಧಿಸುವ ಏಕೈಕ ಗುರಿಯಿಂದ 
" ಮಾಡು ಇಲ್ಲವೆ ಮಡಿ ' ಎಂಬ ತಮ್ಮ ಸ್ಮಿರ ಪ್ರತಿಜ್ಞೆ ಗನುಗುಣವಾಗಿ ದೆಹಲಿ 
ಯಲ್ಲಿ ನೆಲೆಸಿದ ಗಾಂಧೀಜೀ ದಿನವೂ ಸಂಜಿ ಪ್ರಾ ರ್ಥನಾ ಪ್ರವಚನಗಳನ್ನು 
ನಡೆಸುತ್ತಿದ್ದರು. ಅವು "ಡಿಲ್ಲ ದಿನಚರಿ' ಎಂಬ ಹೆಸರಿನಿಂದ ಸಂಕಲಿತ 
ವಾಗಿವೆ. ಇದರಡಿ ಇರುವ ಮತ್ತು ಮುಂದೆ ಬರುವ ಎಲ್ಲ ಭಾಗಗಳನ್ನೂ 
ಆ ಸಂಕಲನದಿಂದ ಆರಿಸಿ ಕೊಡಲಾಗಿದೆ.] 


ಒಬ್ಬನೇ ಒಬ್ಬ ವ್ಯಕ್ತಿಯ ಆಕ್ಷೇಪಣೆಗೆ* ಕಿವಿಗೊಟ್ಟು ನಾನು ಸಾರ್ವ 
ಜನಿಕ ಪ್ರಾರ್ಥನಾ ಇಭೆಯನ್ನು ನಿಳ್ಳಸಿದುದು ಸರಿಯೆನಿಸಿದರೂ ಈ 
ವಿಷಯವನ್ನು ಕೂಲಂಕುಷವಾಗಿ ವಿಮರ್ಶಿಸುವುದು ಅನುಚಿತವಲ್ಲ. 
ಯಾರ ಪ್ರವೇಶಕ್ಕೂ ನಿಷೇಧವಿರಲಿಲ್ಲ. ಅಷ್ಟರಿಂದ ಮಾತ್ರ ಪ್ರಾರ್ಥನೆ 
ಸಾರ್ವಜನಿಕವಾಗಿತ್ತು. ಅದು ನಡೆದದ್ದು ಖಾಸಗಿಯವರ ಆವರಣದಲ್ಲಿ. 
ಅಂಥ ಸ್ಥಳದಲ್ಲಿ ನಡೆದ ಸಭೆಗೆ ಹೋಗುವವರು ಅಲ್ಲಿ ನಡೆಯುವ 
ಪ್ರಾರ್ಥನೆಯಲ್ಲಿ, ಕೊರಾನ್‌ ಪಠಣವೂ ಸೇರಿ, ಶ್ರದ್ಧೆ ಇದ್ದವರೇ ಆಗಿರಬೇ 
ಕಾದುದು ಸಭ್ಯತೆಯ ನಿಯಮ. ಸಾರ್ವಜನಿಕ ಸ್ಥಳಗಳಲ್ಲಾಗುವ 


ಪ್ರಾರ್ಥನೆಗೂ ಇದೇ ನಿಯಮ ಅಗತ್ಯ, ಪ್ರಾರ್ಥನಾ ಸಭೆ ಚರ್ಚಾ ಕೂಟ ' 


ವಲ್ಲ ವಿವಿಧ ಮತಾನುಯಾಯಿಗಳ ಪ್ರಾರ್ಥನೆ ಒಂದೇ ವೇದಿಕೆಯ ; 


* ಕೊರಾನ" ಪಠನೆಗೆ ಆಕ್ಷೇಪಣೆಯನ್ನು ಒಬ್ಬಾತ ಎತ್ತಿದ್ಮ. 


ಭಾಷಣಗಳು ಮತ್ತು ಹೇಳಿಕೆಗಳು ೨೬೯ 


ಮೇಲೆ ನಡೆಯುವುದು ತಪ್ಪೇನಲ್ಲ. ತಮಗೆ ಅಸಮ್ಮತವಾಗುವ ಪ್ರಾರ್ಥನೆ 
ಯಲ್ಲ ಭಾಗವಹಿಸಲು ಹೋಗದೇ ಇರುವುದು ಸದೃರ್ತನೆ. ತದ್ವಿರುದ್ಧ 
ವಾಗಿ ವರ್ತಿಸುವುದರಿಂದ ಯಾವ ಸಭೆಯೂ ಶಾಂತವಾಗಿ ನಡೆಯುವುದು 
ದುಸ್ತರವಾಗುತ್ತದೆ. ಸಭಾ ಸ್ಕಾತಂತ್ರ್ಯವಾಗಲೀ ವಾಕ್‌ ಸ್ವಾತಂತ್ರ್ಯವೇ 
ಆಗಲೀ ಇಂಥ ಅಸಭ್ಯತೆಯಿಂದ ಕೇವಲ ಹಾಸ್ಯಾಸ್ಪದವಾದೀತು. ಯಾವ 
ಸಭ್ಯ ಸಮಾಜದಲ್ಲೂ ಇಂಥ ಪ್ರಾಥಮಿಕ ಹಕ್ಕುಗಳ ಅನುಷ್ಠಾನಕ್ಕೆ ಶಸ್ತ್ರ 
ರಕ್ಷಣೆಯ ಆವಶ್ಯಕತೆ ಇರಬಾರದು. ಸಾರ್ವತ್ರಿಕ ಸಮ್ಮತಿ ಸಹಜವಾಗ 
ಬೇಕು. 


ಹಿತಕರ ಸಹಿಷ್ಣುತೆ 


ಕಾಂಗ್ರೆಸ್ಸಿನ ವಾರ್ಹಿಕಾಧಿವೇಶನದ ವಸ್ತು ಪ್ರದರ್ಶನಗಳ ಆವರಣ 
ದಲ್ಳ ವಿವಿಧ ಮತ ಪಂಗಡಗಳು, ಭಿನ್ನ ಭಿನ್ನ ರಾಜಕೀಯ ಪಕ್ಷಗಳ ಸಭೆ 
ಗಳು ಎಷ್ಟೇ ವಿರೋಧಾಭಿಪ್ರಾಯಗಳನ್ನು ವ್ಯಕ್ತ ಪಡಿಸಿದರೂ ಯಾವ 
ಅಸಭ್ಯ ಗದ್ದಲಕ್ಕೂ ಎಡೆಗೊಡದೆ ಯಾವ ಪೋಲೀಸರ ಸಹಾಯವೂ 
ಇಲ್ಲದೆ ನಡೆಯುತ್ತಿದ್ದು ದನ್ನು ನೋಡಿ ನಾನು ವಿಶೇಷ ಹರ್ಹಿತನಾಗುತ್ತಿದ್ದೆ. 
ಈ ಮೂಲ ನಿಯಮಕ್ಕೆ ಅಪವಾದಗಳಾದುದೂ ಉಂಟು. ಅಂಥ ಸಮಯ 
ಗಳಲ್ಲ ಉಗ್ರವಾದ ಸಾರ್ವಜನಿಕ ಪ್ರತಿಭಟನೆ ವ್ಯಕ್ತವಾಗುತ್ತಿತ್ತು. 
ಅಂಥ ಹಿತಕರ ಸಹಿಷ್ಣುತೆ ಈಗೆಛಿ ಮಾಯವಾಯಿತು? ಸ್ವಾತಂತ್ರ್ಯ 
ಸಿದ್ದಿಯನ್ನು ಅದರ ದುರುಪಯೋಗದಿಂದಲೇ ನಾವು ಪರೀಕ್ಷೆ ಮಾಡು 
ವಂತಿದೆ. ಈ ದೌರ್ಭಾಗ್ಯ ಪ್ರಕರಣ ದೇಶದ ಬಾಳಿನಲ್ಲಿ ಕ್ಷಣಿಕ ಪ್ರಸಂಗ 
ಇದೀತೆಂದು ಹಾರೈ ಸೋಣ. 
ನೀವು ಆಗಾಗ ನನಗೆ ಪ್ರತ್ಯುತ್ತರ ಕೊಟ್ಟಿ ರುವಂತೆ, ಇದೆಲ್ಲಾ 
ಮುಸ್ಲಿಂ ಲೀಗಿನ ದುರ್ವರ್ತನೆ ಎಂದು ನುಡಿಯದಿರಿ, ಹಾಗಾದರೂ 
ಮ್ಮ ಮತೀಯ ಸಹಿಷ್ಣು ತೆ ಯಾವುದೋ ಅಸಹಜ ದಬ್ಬಾಳಿಕೆಯಿಂದ 
ಒಡೆದು ಹೋಗುವಷ್ಟು ದುರ್ಬಲವೇ? ಸಭ್ಯತೆ, ಸಹಿಷ್ಣುತೆ ಯಾವ 
ಕಟುತರ ಒತ್ತಡಕ್ಕೂ ಬಗ್ಗದಷ್ಟು ಅಪ್ಪತಿಹತವಾದಾಗ ಮಾತ್ರ ಅದಕ್ಕೆ 
ಬೆಲೆಯುಂಟು, ಹಾಗಿಲ್ಲದೆ ಹೋದರೆ ಭಾರತಕ್ಕಂದು ದುರ್ದಿನ. ನಾವು 


೨೭೦ ಗಾಂಧೀ ಗ್ರಂಥಮಾಲಿ 


ಸ್ವಾತಂತ್ರ್ಯಕ್ಕೆ ಅನರ್ಹರು ಎನ್ನುವ ವಿರೋಧಿಗಳ ಮೂದಲಿಕೆಗೆ 
ಪಕ್ಕಾಗದಿರೋಣ. ಇಂಥವರು ಬಹಳ ಮಂದಿ ಇದ್ದಾರೆ. ಇಂಥ ಕುತರ್ಕ 
ವನ್ನು ಎದುರಿಸಲು ಸಾಕಷ್ಟು ವಾದ ಮಾಡಬಹುದು ; ಆದರೆ ಅದರಿಂದೇನು 
ಸಮಾಧಾನ? ನಮ್ಮ ಸಹಿಷ್ಣುತಾಪೂರ್ಣ ಐಕ್ಯ ಸಂಸ್ಕೃತಿ ಸ್ವತಃಸಿದ್ಧ 
ವಲ್ಲವೆಂದರೆ ಭಾರತದ ಅಸಂಖ್ಯ ಕೋಟಿ ಜನತೆಯ ಪ್ರೇಮಿಯಾದ ನನ್ನ 
ಸ್ವಾಭಿಮಾನಕ್ಕೆ ಆಘಾತವಾದೀತು. 
ಭಾರತ ವಿಫಲವಾದರೆ ಏಷ್ಯಾ ನಾಶವಾಗುತ್ತದೆ. ಹಲವು ಸಮ್ಮಿಳಿತ 
ಸಂಸ್ಕೃತಿಗಳ ತೊಟ್ಟಿಲು ಎಂಬ ಹೆಸರು ಈ ದೇಶಕ್ಕೆ ಅನ್ವರ್ಥವಾದುದು. 
ಏಷ್ಯಾ, ಆಫ್ರಿಕ ಹಾಗೂ ನಿಖಿಲ ವಿಶ್ವದಲ್ಲಿನ ಶೋಷಿತ ಜನಾಂಗಗಳಿಗೆಲ್ಲ 
ಭಾರತ ಆಶಾಕಿರಣವಾಗಿ ಬಾಳಲಿ. 
ರಹದಾರಿ ಪಡೆಯದ ಶಸ್ತ್ರಗಳು 
ರಹದಾರಿ ಪಡೆಯದ, ಬಚ್ಚಿಟ್ಟಿ ಅಸ್ತ್ರ ಸಂಗ್ರಹಣೆಯ ಭಯಾನಕ 
ಭೂತ ಕುರಿತು ಇಲ್ಲಿ ಪ್ರಸ್ತಾಏಸಬೇಕು. ಕೆಲವು ಶಂಕೆಗೆಡೆಯಿಲ್ರದಂತೆ 
ಪತ್ತೆಯಾಗಿವೆ. ಕೆಲವರು ಸ್ವಯಂಪ್ರೇರಿತರಾಗಿ ಜಿನುಗು ಹನಿಯಂತೆ 
ಒಂದೊಂದನ್ನೇ ನನ್ನಲ್ಲಿ ತಂದುಕೊಡುತ್ತಲೂ ಇದ್ದಾರೆ. ಸರ್ವ ಪ್ರಯತ್ನ 
ದಿಂದ ಇದು ಆಮೂಲಾಗ್ರವಾಗಿ ಪತ್ತೆ ಹಚ್ಕಲ್ಪಡಲಿ. ನನಗೆ ತಿಳಿದಂತೆ 
ಈವರೆವಿಗೆ ಒಟ್ಟುಗೂಡಿಸಿರುವ ರಾಶಿ ದೆಹಲಿಯಂತಹ ನಗರಕ್ಕೆ ಅತ್ಯಲ್ಪ. 
ಬ್ರಿಟಿಷರ ಆಳ್ವಿಕೆಯಲ್ಲೂ ಅಕ್ರಮವಾಗಿ ಅಸ್ತ್ರಗಳನ್ನು ಹೊಂದಿರುತ್ತಿದ್ದರು. 
ಆಗ ಯಾರಿಗೂ ಭಯವಿರಲಿಲ್ಲ. ಯಾವ ಸ್ನಳದಲ್ಲಿ ಅವುಗಳನ್ನು ಸಂಗ್ರಹಿ 
ಸಿಟ್ಟದ್ಧಾರೆಂಬುದು ನಿಮಗೆ ಖಚಿತವಾಗಿ, ಅನುಮಾನಕ್ಕಾಸ್ಪದವಿಲ್ಲದಂತೆ 
ತಿಳಿದಲ್ಲಿ, ಮದ್ದು ಗುಂಡುಗಳ ಅಕ್ರಮ ಉಗ್ರಾಣಿಗಳಿಗೆಲ್ಲ ಬೆಂಕಿ ಹಚ್ಚಿ 
ನಾಶಮಾಡಿಬಿಡಿ. ಅಗಾಧ ಆರ್ಭಟಮಾಡಿ ಅತಿಸ್ಟಲ್ಪ ಸಂಗ್ರಹಿಸುವ ' 
ಕಾರ್ಯವನ್ನು ಮತ್ತೆ ಮಾಡಬೇಡಿ. ಬ್ರಿಟಿಷರಿಗೆ ಬೋಧಿಸಿದ ನೀತಿಯೇ! 
ಒಂದು, ನಾವು ರಾಜಕೀಯ ಸ್ವಾತಂತ್ರ್ಯಗಳಿಸಿದ ಮೇಲೆ ನಮಗೇ; 
ಮತ್ತೊಂದು, ಹೀಗಾಗದಿರಲಿ. ಹಿಡಿದು ಬಡಿಯುವುದಕ್ಕಾಗಿ ನಾಯಿ; 
ಗೊಂದು ಕೆಟ್ಟಿ- ಹೆಸರಿಟ್ಟಿಂತೆ ಮಾಡಲಾಗದು. ಅರವತ್ತು ವರ್ಷಗಳ ಸತತ" 
ಸಂಗ್ರಾಮದಿಂದ ಗಳಿಸಿದ ಸ್ವಾತಂತ್ರ್ಯಕ್ಕೆ ಅರ್ಹರೆನಿಸಿಕೊಳ್ಳಲು ನಮ್ಮ 


ಭಾಷಣಗಳು ಮತ್ತು ಹೇಳಿಕೆಗಳು ೨೭೧ 


ಕಷ್ಟ ಪರಂಪರೆಗಳನ್ನೆಲ್ಲ ಅವೆಷ್ಟೇ ಕಠಿಣತಮವಾಗಿರಲಿ, ನಿರ್ಭೀತರಾಗಿ 
ಎದುರಿಸುವುದು ಅತ್ಯಗತ್ಯ. ಪ್ರತ್ಯಕ್ಷ ಸಾಹಸದಿಂದ ಎದುರಿಸುವುದರಿಂದ 
ನಾವು ಹೆಚ್ಚು ಸುದೃಢರಾದೇವು, ಹೆಚ್ಚು ಶೀಲವಂತರಾದೇವು.೫4 


ಬಹುಸಂಖ್ಯಾತರ ಕರ್ತವ್ಯ 


ಅಲ್ಪಸಂಖ್ಯಾತ ಜನಾಂಗದ ಪ್ರತಿಯೊಬ್ಬರೂ ರಾಷ್ಟ್ರ ದ್ರೋಹಿಗ 
ಳಾದಾರೆಂಬ ಹೆದರಿಕೆಯಿಂದ ಅವರೆಲ್ಲರನ್ನೂ ಕೊಲ್ಲುವುದಾಗಲೀ ದೇಶ 
ಭ್ರಷ್ಟರನ್ನಾಗಿಮಾಡಿ ಓಡಿಸುವುದಾಗಲೀ ಬಹುಸಂಖ್ಯಾತರ ಹೇಡಿ ವರ್ತನೆ 
ಎನ್ನುವುದು ಖಚಿತ. ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಅತ್ಯಂತ ಎಚ್ಛರಿಕೆ 
ಯಿಂದ ಗೌರವಿಸುವುದೇ ಬಹುಸಂಖ್ಯಾತ ಪಕ್ಷಕ್ಕೆ ಭೂಷಣ. ಇದನ್ನು 
ಉಪೇಕ್ಷಿಸುವುದು ಬಹುಸಂಖ್ಯಾತರನ್ನು ಅಪಹಾಸ್ಯಕ್ಕೆ ಗುರಿಮಾಡೀತು. 
ದೃಢ ಆತ್ಮನಿಷ್ಠೆ ನಿಜವಾದ ಆಥವಾ ಭ್ರಮಿಸಿದ ಎದುರಾಳಿಯಲ್ಲಿ 
ನಿರ್ಭೀತ ನಂಬುಗೆ ಇವು ಉತ್ಪೃಷ್ಟ ರಕ್ಷೆ. ಆದ್ದರಿಂದ ಅತ್ಯಂತ ಶ್ರದ್ಧಾ 
ಪೂರ್ವಕವಾಗಿ “ ಹಿಂದೂ ಮುಸಲ್ಮಾನ ಸಿಕ್ಕರೆಲ್ಲರೂ ಒಟ್ಟುಗೂಡಿ, 
' ಸ್ನೇಹಾಲಿಂಗನದಿಂದ ಭಾರತಕ್ಕೆ ಲ್ಲ, ಅಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಮಾರ್ಗ 
ದರ್ಶಕ ಆದರ್ಶವಾಗಿ” ಎಂದು ನಾನು ಬಿನ್ನವಿಸಿಕೊಳ್ಳುತ್ತಿ ದ್ದೇನೆ. ಭಾರತದ 
ಮಿಕ್ಕ ಕಡೆಗಳಲ್ಲಾಗಿದ್ದನ್ನೂ ಆಗುತ್ತಿ ರುವುದನ್ನೂ ದೆಹಲಿ ನಗರ ಮರೆಯ 
ಬೇಕು. ವೈಯುಕ್ತಿಕ ಸೇಡು ತೀರಿಸುವ ಹಾಗೂ ಪ್ರತೀಕಾರದ ವಿಷವ್ಯೂಹ 
ವನ್ನು ನಾಶಮಾಡಿದ ಹೆಮ್ಮೆಯ ಗೌರವಕ್ಕೆ ಆಗಲೇ ಅದು ಪಾತ್ರವಾದೀತು. 
ಇಂಥ ಪ್ರತೀಕಾರ ಮಾಡಬಲ್ಲ ಶಕ್ತಿ ಯಾವುದಾದರೂ ಇದ್ದರೆ ಅದು, 
ರಾಷ್ಟದ ಅಧಿಕಾರ ವ್ಯಾಖ್ತಿ ಯೊಳಗಿದ್ದೀತೇ ಹೊರತು ಅದು ಎಂದಿಗೂ 
ಜನತೆಯ ವೈಯಕ್ತಿಕ ಸ್ವತ್ತಾಗಲಾರದು. 


ತಿ೬೨ ಗಾಂಧೀ ಗ್ರಂಥಮಾಲಿ 
೫೪. ಭ್ರಾತೃಘಾತಕತೆಯ ಫಲ 


ಸೋದರ ರಾಷ್ಟ್ರಗಳ* ನಡುವೆ ಯುದ್ಧ ಸಂಭವದ ಮಾತನ್ನು 
ನಾನು ಆಡಿದುದು ಪಶ್ಚಿಮ ರಾಷ್ಟ್ರಗಳಲ್ಲಿ ಭಯ ಹುಟ್ಟಿಸಿದೆ ಎಂದು ತಿಳಿದು 
ಬಂದಿದೆ. ಪಶ್ರಿಕಾ ಪ್ರತಿನಿಧಿಗಳು ವಿದೇಶಗಳಿಗೆ ಯಾವ ವರದಿಗಳನ್ನು 
ಕಳುಹಿಸಿರುವರೋ ನಾನರಿಯೆ, ಸಂಗ್ರಹಿಸಿ ಅಡಕ ಮಾಡುವ ಸಾಹಸ 
ಮಾತನಾಡುವವರ ಮನಸ್ಸಿನ ನಿಜ ಪ್ರತಿಬಿಂಬವಾಗದಿದ್ದಲ್ಲಿ ಯಾವಾಗಲೂ 
ಅಪಾಯಕಾರಿ. ೧೮೯೬ರಳ್ಳ ನಾನು ದಕ್ಷಿಣ ಆಫ್ರಿ ಕಾದಲ್ಲಿದ್ದಾಗ ನನ್ನ ಕರು 
ಹೊತ್ತ ಗೆಯೊಂದರ ಅನಧಿಕೃತ ಸಾರಾಂಶವನ್ನು ಯಾರೋ ಪ್ರಕಟಸಿದ 
ಕಾರಣಕ್ಕಾಗಿ ನನ್ನ ಪ್ರಾಣಕ್ಕೇ ಅಪಾಯವೊದಗಿತ್ತು. ಸ್ವೇಚ್ಛಾ ತೀರ್ಬಿನ 
ಶಿಕ್ಷೆಗೆ ಗುರಿಯಾಗಿ ಇಪ್ಪತ್ತುನಾಲ್ಕು ಗಂಟೆಗಳು ಕಳೆಯುವದರೊಳಗಾಗಿ 
ದಕ್ಷಿಣ ಆಫ್ರಿಕದ ಯೂರೋಪಿಯನ್ನರ ಕೋಪವಳಿದು ಪಠ್ಶಾತ್ತಾಪ 
ದಿಂದ ಪರಿಶಹಿಸುವಷ್ಟು ಮಟ್ಟಿಗೆ ಆ ಸಂಕ್ಷಿಪ್ತ ವರದಿ ನಿರಾಧಾರವಾಗಿ 
ಬಿಟ್ಟಿತ್ತು. ಇದರ ನೀತಿಪಾಠವಿಷ್ಟೆ ; ನುಡಿಯದ ಮಾತಿಗಾಗಿ ಅಥವಾ 
ಮಾಡದ ಕ್ರಿಯೆಯಾಗಿ ಯಾರನ್ನೂ ಜವಾಬುದಾರರನ್ನಾಗಿ ಪರಿಗಣಿಸ 
ಲಾಗದು. ಕ 

ನಾನು ಯುದ್ಧದ ಮಾತನ್ನು ಬಳಸಿದ್ದರೆ ಅದನ್ನು ಭಾರತ ಮತ್ತು 
ಪಾಕಿಸ್ತಾನದ ಮಧ್ಯೆ ಯುದ್ಧ ಪ್ರಜೋದಿಸುವುದಕ್ಕಾಗಲೀ ಅಥವಾ 
ಅಂಥ ಯುದ್ಧದ ಸಮರ್ಥನೆಗಾಗಲೀ ಅರ್ಥ ಬರುವಂತೆ ಎಂದಿಗೂ 


ಖಂಡಿತವಾಗಿ ಉಪಯೋಗಿಸಿಲ್ಲವೆಂದು ಹೇಳಬಲ್ಲೆ. ಹಾಗಾದರೆ ಯುದ್ಧದ ' 


ಹೆಸರನ್ನು ಹೇಳುವುದೇ ಬಹಿಷ್ಟ ತವಾದೀತು. ಹಸುಗೂಸೊಂದರ ಬಾಯಿ : 


ಯಲ್ಲ ಬಂದುದಾದರೂ ಹಾವಿನ ಮಾತನ್ನು ಮನೆಯೊಳಗಾಡಿದರೆ 


ಹಾವೇ ಪ್ರತ್ಯಕ್ಷವಾಗಿ ಬಂದುಬಿಡುವುದೆಂಬ ಮೂಢ ನಂಬಿಕೆಯೊಂದು | 


ನಮ್ಮಲ್ಲಿದೆ. ಯುದ್ಧದ ಬಗ್ಗೆ ಅಂಥ ಕುರುಡು ನಂಬಿಕೆಯನ್ನಾರೂ 
ಭಾರತದಲ್ಲಿ ಹೊಂದಿರಲಾರರೆಂದು ನಾನು ನಂಬಿದ್ದೇನೆ. 


* ಭಾರತ ಮತ್ತು ಪಾಕಿಸ್ತಾನಗಳು. 


' 


ಭಾಷಣಗಳು ಮತ್ತು ಹೇಳಿಕೆಗಳು . ೨೭೩ 


ನಮ್ಮೆರಡು ಸೋದರ ರಾಷ್ಟ್ರಗಳ ಮಧ್ಯೆ ಉದ್ಭವಿಸಿರುವ ಪ್ರಕೃತ 
ಪರಿಸ್ಥಿ ತಿಯನ್ನು ವಿಮರ್ಶೆ ಮಾಡುತ್ತಾ, ಅವೆರಡರ ಮಧ್ಯೆ ಯುದ್ಧ 
ಪ್ರಚೋದಕ ಘಟನೆಗಳು ಹೇಗೆ ಬಂದೊದಗಬಹುದೆಂಬುದನ್ನು ಖಚಿತ 
ವಾಗಿ ತಿಳಿಸಿ, ನಾನು ಎರಡು ರಾಷ್ಟ್ರಗಳಿಗೂ ಉಪಕಾರ ಮಾಡಿದ್ದೇನೆಂದು 
ಹೇಳಬಯಸುತ್ತೇನೆ. ಇದು ಯುದ್ಧ ಪ್ರಜೋದನೆಯ ಕಾರ್ಯವಲ್ಲ 
ಕೊನೆಯವರೆಗೂ ಯುದ್ಧ-ನಿರೋಧಕ್ಕಾಗಿಯೇ ಕೈಗೊಂಡ ಕಾರ್ಯ. 
ಈ ಅಮಾನುಷ ಖೂನಿಗಳೂ, ದರೋಡೆಗಳೂ, ದಂಗೆ, ದಹನಗಳೂ ಮುಂದು 
ವರಿದರೆ ಸರಕಾರಗಳಿಗೆ ಬೇರಾವ ಉಪಾಯವೂ ಉಳಿಯದಂತಾಗುವು 
ದೆಂದೂ ನಾನು ವಾದಿಸಿ ತೋರಿಸಲು ಪ್ರಯತ್ನಪಟ್ಟಿ. ಒಂದರಿಂದೊಂದು 
ಸಂಭವಿಸುವ ನಿಯಮಬದ್ಧ ಘಟನಾ ಪರಂಪರೆಯ ಅನಿವಾರ್ಯತೆಯ 
ಕಡೆಗೆ ಸಾರ್ವಜನಿಕ ದೃಷ್ಟಿಯನ್ನೆ ಳೆದುದು ತಪ್ಪಾದೀಶೇ? 

ಈ ಭ್ರಾತೃಘಾತಕ ವಿಧ್ವಂಸಕ ವೃತ್ತಿ ಕೊನೆಗೆ ಯುದ್ಧದಲ್ಲಿ 
ಪರ್ಯವಸಾನವಾಗದಂತೆ ಖಚಿತವಾಗಿ ತಡೆಗಟ್ಟಿಲು ನನ್ನ ಸರ್ವ ಶಕ್ತಿ 
ಯನ್ನೂ ವಿನಿಯೋಗಿಸಿದ್ದೇನೆ, ವಿನಿಯೋಗಿಸುತ್ತಿದ್ದೇನೆ ಎಂದು ಭಾರತ 
ಬಲ್ಲುದು; ವಿಶ್ವವೂ ಇದನ್ನು ಅರಿಯಬೇಕು. ಮಾನವ ಕುಲದ ಪರಮ 
ಧರ್ಮವೇ ಅಹಿಂಸೆ ಎಂಬ ದೃಢವ್ರತ ತೊಟ್ಟ ಮನುಷ್ಯನೊಬ್ಬ ಯುದ್ಧದ 
ಬಗ್ಗೆ ಮಾತನಾಡುವ ಸಾಹಸಮಾಡಿದರೆ, ಅದನ್ನು ತಡೆಗಟ್ಟುವ ಭಗೀರಥ 
ಪ್ರಯತ್ನದಲ್ಲಿ ತನ್ನ ಕಟ್ಟಿ ಕಡೆಯ ಶಕ್ತಿ ಬಿಂದುವನ್ನೂ ವಿನಿಯೋಗಿಸುವ 
ಸಂಕಲ್ಪಕ್ಕಾಗಿಯೇ ಮಾಡಿಯಾನು. ನಾನು ಅಂಗೀಕರಿಸಿ? ನನ್ನ ಕಡೆ 
ಯುಸಿರಿನ ಘಳಿಗೆಯವರೆವಿಗೂ ಅಚಲವಾಗಿ ನಡೆಯುವೆನೆಂದು ನಂಬಿರುವ 
ತಾತ್ಮಿಕ ಆಧಾರಸ್ತಂಭವೇ ಇಂಥದು.೫೪ 


ಇಲಿ 
೫೫. ಅನ್ನದ ಸಮಸ್ಯ 


ನಮ್ಮ ಆಹಾರದ ಉತ್ಕಟ ಪರಿಸ್ಥಿತಿಯ ಬಗ್ಗೆ ತಮ್ಮ ಸಲಹೆಗಳನ್ನು 
ಕೊಡಲು ಡಾ. ರಾಜೇಂದ್ರ ಪ್ರಸಾದರಿಂದ ಆಹ್ವಾನಿಸಲ್ಪಟ್ಟವರಾಗಿ ಅನ್ನ 
ಸಮಸ್ಯೆಯ ವಿವಿಧ ಮುಖಗಳನ್ನೆಲ್ಲ ಚೆನ್ನಾಗಿ ಅರಿತಿರಬೇಕಾದವರು ಸಭೆ 
18 


ಈ 


೨೭೪ ಗಾಂಧೀ ಗ್ರಂಥಮಾಲೆ 


ಸೇರಿದ್ದಾರೆ. ಈ ಅತಿ ಮುಖ್ಯ ವಿಷಯದಲ್ಲಿ ಯಾವುದಾದರೂ ಪ್ರಮಾದ 
ಉಂಟಾದಲ್ಲಿ ತಬ್ಬಸಬಹುದಾಗಿದ್ದರೂ ಕೋಟ್ಯಿಂತರ ಜನ ಹಸಿವಿನಿಂದ 
ಸಾಯಬೇಕಾದ ಘಟನೆ ಒದಗಬಹುದು. ಹತ್ತಾರು ಸಾವಿರ ಜನ ಹಸಿವಿ 
ನಿಂದ ಸಾಯುವುದು ಭಾರತದಲ್ಲಿ ಅಪರೂಪವಲ್ಲ; ಪ್ರಕೃತಿ ಜನ್ಯ ಅಥವಾ 
ಮಾನವೀಕೃ ತ ಕ್ಷಾಮಗಳಿಂದ ಇದು ಸಂಭವಿಸುತ್ತದೆ. ಒಂದು ಸುವ್ಯವಸ್ಥಿತ 
ಸಮಾಜದಲ್ಲಿ ನೀರಿನ ಅಥವಾ ಆಹಾರದ ಅಭಾವವನ್ನು ಯಶಸ್ವಿಯಾಗಿ 
ನಿವಾರಿಸಿಕೊಳ್ಳಲು ಪೂರ್ವಯೋಜಿತ ವಿಧಾನಗಳು ಯಾವಾಗಲೂ ಇರ 
ಬೇಕು. ಆದರೆ ಅಂಥ ಸಮಾಜವನ್ನು ವರ್ಣಿಸುವುದಕ್ಕಾಗಲೀ ಅದು ಹೇಗೆ 
ಪರಿಸ್ಥಿ ತಿಯನ್ನೆ ದುರಿಸೀತೆಂದು ಹೇಳಲಾಗಲೀ ಇದು ಸಮಯವಲ್ಲ. ಇಂದಿನ 
ಪ್ರಸಕ್ತ ಸನ್ನಿವೇಶದಲ್ಲಿ ಆಹಾರದ ಉತ್ಕಹ ಪರಿಸ್ಥಿ ತಿಯನ್ನು ಜಯಿಸುವ 
ಆಕಾಂಕ್ಷೆಯನ್ನುಳಿಸುವಂತೆ ಎದುರಿಸಲು ಸಾಧ್ಯ ಎನ್ನುವುದೇ ನಮ್ಮ 
ಚಿಂತೆ. 
ಸ್ವಾವಲಂಬನೆ 

ಇದು ಸಾಧ್ಯ ಎಂದು ನನ್ನ ಭಾವನೆ, ನಾವು ಕಲಿಯಬೇಕಾದ ಪ್ರಥಮ 
ಪಾಠ ಅತ್ಮ ಸಹಾಯ ಮತ್ತು ಸ್ವಾವಲಂಬನೆ. ಈ ಪಾಠವನ್ನು ನಾವು 
ಅರಗಿಸಿಕೊಂಡಲ್ಲ ವಿದೇಶಿಗಳ ಮೇಲಿನ ವಿಪತ್ಕಾರಕ ಅವಲಂಬನೆಯಿಂದ 
ಮತ್ತು ಕಟ್ಟಿ ಕಡೆಗೊದಗುವ ದಿವಾಳಿಯಿಂದ ನಾವು ಪಾರಾಗಬಲ್ಲೆ ವು. 
ಹೀಗೆ ಹೇಳುವುದು ಅಹಂಕಾರವಲ್ಲ ವಾಸ್ತವಿಕ ಸತ್ಯ. ಆಹಾರ ಸರಬರಾಜಿಗೆ 
ಪರಾವಲಂಚಿಗಳಾಗಲು ನಾವೇನು ಅಂಥ ಚಿಕ್ಕ ರಾಷ್ಟ್ರ ವಲ್ಲ, ನಾಲ್ಕು ಕೋಟಿ 
ಜನರ ಉಪಖಂಡ ನಮ್ಮ ದೇಶ, ಮಹಾ ನದಿಗಳ ಸಂಪತ್ಸಮೃದ್ಧ ವೈವಿಧ್ಯ 
ಪೂರ್ಣ ಕೃಹಿಕ್ಷೇತ್ರಗಳ ಮತ್ತು ಅಪರಿಮಿತ ಗೋಸಂಪತ್ತಿನ ಭವ್ಯ ದೇಶ. 
ನಮಗೆ ಬೇಕಾಗುವಷ್ಟು ಹಾಲನ್ನು ನಮ್ಮ ಹಸುಗಳು ಕರೆಯುತ್ತಿಲ್ಲ 
ಎನ್ನುವುದು ಸಂಪೂರ್ಣವಾಗಿ ಸ್ವಯಂಕೃತಾಪರಾಧ. ನಮ್ಮ ಗೋ 
ಸಂಪತ್ತು ನಮಗೆ ಬೇಕಾಗುವ ಹಾಲನ್ನು ಪೂರ್ಣವಾಗಿ ಒದಗಿಸಬಲ್ಲದು. 
ಕಳೆದ ಕೆಲವು ಶತಮಾನಗಳ ಉದಾಸೀನತೆಗೆ ಗುರಿಯಾಗದಿದ್ದ ಪಕ್ಷಕ್ಕೆ, 
ಭಾರತ ಈ ದಿನ ಆಹಾರದ ವಿಷಯದಲ್ಲಿ ಸ್ವಯಂ ಪೂರ್ಣವಾಗಿರಬಹು 
ದಾಗಿತ್ತಲ್ಲದೆ ಕಳೆದ ಯುದ್ಧದ ಕಾರಣವಾಗಿ ವಿಶ್ವದ ಬಹು ಭಾಗದಲ್ಲಿ ತಲೆ 


ಭಾಷಣಗಳು ಮತ್ತು ಹೇಳಿಕೆಗಳು ೨೭೫ 


ದೋರಿರುವ ಅನ್ನಾಭಾವದ ದುರದೃಷ್ಟಕರ ಸಮಸ್ಯೆಯನ್ನೆದುರಿಸಲು 
ತಾನು ಆಹಾರ ಸರಬರಾಜುಮಾಡಿ ನೆರವಾಗಲೂ ಸಮರ್ಥವಾಗಿರುತ್ತಿತ್ತು. 
ಈ ಸಮಸ್ಯೆ ಭಾರತವನ್ನೂ ಆವರಿಸಿದೆ. ಕಡಮೆಯಾಗುವ ಬದಲು ಇನ್ನೂ 
ತೀವ್ರವಾಗುತ್ತಿದೆ ಈ ದಾರುಣಸಂಕಟ. ಪರದೇಶದವರು ಅನುಕಂಪದಿಂದ 
ಉಚಿತವಾಗೊದಗಿಸುವ ಆಹಾರವನ್ನು ನಿರಾಕರಿಸುವ ಕೃತಘ್ನತೆ ನನ್ನ 
ಸಲಹೆಯಲ್ಲ. ನಾವೇ ಭಿಕ್ಷೆ ಬೇಡಲು ಹೋಗಬಾರದೆಂಬುದೇ ನನ್ನ ಮತ. 
ಆಗ ನಾವು ನೀತಿಭ್ರಷ್ಟರಾಗುತ್ತೇವೆ. ಜೊತೆಗೆ ಆಹಾರ ಸಾಮಗ್ರಿಗಳ 
ಸಾಗಾಣಿಕೆಯ ಕಠಿಣ ಸಮಸ್ಯೆಯೂ ಇದೆ. ಧಾನ್ಯಗಳು ಹಾಗೂ ಇತರ 
ಅಹಾರ ವಸ್ತುಗಳನ್ನು ತ್ವರಿತವಾಗಿ ಸ್ಥಳದಿಂದ ಸ್ಥಳಕ್ಕೆ ಸಾಗಿಸಲು 
ಬೇಕಾದ ಅನುಕೂಲಗಳು ನಮ್ಮಲ್ಲಿಲ್ಲ, ತಿನ್ನಲು ಆಯೋಗ್ಯವಾದ ಆಹಾರ 
ವಸ್ತುಗಳ ಸರಬರಾಜುಮಾಡು ವುದೂ ಅಸಂಭವವೇನಲ್ಲ. ಮಾನವ 
ಸ್ವಭಾವಗಳೊಡನೆ ನಾವು ವ್ಯವಹರಿಸುತ್ತಿ ರುವೆವೆಂಬ ಸತ್ಯವನ್ನು ಮರೆಯ 
ಲಾಗುವುದಿಲ್ಲ. ಪ್ರಪಂಚದ ಯಾವ ಭಾಗದಲ್ಲೂ ಅದು ಪರಿಪೂರ್ಣವಲ್ಲ; 


ಪರಿಪೂರ್ಣತೆಯ ಅಂಚಿಗೂ ಮುಟ್ಟಲ್ಲ. 


ಪರದೇಶಗಳ ಸಹಾಯದ ಅರ್ಥ 


ಎಷ್ಟರ ಮಟ್ಟಿನ ಸಹಾಯವನ್ನು ನಾವು ಪಡೆಯಬಲ್ಲಿವೆಂದು 
ನೋಡೋಣ. ಇಂದಿನ ಅಪಶ್ಯಕತೆಯಲ್ಲಿ ಶೇಕಡ ೩ ಭಾಗಕ್ಕಿಂತ ಹೆಚ್ಚು 
ಪಡೆಯಲಾರೆವೆಂದು ನನಗೆ ತಿಳಿದುಬಂದಿದೆ. ಹಲವು ತಜ್ಞರಿಂದ ಈ 
ಅಂಕಿಯ ಅನುಮೋದನೆ ನನಗೆ ದೊರಕಿದೆ. ಇದು ನಿಜವಾದಳ್ಲಿ ಪರ 
ದೇಶದ ಸಹಾಯದ ಮೇಲೆ ನಾವು ಅವಲಂಬಿಸುವ ಮಾತು ನಿಷ್ಟ ಯೋಜಕ. 
ನಮ್ಮ ದೇಶದೊಳಗಿನ ವ್ಯವಸಾಯ ಯೋಗ್ಯಕ್ಷೇತ್ರದ ಪ್ರತಿ ಅಂಗುಲ 
ದಲ್ಲೂ ವ್ಯಾಪಾರೀ ಬೆಳೆಗಳನ್ನು ಬಿಟ್ಟು ದಿನನಿತ್ಯದ ಆಹಾರಧಾನ್ಯಗಳನ್ನೇ 
ಬೆಳೆಯುವ ಅಗಾಧ ಪ್ರಯೋಗ ಸಾಧ್ಯತೆಗೆ ಅತಿ ಕನಿಷ್ಠ ಪರಾವಲಂಬನೆಯ 
ಪ್ರಯತ್ನವೂ ನಮ್ಮನ್ನು ವಿಮುಖರನ್ನಾಗಿ ಮಾಡಿಬಿಡುತ್ತದೆ. ತತ್‌ಕ್ಷಣ 
ವ್ಯವಸಾಯಕ್ಕೆ ಬರುವ ಪಾಳು ಭೂಮಿಗಳನ್ನೆಲ್ಲ ನಾವು ಪಡೆದುಕೊಳ್ಳ 
ಬೇಕು. 


೨೭೬ ಗಾಂಧೀ ಗ್ರಂಥಮಾಲೆ 


ಕೇಂದ್ರೀಕರಣವೋ ವಿಕೇಂದ್ರೀಕರಣವೋ? 


ಆಹಾರ ಸಾಮಗ್ರಿಗಳ ಕೇಂದ್ರೀಕರಣವು ವಿನಾಶಕಾರಕ ವೃತ್ತಿ 
ಯೆಂದು ನನ್ನ ಭಯ. ವಿಕೇಂದ್ರೀಕರಣದಿಂದ ಕಳ್ಳ ಸಂತೆಯನ್ನು ಸುಲಭ 
ವಾಗಿ ದಮನ ಮಾಡಬಹುದು. ಸ್ಥಳದಿಂದ ಸ್ಥಳಕ್ಕೆ ಸಾಗಾಣಿಕೆಯ 
ವೆಚ್ಛ, ಕಾಲ ಎರಡೂ ಉಳಿಯುತ್ತವೆ. ಬೆಳೆಯುವ ರೈತನಿಗೆ ಬೆಳೆದ 
ಧಾನ್ಯಗಳನ್ನು ಇಲಿ, ಹೆಗ್ಗಣಗಳಿಂದ ರಕ್ಷಿಸುವುದು ಹೇಗೆ ಎನ್ನುವುದೂ 
ಗೊತ್ತು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಾಗ 
ಧಾನ್ಯಗಳು ದಂಶಕ ಪ್ರಾಣಿಗಳ ತುತ್ತಾಗಬಹುದು. ಇದರಿಂದ ದೇಶಕ್ಕೆ 
ಲಕ್ಷಾಂತರ ಹಣ ನಷ್ಟವಲ್ಲದೆ ಹಿಡಿ ಕಾಳೂ ಅತ್ಯವಶ್ಯಕವಾಗಿರುವಾಗ 
ಧಾನ್ಯ ಅಗಾಧವಾಗಿ ನಾಶವಾಗುತ್ತ ದೆ. ಎಲ್ಲೆಲ್ಲಿ ಸಾ ಇದ್ನ ವೊ! ಅಲ್ಲೆಲ್ಲ ಆಹಾರ 
ಧಾನ್ಯ ಬೆಳೆಯಬೇಕಾದ ಅವಶ್ಯಕತೆಯನ್ನು ಪ್ರತಿಯೊಬ್ಬ ಭಾರತೀಯನೂ 
ಅರಿಯುವುದಾದರೆ ಈ ದೇಶದಲ್ಲಿ ಆಹಾರಾಭಾವ ಇತ್ತೆಂಬುದೇ ಮರೆತು 
ಹೋಗುತ್ತದೆ. ಹೆಚ್ಚು ಬೆಳೆಯುವ ವ್ಯವಸಾಯದಂತಹ ಅತ್ಯಾಕರ್ಷಕ 
ವಾದ, ಕಾರ್ಯಮಗ್ಗ ಗೊಳಿಸುವ ವಿಷಯವನ್ನು ಕುರಿತು ನಾನು 
ಕೂಲಂಕಷವಾಗಿ ಇಲ್ಲಿ ವಿಚಾರಮಾಡಿಲ್ಲ. ಆದರೂ ಈ ಶ್ಲಾಫ್‌ನೀಯ 
ಕಾರ್ಯದಲ್ಲಿ ಪ್ರತಿ ವ್ಯಕ್ತಿಯೂ ಹೇಗೆ ಸಹಾಯಕನಾಗಬಲ್ಲನೆಂಬ 
ಖಚಾರದ ಅಡಗೆ ವಿವೇಕಿಗಳ ಆಸಕಿ ಸ ಯನ್ನು ಕೆರಳಿಸಲು ಸಾಕಷ್ಟು ನುಡಿದಿ 
ದ್ವೇನೆಂದು ನಂಬಿದ್ದೇನೆ. * 


ಅಭಾವವನ್ನೆ ದುರಿಸುವುದು ಹೇಗೆ ? 


ಹೊರಗಿನಿಂದ ಬರಬಹುದಾದ ಶೇಕಡ ೩ರಷ್ಟು ಧಾನ್ಯವನ್ನು ನಾವು 
ಫೂರೈ ಸಿಕೊಳ್ಳುವುದು ಹೇಗೆಂಬುದನ್ನು ನೋಡೋಣ, ಪ್ರತಿ ಏಕಾದಶಿಯ 
ದಿನ ಹಕಗರ ಪೂರ್ತಿಯಾಗಿಯೋ ಅರ್ಧ ದಿವಸವೋ ಉಪವಾಸ 
ಮಾಡುವ ಪದ್ಮತಿಯಿದೆ. ಮುಸಲ್ಮಾನರಲ್ಲೂ ಇತರರಲ್ಲೂ ಊಟ ಬಿಡು 
ವುದು ಅದರಲ್ಲೂ ಹಸಿದ ಜನಕೋಟಿಯ ಹೊಟ್ಟಿಗಾಗಿ ಎಂದಾಗ, ನಿಷೇಧ 
ವಲ್ಲ. ಇಡೀ ಭಾರತ ದೇಶ ಇಂಥ ಆಂಶಿಕ ಸ್ವಾರ್ಥತ್ಯಾಗದ ರಮಣೀಯತೆ 
ಯನ್ನು ಗ್ರಹಿಸುವುದಾದರೆ, ಪರದೇಶದ ಸಹಾಯವನ್ನು ಇಚ್ಛಾಪೂರ್ವಕ 


ಭಾಷಣಗಳು ಮತ್ತು ಹೇಳಿಕೆಗಳು ೨೬೭ 


ವಾಗಿ ನಿರಾಕರಿಸುವುದರಿಂದಾಗಬಹುದಾದ ಕೊರತೆಯನ್ನು ಸಮೃದ್ಧವಾಗಿ 
ನಿವಾರಿಸಿಕೊಳ್ಳ ಬಹುದು. 

ಪಡಿತರ ಪದ್ಮತಿಯ ಉಪಯುಕ್ತತೆ ಬಹಳ ಸ್ವಲ್ಪ ವೆಂದೇ ನನ್ನ 
ಸ್ವಂತ ಅಭಿಪ್ರಾಯ. ಉತ್ಪಾದಕರು ತಮ್ಮ ಬೆಳೆಯನ್ನು ನೇರವಾಗಿ 
ಮಾರುಕಟ್ಟಿಗೆ ತಂದು ಮಾರಲು ಸ್ವತಂತ್ರರಾಗುವುದಾದರೆ ಈಗ ಅಭಾವ 
ವೆನಿಸಿರುವ, ತಿನ್ನಲು ಯೋಗ್ಯವಾದ, ಒಳ್ಳೆಯ ಧಾನ್ಯ ಎಲ್ಲರಿಗೂ ಲಭ್ಯ 
ವಾಗುವುದು. 


ಅಧ್ಯಕ್ಷ ಟ್ರೂಮನ್ನರ ಉಪದೇಶ 


ಅಮೆರಿಕದ ಜನರು ತಮ್ಮ ಆಹಾರದಲ್ಲಿ ಕಡಮೆ ಮಾಡಿಕೊಂಡು 
ಯೂರೋಪಿನ ಹಸಿದ ಜನಕ್ಕೆ ಧಾನ್ಯ ಉಳಿಸಬೇಕೆಂದು ಅಧ್ಯಕ್ಷ 
ಟ್ರೂಮನ್ನರು ಅವರ ದೇಶಕ್ಕೆ ಉಪದೇಶ ಮಾಡಿರುವರೆಂದು ವರದಿ 
ಯಾಗಿದೆ. ಈ ಸುದ್ದಿಯ ಕಡೆಗೆ ಗಮನ ಸೆಳೆದು ಆಹಾರ ಸಮಸ್ಯೆಯನ್ನು 
ಕುರಿತು ಅವಸರದಲ್ಲಿ ಮಾಡಿರುವ ಈ ವಿಮರ್ಶೆಯನ್ನು ಮುಗಿಸುತ್ತೇನೆ. 
ಈ ಸ್ವಾರ್ಥ ತ್ಯಾಗದಿಂದ ಅಮೆರಿಕನ್ನರ ಆರೋಗ್ಯಕ್ಕೆ ಏನೂ ಕುಂದಾಗ 
ಲಾರದೆಂದು ಅವರು ನುಡಿದಿದ್ದಾರೆ. ಈ ಮಾನವ ಪ್ರೇಮದ ಸೂಚನೆಗಾಗಿ 
ನಾನು ಅಧ್ಯಕ್ಷ ಟ್ರೂಮನ್ನರನ್ನು ಅಭಿನಂದಿಸುತ್ತೇನೆ. ಇದರ ಹಿಂಬದಿ 
ಯಲ್ಲಿ ಅಮೆರಿಕ ದೇಶಕ್ಕೆ ಹಣ ಗಳಿಸಿಕೊಡುವ ದುರಾಸೆಯ ಉದ್ದೇಶವಿದೆ 
ಯೆನ್ನುವ ಸೂಚನೆಯನ್ನು ನಾನು ಸಮರ್ಥಿಸಲು ನಿರಾಕರಿಸುತ್ತೇನೆ. 
ಮಾಡುವ ಕಾರ್ಯದಿಂದಲೇ ಮನುಷ್ಯನನ್ನು ಅಳೆಯಬೇಕು ; ಅವನ 
'ಕಾರ್ಯದ ಹಿಂದಿನ ಉದ್ದೇಶದಿಂದಲ್ಲ. ಮಾನವ ಹೃದಯವನ್ನು ಈಶ್ವರ 
ನೊಬ್ಬನೇ ಬಲ್ಲ. ಯೂರೋಪಿನ ಹಸಿದ ಸೋದರರಿಗಾಗಿ ಅಮೆರಿಕದ 
ಜನ ಸ್ವಾರ್ಥ ತ್ಯಾಗವನ್ನು ಮಾಡುವುದಾದರೆ, ನಮಗೋಸ್ಕರ ನಾವು 
ಈ ಚಿಕ್ಕ ತ್ಯಾಗವನ್ನು ಮಾಡಲು ಹಿಂದೆಗೆಯಬಹುದೇ? ಇಷ್ಟಾದರೂ 
ಹಸಿವಿನಿಂದ ಲಕ್ಬಾಂತರ ಜನ ಸಾಯಲೇ ಬೇಕಾದಳ್ಳಿ ನಾವು ನಮ್ಮ 
ಶಕ್ತಿ ಮೀರಿ ಸ್ವಾವಲಂಬನೆಗಾಗಿ ಶ್ರಮಿಸಿದ್ದೇವೆಂಬ ಗೌರವವನ್ನಾದರೂ 
ಗಳಿಸೋಣ ; ರಾಷ್ಟ್ರಕ್ಕೆ ಅದು ಅತ್ಯುತ್ತಮ ಶೀಲವರ್ಧಕವಾದೀತು. 


೨೭೮ ಗಾಂಧೀ ಗ್ರಂಥಮಾಲೆ 


ಡಾ. ರಾಜೇಂದ್ರ ಪ್ರಸಾದರು ಸಭೆ ಸೇರಿಸಿರುವ ಸಮಿತಿಯು ದೇಶ 
ವನ್ನೆದುರಿಸಿರುವ ಈ ಆಹಾರ ಸಮಸ್ಯೆಗೆ ವ್ಯಾವಹಾರಿಕವಾದ ಪರಿಹಾರ 
ವನ್ನು ಸಿದ್ಧ ಗೊಳಿಸದೆ ಮುಕ್ತಾ ಯವಾಗುವುದಿಲ್ಲವೆಂದು ಆಶಿಸೋಣ.೫೫ 


೫೬. ನಿರಾಶ್ರಿ ತರಿಗೆ 


ನಿನ್ನೆ ನಿರಾಶ್ರಿತ ಶಿಖಿರಗಳ ಬಗ್ಗೆ ನಾನಾಡಿದ ಕೆಲವು ಮಾತುಗಳು 
ಇಂಗ್ಲಿಷ್‌ ಭಾಷಾಂತರದ ಸಂಗ್ರಹಣೆಯಲ್ಲಿ ಬಿಟ್ಟು ಹೋದವು. ಈ ದಿನ 
ಅದನ್ನೇ ವಿಶದೀಕರಿಸುತ್ತೇನೆ. ನಾನದಕ್ಕೆ ಬಹಳ ಮಹತ್ವವನ್ನೂ 
ಕೊಡುತ್ತೇನೆ. ನಮ್ಮಲ್ಳಿ ಮತ ಸಂಬಂಧವಾದ ಜಾತ್ರೆಗಳೂ ಇತರ 
ರೀತಿಯ ಮೇಳಗಳೂ ಇದ್ದರೂ, ಕಾಂಗ್ರೆಸ್‌ ಅಧಿವೇಶನಗಳೂ, ಸಮ್ಮೇಳನ 
ಗಳೂ ಆದರೂ, ಶಿಬಿರ ಜೀವನಕ್ಕೆ, ಅದರ ಖಚಿತ ಅರ್ಥದಲ್ಲಿ, ಹೊಂದಿ 
ಕೊಳ್ಳಲಾರದ ಜನಾಂಗ ನಾವು. ೧೯೧೫ರಲ್ಲಿ ಹರಿದ್ವಾರದ ಕುಂಭ 
ಮೇಳಕ್ಕೆ ಹೋಗಿದ್ದೆ, ದಕ್ಷಿಣ ಆಫ್ರಿ ಕದಿಂದ ಹಿಂದಿರುಗಿದ್ದ ನನ್ನ ಸಹೋ 
ದ್ಯೋಗಿಗಳೊಡನೆ ಸರ್ವೆಂಟ್ಸ್‌ ಆಫ್‌ ಇಂಡಿಯಾ ಶಿಬಿರದಲ್ಲಿ ಸೇವೆ 


ಮಾಡುವ ಸೌಭಾಗ್ಯ ನನ್ನದಾಗಿತ್ತು. ನನ್ನನ್ನೂ ಜೊತೆಯವರನ್ನೂ ಬಹಳ . 


ಆತ್ಮೀಯ ವಿಶ್ವಾಸದಿಂದ ಸತ್ಕರಿಸಿದರಾದರೂ ನಮ್ಮ ಜನ ಅಲ್ಲಿ ನಡೆಸಿದ 
ಶಿಬಿರ ಜೀವನದ ಬಗ್ಗೆ ನನಗೆ ಜುಗುಪ್ಸೆಯೇ ಆಯಿತು. ಸಾಮಾಜಿಕ 
ಸ್ವಚ್ಛತೆಯ ಕಲ್ಪನೆಯೇ ನಮಗಿಲ್ಲ. ಇದರಿಂದ ಅಪಾಯಕರ ಅನೈರ್ಮಲ್ಯ 
ಮತ್ತು ಕೊಳಕುಂಬಾಗಿ ಅಂಟುರೊಗಗಳೂ ಸಾಂಕ್ರಾಮಿಕ ಜಾಡ್ಯಗಳೂ 
ತಲೆದೋರುವ ಸಂಭವವೂ ಹೆಚ್ಚು, ಕಕ್ಕಸುಗಳ ಸ್ಥಿತಿಯಂತೂ ಊಹಾ 
ತೀತ. ಇಂಥ ವ್ಯವಸ್ಥೆ ಇರಲೇಇಲ್ಪವೆಂಬುದೇ ಸಮಂಜಸ ವರ್ಣನೆ 
ಯಾದೀತು. ಮಲಮೂತ್ರ ವಿಸರ್ಜನೆಯ ಕಾರ್ಯವನ್ನು ಎಲ್ಲಿ ಬೇಕಾ 
ದರೂ ಮಾಡುತ್ತಾರೆ ನಮ್ಮ ಜನ. ಪವಿತ್ರ ನದಿಗಳ ತೀರಗಳನ್ನೂ ಬಿಡದೆ 
ಅದನ್ನೇ ಹೆಚ್ಚಾಗಿ ಬಳಸಿ ಬಿಡುತ್ತಾರೆ. ಪಕ್ಕದವರನ್ನೂ ಗಮಸಿಸದೆ 
ಸಿಕ್ಕಿದ ಕಡೆ ಉಗುಳುವುದನ್ನಂತೂ ತಮ್ಮ ಹಕ್ಕೆಂದೇ ಭಾವಿಸಿದ್ದಾರೆ, 
ಅಡಿಗೆಯ ವ್ಯವಸ್ಥೆಯೂ ಕೂಡ ಇದಕ್ಕಿಂತ ಉತ್ತ ಮವೇನಲ್ಲ, ಎಲ್ಲೆಲ್ಲೂ 


ಕ 
EE ಲ... ಇ ಇರೂ ಬಾ / 0 ೪ ಚಚ ಚಚ 


ಭಾಷಣಗಳು ಮತ್ತು ಹೇಳಿಕೆಗಳು ೨೭೯ 


ನೊಣಗಳ ಸಹವಾಸವೇ. ಎಂಥ ಹೇಸಿಗೆಯ ಮೇಲಾದರೂ ಅವು ಕುಳಿತು 
ಬಂದಿರಬಹುದೆಂಬುದೂ ಅದರಿಂದ ಸಾಂಕ್ರಾಮಿಕ ರೋಗವಾಹಕವಾಗಿರ 
ಬಹುದೆಂಬುದೂ ನಮಗೆ ಅರಿವಾಗುವುದೇ ಇಲ್ಲ. ವಸತಿ ಸೌಲಭ್ಯಗಳೂ 
ಪೂರ್ವಯೋಜಿತವಾಗಿರುವುದ್ದಿಲ್ಲ. ಈ ವರ್ಣನೆ ಉತ್ಪೇಕ್ಷೆಯಲ್ಲ. ಇದರ 
ಜೊತೆಗೆ ಇಂಥ ಶಿಬಿರಗಳಲ್ಲಿ ಸಹಿಸಬೇಕಾಗುವ ಗದ್ದಲವನ್ನು ಹೇಳದೇ 
ವಿಧಿಯಿಲ್ಲ. 
ಸುವ್ಯವಸ್ಥೆ, ಯೋಜನೆ, ಬಹಳ ಮಟ್ಬಿಗೆ ಪೂರ್ಣ ಸ್ವಚ್ಛತೆ ಇವು 
ಗಳಿಗೆ ಸೈನಿಕರ ಶಿಬಿರಗಳು ನಿದರ್ಶನ. ಸೈನ್ಯದ ಅವಶ್ಯಕತೆಯನ್ನು 
ನಾನೆಂದೂ ಒಪ್ಪುವುದಿಲ್ಲ. ಆದರೆ ಅದರಿಂದ ಯಾವ ಪ್ರಯೋಜನವನ್ನೂ 
ಪಡೆಯಲಾರೆವೆಂದು ಅರ್ಥವಲ್ಲ. ಶಿಸ್ತು, ಸಾಂಘಿಕ ಜೀವನ, ನೈರ್ಮಲ್ಯ, 
ಮತ್ತು ಪ್ರತಿಯೊಂದು ಉಪಯುಕ್ತ ಕಾರ್ಯಕ್ಕೂ ಅಳವಡಿಸಿಕೊಟ್ಟ 
ಖಚಿತ ದಿನಚರಿ ಇವುಗಳ ಅಮೂಲ್ಯ ಶಿಕ್ಷಣ ಸೈನ್ಯದಿಂದ ದೊರೆಯುತ್ತದೆ. 
ಇಂಥ ಶಿಬಿರಗಳಲ್ಲಿ ಸಂಪೂರ್ಣ ನಿಶ್ಶಬ್ಧತೆ ಪಸರಿಸಿರುತ್ತದೆ. ಅತಿ ಕ್ಷಿಪ್ಪ 
ಕಾಲದಲ್ಲಿ ನಿರ್ಮಾಣವಾಗುವ ಗುಡಾರಗಳ ನಗರ ಅದು. ನಮ್ಮ ನಿರಾಶ್ರಿತರ 
ಶಿಬಿರಗಳಲ್ಲಿ ಆದರ್ಶವನ್ನು ಅನುಷ್ಠಾನ ಮಾಡಬೇಕು. ಆಗ ಮಳೆ ಬರಲಿ 
ಬರದಿರಲಿ, ಯಾವ ತೊಂದರೆಯೂ ಆಗಲಾರದು. 
ಇಂಥ ಗುಡಾರಗಳ ನಗರದ ನಿರ್ಮಾಣ ಕಾರ್ಯವನ್ನು ಕೂಡ 
ನಿರಾಶ್ರಿತರೇ ವಹಿಸಿಕೊಂಡರೆ ಅತಿ ಸ್ವಲ್ಪ ವೆಚ್ಛದಲ್ಲಿ ಆದೀತು. ಅವರೇ 
ಅಳಿ ಗುಡಿಸುವವರು, ರಸ್ತೆ ಮಾಡುವವರು, ಕಾಲುವೆ ತೋಡುವವರು, 
ಅಡಿಗೆಯವರು ಮತ್ತು ಅಗಸರು. ಯಾವ ಕೆಲಸವೂ ಕೀಳೆನ್ನಲಾಗದು. 
ಶಿಬಿರಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ಕೂ ಸಮಾನ ಗೌರವ ವಿಚಕ್ಷಣೆಯಿಂದ 
ಕೂಡಿದ ಪ್ರಬುದ್ಧ ಮೇಲ್ವಿಚಾರಣೆ ಸಾಮಾಜಿಕ ಜೀವನದಲ್ಲಿ ಅಗತ್ಯವಾದ 
ಅಪೇಕ್ಷಿತವಾದ ಕ್ರಾಂತಿಯನ್ನು ತರಬಲ್ಲುದು. ಆಗ ಇಂದಿನ ವಿಪತ್ತೂ 
ಒಂದು ಅಪ್ರತ್ಯಕ್ಷ ವರಪ್ರಸಾದವೇ ಆಗಬಹುದು. ನಿರಾಶ್ರಿ ತನು ಎಲ್ಲ 
ಹೋದರೂ ಯಾರಿಗೂ ಭಾರವೆನಿಸಲಾರನು. ಯಾವ ನಿರಾಶ್ರಿತನೂ 
ಕೇವಲ ಸ್ವಾರ್ಥಚಿಂತನೆ ಮಾಡದೆ ತನ್ನ ಸೌಭಾಗ್ಯ ಹೀನ ಸಹೋದರರೆಲ್ಲರ 
ಚಿಂತನೆ ಮಾಡಿಯಾನು. ಇತರರಿಗೆ ಸಿಗಲಾರದುದನ್ನು ತಾನೂ ಬಯಸನು, 


೨೮೦ ಗಾಂಧೀ ಗ್ರಂಥಮಾಲೆ 


ವಿವೇಕಬದ್ಧ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದಲ್ಲಿ ಒಡನೆಯೇ 
ಕೆಲಸದಲ್ಲಿ ಮಗ್ನನಾಗುವನು. 

ಹಾಸಿಗೆ ಹೊದಿಕೆಗಳು* ಬಂದು ಸೇರುತ್ತಿವೆ. ಹತ್ತಿ ರವಾಗುತ್ತಿ ರುವ 
ಚಳಿಗಾಲದಲ್ಲಿ ರಕ್ಷಣೆಗೆ ಅಭಾವವಿಲ್ಲದಂತಾನಲು ಹೆಚ್ಚು ಸಮಯ ಬೇಕಾಗ 
ಲಾರದೆಂದು ನಾನು ನಂಬಿದ್ದೇನೆ. ೫೬ 


೫೭. ರಚನಾತ್ಮಕ ಕಾರ್ಯದ ಆವಶ್ಯಕತೆ 


ಪ್ರಾರ್ಥನಾ ಸಭಾಂಗಣವನ್ನು ಪ್ರವೇಶಿಸಿದಾಗ ನಾನೂ ನನ್ನ ಕುವಗಿ 
ಯರೂ ನಿಮ್ಮ ಮಧ್ಯೆ ಹಾದು ಹೋಗಲು ಸಹಾಯಕವಾಗುವಂತೆ ದಾರಿ 
ಬಿಟ್ಟು ಕುಳಿತುಕೊಳ್ಳುವ ಸೌಜನ್ಯ ತೋರಿದ್ರೀರಿ. ಸಭೆ ಮುಗಿದ ಮೇಲೆ 
ನಾನು ಹಿಂದಿರುಗುವಾಗಲೂ ಇದೇ ಸುವ್ಯವಸ್ಥೆ ಇರಲೆಂದು ಕೇಳುತ್ತೇನೆ. 
ನಾನು ಹಿಂದಿರುಗುವಾಗ ನನ್ನನ್ನು ಸ್ಪರ್ಶಮಾಡಲು ಅಸಭ್ಯ ರೀತಿಯ ನೂಕು 
ನುಗ್ಗಲಾಗುತ್ತದೆ. ಜನ ಜಂಗುಳಿಯೇ ಮೇಲೆ ಬೀಳುತ್ತದೆ, ನಿಮ್ಮ ವಾತ್ಸಲ್ಯ 
ವನ್ನು ಅರಿತಿದ್ದೇನೆ; ಅಮೂಲ್ಯವೆಂದೂ ತಿಳಿದಿದ್ದೇನೆ. ಆಪೆ ಪ್ರೇಮ ಕೇವಲ 
ಭಾವಪ್ರವಾಹದಂತಾಗದೆ ನಾನು ಅನೇಕವೇಳೆ ಸೂಚಿಸುತ್ತಿ ರುವ, ಬರೆದು 
ತಿಳಿಸುತ್ತಿರುವ, ರಚನಾತ್ಮಕ ದೇಶಕಾರ್ಯ ವೊಂದನ್ನು ಮಾಡುವಂತೆ ಪೆ ಪ್ರೇರೇ 
ಏಸಲಿ. ಪ್ರಪ್ಪ ಸಮವಾಗಿ ಇಂದು ಬೇಕಾಗಿರುವುದು ಜಾತೀಯ ಸಾಮ 
ರಸ್ಕ. ಅತ್ಯ ನತ ಉಗ್ರ ರೀತಿಯ ವೈಮನಸ್ಯ ಈಗ ತಲೆದೋರಿದೆ. ಒಂದು 
ಕಡೆ ಮುಸಲ್ಮಾನರು. ಮತ್ತೊ ಚ ಕಡೆ ಹಿಂದೂಗಳು ಮತ್ತು ಸಿಕ್ಕರು 
ಪರಸ್ಪರ ಶತ್ರುಗಳಾಗಿ ನಾವು ಕಾಣುತ್ತಿರುವ ನಾಚಿಕೆಗೇಡಿನ ಪ 1 ಸಂಗಗಳಿಗೆ 
ಕಾರಣವಾಗಿದೆ. 

ಈ ಪ್ರಾರ್ಥನಾ ಸಭೆಯಲ್ಲಿ ಭಾಗವಹಿಸುವವರು ಪರಸ್ಪರ ದ್ವೇಷ 
ರಹಿತರಾಗುವುದಪ್ಪೇ ಅಲ್ಲ, ಹಿಂದೆ ಖಿಲಾಫತ್‌ ಚಳುವಳಿಯ ಕಾಲಕ್ಕೆ 
ಇದ್ದ ನಮ್ಮ ಅತಂಜಾ ೯ೀತೀಯ ಸೌಹಾರ್ದವನ್ನು ಪುನಃ ಪ ಪ್ರತಿಷ್ಠೆ ಮಾಡಲು 


* ನಿರಾಶ್ರಿತ ಜನಕ್ಕೆ ನೆರವಿನ ರೂಪವಾಗಿ, 


ಭಾಷಣಗಳು ಮತ್ತು ಹೇಳಿಕೆಗಳು ೨೮೧ 


ಕ್ರಿಯಾತ್ಮಕವಾಗಿ ಬಲ ಕೊಡಬೇಕು. ಅಂದಿನ ಸ್ನೇಹಪೂರ್ಣ ಗೋಷ್ಠಿ 
ಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆ ನೋಬಿದಿಂದ ಅತ್ಯಂತ ಆನಂದ 
ಭರಿತನಾಗುತ್ತಿದ್ದೆ. ಆ ದಿನಗಳು ಮತ್ತೆ ಬರಲಾರವೇ? 


ಇತ್ತೀಚಿಸ ದುರಂತ 


ನಿನ್ನೆ ತಾನೆ ರಾಜಧಾನಿಯ ಮಧ್ಯ ಇಗದಲ್ಲಿ ಸಂಭವಿಸಿದ ದುರಂತ 
ವನ್ನು ನೋಡಿ, ಖಾಲಿಯಾಗಿದ್ದ ಮುಸಲ್ಮಾನ ಗೃಹವೊಂದಕ್ಕೆ ಹಲವು 
ಹಿಂದೂಗಳು ಮತ್ತು ಸಿಕ್ಕರು ನುಗ್ಗಿ ಬಲತ್ಕಾರವಾಗಿ ಆಕ್ರಮಿಸಿಕೊಳ್ಳಲು 
ಪ್ರಯತ್ನಪಟ್ಟರೆಂದು ವರದಿಯಾಗಿದೆ. ಅದ್ವರಿಂದ ಹೊಡೆದಾಟವಾಗಿ 
ಹಲವರಿಗೆ ಗಾಯಗಳಾಯಿತು. ಯಾರಿಗೂ ಪ್ರಾಣಾಪಾಯವೇನೋ 
ಆಗಲಿಲ್ಲ. ಈ ದುರದೃಷ್ಟಕರ ಘಟನೆ ಮಿತಿಮೀರಿ ಉತ್ಪ್ರೇಕ್ಷಿತವಾಗಿ 
ಹರಡಿತು. ಮೊದಲು ಬಂದ ಸುದ್ಧಿ ನಾಲ್ಕು ಸಿಕ್ಕರನ್ನು ಖೂನಿಮಾಡಿದರು 
ಎಂದು. ಅವರ ಪ್ರತಿಕ್ರಿಯೆ ನಿರೀಕ್ಷಿಸಿದಂತೆಯೇ ಆಯಿತು. ಪ್ರತೀಕಾರದ 
ಕಚ್ಚು ಹರಡಿ SE ಇಡೆ ಇರಿತಗಳಾದುವು. ಒಂದು ಹೊಸ ಧಾಳಿಯ 
ಪ್ರಕ್ರಿಯೆಯೇ ಪ್ರಾರಂಭವಾದಂತಿದೆ. ಸಣ್ಣ ಕೃಪಾಣಗಳನ್ನು ತೊರೆದು, 
ಹಿರಿದ ಕತ್ತಿಗಳನ್ನು ಹಿಡಿದ ಸಿಕ್ಕರು, "ಒಂದೂಗಳೊಡಗೂಡಿಯೋ 
ಇಲ್ಲದೆಯೋ ಮುಸಲ್ಮಾನರ ಮನೆಗಳಿಗೆ ನುಗ್ಗಿ ಖಾಲಿಮಾಡಲು ನಿರ್ಬಂಧಿ 
ಸುತ್ತಿದ್ದಾರೆ. ಈ ಸುದ್ಧಿ ನಿಜವಾದಲ್ಲ ರಾಜಧಾನಿಯಾದ ಈ ನಗರದಲ್ಲ 
ಅದು ಅತ್ಯಂತ ಭೀಕರ ಪರಿಸಿ ತಿ, ಸುಳ್ಳಾ ಗಿದ್ದಲ್ಲ ಅದನ್ನು ತಿರಸ್ಕರಿಸಿ ಬಿಡಿ. 
ನಿಜವೆಂದು ತಿಳಿದರೆ ಅಧಿಕಾರಿಗಳು ತೀವ್ರವಾಗಿ ಆ ಕಡೆ ಗಮನಕೊಡ 
ಬೇಕಲ್ಪದೆ ಸಾರ್ವಜನಿಕರೂ ಪ್ರತಿಭಟಿಸಬೇಕು. ಸಾರ್ವಜನಿಕ ಬೆಂಬಲ 
ವಿಲ್ಲದೆ ಅಧಿಕಾರ ಯಂತ್ರ ನಿಷ್ಫಲವಾದೀತು, 

ಹೀಗಿರುವಾಗ ನನ್ನ ಕರ್ತವ್ಯವೇನೆಂದು ಚೂ ಖಚಿತವಾಗಿಲ್ಲ. 
ಪರಿಸ್ಥಿತಿ ಹದಗೆಡುಶ್ತಿರುವುದು ಸರ್ವ ವೇದ್ಯ. ಾ3ರ್ತೀಕ ಹುಣ್ಣಿಮೆ 
ಸಮೀಸುತ್ತಿದೆ. ಅನೇಕ ರೀತಿಯ ಸರ ಮಳೆ ಸುರಿದಂತೆ 
ಬರುತ್ತಿವೆ. ಹಿಂದೆ ಬಕ್ರೀದ್‌ ಮತ್ತು ದಸರಾ ಹಬ್ಬಗಳ ಕಾಲದಲ್ಲಾದಂತೆ 
ಈ ಸುದ್ದಿಗಳೂ ನಿರಾಧಾರವಾದುವೆಂದು ಆಶಿಸಿದ್ದೇನೆ. 


pa 


೨೮೨ ಗಾಂಧೀ ಗ್ರಂಥಮಾಲೆ 


ಈ ಗಾಳಿ ಮಾತುಗಳಿಂದ ಒಂದಂಶ ಸ್ಪಷ್ಟವಾಗುತ್ತದೆ. ನಾವು 
ಅಹನ್ಯಹನಿ ಕಾಲಕ್ಷೇಪದ ಬಾಳನ್ನು ಬಾಳುತ್ತಿದ್ದೇವೆ. ಇದು ಯಾವ | 
ರಾಷ್ಟ್ರಕ್ಕೂ ದೇಶಕ್ಕೂ ಒಳ್ಳೆಯದಲ್ಲ. ಈ ಅಧಃಪತನದ ಅನಿಷ್ಟವನ್ನು 
ನೀಗಿಸಲು ಪ್ರತಿಯೊಬ್ಬ ದೇಶ ಸೇವಕನೂ ತಾನು ವಹಿಸಬೇಕಾದ ಪಾತ್ರ ' 
ವನ್ನು ಗಂಭೀರವಾಗಿ ವಿಚಾರ ಮಾಡಬೇಕು. 


ಳ ಸೃಪಾಣ `ದ ಅಧ್ಯಾ ಹೃ ತ ಅರ್ಥ " 


ಲಯಲಾಪುರದ ಮಾಜಿ ಶಾಸನಸಭಾ ಸದಸ್ಯ (ಕೇಂದ್ರೀಯ) 
ಸರ್ದಾರ್‌ ಶಾಂತಸಿಂಗ್‌ ಅವರು ಬರೆದಿರುವ ದೀರ್ಫು ಪತ್ರವನ್ನು ಇಲ್ಲಿ 
ಪ್ರಸ್ತಾ ಏಸುವುದು ಉಚಿತ, ಕಳೆದ ಬುಧವಾರ ಮಾಡಿದ ನನ್ನ ಭಾಷಣಕ್ಕೆ 
ಇಲ್ಲದಿರುವ ವಿಪರೀತಾರ್ಥವನ್ನಾ ರೋಪಿಸಿ ನಾನೆಂದಿಗೂ ಉದ್ದೇಶಪಡ 
ಲಾರದಿದ್ದು ದನ್ನು ನುಡಿದಿದ್ದಾರೆ. ೧೯೧೫ರಲ್ಲಿ ದಕ್ಷಿಣ ಆಫ್ರಿಕಾದಿಂದ 
ಹಿಂದಿರುಗಿದಾಗಿನಿಂದಲೂ ಸಿಕ್ಕ ರೊಡನೆ ನನಗಿರುವ ಗಾಢ ಸಂಬಂಧವನ್ನು 
ಬಹುಶಃ ಅವರರಿಯರು. ನನ್ನ ಮಾತು ಅವರಿಗೆ ವೇದವಾಕ್ಯವಾಗಿದ್ದ 
ಕಾಲವೊಂದಿತ್ತು ; ಹಿಂದೂಗಳಿಗೂ ಮುಸಲ್ಮಾನರಿಗೂ ಇದ್ದಂತೆ. “ಕಾಲ 
ಪ್ರವಾಹ ಭಾವನೆಗಳನ್ನು ಬದಲಿಸಿದೆ. ನಾನು ಮಾತ್ರ ಅಚಲನಾಗಿಯೇ 
ಇದ್ದೇನೆಂದು ಬಲ್ಲೆ. ಕಂಠೋಕ್ತ ಪ್ರಮಾಣವಾಗಿ ಪಕ್ಷಪಾತರಹಿತ ಸ್ನೇಹಿತ 
ನೆನಿಸಿ ಸಾಧಿಸಿಕೊಳ್ಳ ಬೇಕಾದ ಸ್ವಾರ್ಥವೇನೂ ಇಲ್ಲದಿರುವ ನಾನು ಕಾಣ 
ಬಹುದಾದ, ಕಾಣುತ್ತಿರುವ ಸಿಕ್ಕರ ಇಂದಿನ ಮನೋಧರ್ಮವನ್ನು 
ಅದೇ ದೃಷ್ಟಿಯಿಂದ ಬಹುಶಃ ಆ ಸರದಾರರು ನೋಡಿರಲಾರರು. ಸಿಕ್ಕರ 
'ಪ್ರಾಮಾಣಿಕ ಸ್ನೇಹಿತನಾದ್ದ ರಿಂದ ನಿರ್ಭಯವಾಗಿ ನಿರಾತಂಕವಾಗಿ ನಾನು 
ಹೇಳುತ್ತೇನೆ, ಕಠಿಣ ಪರಿಸ್ಥಿ ತಿಗಳಲ್ಲಿ ಅನೇಕ ಸಾರಿ ನನ್ನ ಹಿತ ನುಡಿಗಳನ್ನು 
ಸರ್ವ ಸಾಮಾನ್ಯವಾಗಿ ಎಲ್ಲ ಸಿಕ್ಕರೂ ಪರಿಪಾಲಿಸಿ ಪಾರಾಗಿದ್ದಾರೆಂದು 
ಧೈರ್ಯವಾಗಿ ಹೇಳಬಲ್ಲೆ. ಸಿಕ್ಕ ರಿಗಾಗಲೀ ಇತರ ಮತಸ್ಥ ರಿಗಾಗಲೀ 
ಹೇಳುವಾಗ ಎಚ್ಛರಿಕೆಯಿಂದಿರಬೇಕೆಂದು ನನಗಾವ ಸೂಚನೆಯೂ ಬೇಕಿಲ್ಲ. 
ಈ ಸರದಾರರೂ, ಪ್ರಸ್ತುತ ಅವೇಶದಲ್ಲಿ ಕೊಚ್ಚಿಹೋಗದೆ ತಮ್ಮವರಿಗ 
ಒಳಿತನ್ನು ಬಯಸುವ ಪ್ರತಿಯೊಬ್ಬ ಸಿಕ್ಕನೂ ಇಂದಿನ ಪ್ರಜ್ಞಾಶೂನ್ಯತೆ 


ಭಾಷಣಗಳು ಮತ್ತು ಹೇಳಿಕೆಗಳು ' ೨೮೩ 


ಯಿಂದ (ಮದ್ಯಪಾನದ) ಅಮಲಿನಿಂದ, ಅವುಗಳಿಂದ ಹರಿದುಬರುವ 
ಮಿಕ್ಕೆಲ್ಲ ಪಾಪಕೃತ್ಯಗಳಿಂದ ಪಾರಾಗುವಂತೆ ಈ ಧೀರೋದಾತ್ತ ಜನಾಂಗಕ್ಕೆ 
ನೆರವಾಗಲಿ. ಅಟ್ಟಹಾಸದಿಂದ ರುಳುಪಿಸಿ ಅಕೃತ್ಯಗಳಿಗೆ ಉಪಯೋಗಿಸು 
ತ್ತಿರುವ ಕಶ್ತಿಗಳನ್ನವರು ಮತ್ತೆ ಒರೆಗೆ ಸೇರಿಸಲಿ, ಕೃಪಾಣವು ಎಷ್ಟು 
ಉದ್ದದ ಕತ್ತಿಯಾದರೂ ಆಗಬಹುದೆಂಬ ಪ್ರೀವಿ ಕೌನ್ಸಿಲಿನ ತೀರ್ಟನಿಂದ 
ಅವರು ಮೋಸ ಹೋಗಬಾರದು. ಸ್ವೇಚ್ಛಾವೃತ್ತಿಯ ಕುಡಕನ ಕೈಗೆ 
ಬಂದಾಗ, ಸ್ವೇಚ್ಛೆಯಿಂದ ಉಪಯೋಗಿಸಿದಾಗ ಕೃಪಾಣದ ಪೂಜ್ಯತೆ 
ನಿರ್ನಾಮವಾಗುತ್ತದೆ. ಪವಿತ್ರವಾದ ವಸ್ತು ಪವಿತ್ರವಾದ ನ್ಯಾಯಬದ್ಧ 
ಸನ್ನಿವೇಶಗಳಲ್ಲಿ ಮಾತ್ರ ಉಪಯೋಗವಾಗಬೇಕು. ವೀರವೃತ್ತಿಯ 
ನಿರ್ವಿವಾದ ಪ್ರತೀಕವಾದ ಕೃಪಾಣ ಅದ್ಭುತ ಸಂಯಮಿಯಾದವನಿಗೆ 
ತನ್ನಮೇಲೆ ಆಕ್ರಮಿಸಿ ಬಂದ ಅತ್ಯಗಾಧ ಪ್ರತಿರೋಧವನ್ನೆ ದುರಿಸಲು 
ಉಪಯೋಗಿಸುವವನಿಗೆ ಮಾತ್ರ ಭೂಷಣವಾದೀತು. 

ಸಿಕ್ಕರ ಇತಿಹಾಸವನ್ನು ಸಾಕಷ್ಟು ವ್ಯಾಸಂಗ ಮಾಡಿ ಪವಿತ್ರ ಗ್ರಂಥ 
ಗ್ರಂಥ ಸಾಹೇಬದ ಸಾರಸರ್ವಸ್ವವನ್ನು ತಲ್ಲೀನನಾಗಿ ಮನನ ಮಾಡಿದ್ದೇ 
ನೆಂದರೆ ಸರದಾರರು ಸಿಟ್ಭಾಗಬಾರದು. ಆ ಪವಿತ್ರ ಶ್ರುತಿವಾಕ್ಯದ 
ಸಿದ್ಧಾಂತಗಳಿಗೆ ಒರೆ ಹಚ್ಚಿದರೆ, ಸಿಕ್ಕರಿಗೆ ಇಂದು ಆರೋಪಿತವಾಗಿರುವ 
ಕೃತ್ಯಗಳು ಅಸಮರ್ಥನೀಯವೂ ಆತ್ಮಾಪಹಾರಕವೂ ಆಗುತ್ತವೆ. ಆ 
ಜನಾಂಗದ ಮಹಾ ಶೌರ್ಯ ಹಾಗೂ ಶೀಲಗಳು ಯಾವ ಕಾರಣಕ್ಕೂ 
ಕ್ಹಯಿಸಿ ಹೋಗಬಾರದು. ಸಮಗ್ರ ಭಾರತಕ್ಕೇ ಅವು ಅಮೂಲ್ಯ ಆಸ್ತಿ. 
ನನ್ನ ದೃಷ್ಟಿಯಳ್ಳ ಅವು ಇಂದು ವಿಪತ್ಕಾರಕ ವಿನಾಶ ಶಕ್ತಿ ಯಾಗಿಬಿಟ್ಟಿ ವೆ; 
ಹಾಗೆಂದಿಗೂ ಆಗಬಾರದು. 

ಮುಸಲ್ಮಾನರ ಪ್ರಥಮ ವೈರಿಗಳೆಂದು ಸಿಕ್ಕ ರನ್ನು ವರ್ಣಿಸುವುದು 
ಶುದ್ಧ ತಿಳಿಗೇಡಿತನ... ನನ್ನನ್ನೂ ಹಾಗೆಯೇ ವರ್ಣಿಸಲಿಲ್ಲವೇ? ಈ 
" ಮರ್ಯಾದೆ ' ಯನ್ನು ನಾವಿಬ್ಬರೂ ಹಂಚಿಕೊಳ್ಳೋಣವೇ? ನಾನೆಂದೂ 
ಈ ಖ್ಯಾತಿಗಾಗಿ ಹಂಬಲಿಸಿಲ್ಲ. ನನ್ನ ಇಡೀ ಬಾಳು ಇಂಥ ಅಪವಾದದ 
ಪ್ರತಿಭಟನೆಗೆ ನಿತ್ಯಸಾಕ್ಷಿಯಾಗಿದೆ. ಸಿಕ್ಕರ ಬಗ್ಗೆಯೂ ಹೀಗಾಗಬಲ್ಲುದೇ? 
ಕಾಶ್ಮೀರ ಕೇಸರಿಯ (ಷೇಕ್‌ ಅಬ್ದು ಲ್ಲಾ) ಬೆಂಬಲಕ್ಕೆ ನಿಂತ ಸಿಕ್ಕರಿಂದ 


೨೮೪ ಗಾಂಧೀ ಗ್ರಂಥಮಾಲೆ 


ಅವರು ಪಾಠ ಕಲಿಯಲಿ; ತಮ್ಮ ಹೆಸರಿನಲ್ಲಿ ಸಂಭವಿಸಿರುವ ಅಕೃತ್ಯಗಳಿ 
ಗಾಗಿ ಪಶ್ಶಾತ್ತಾ ಪಪಡಲಿ. 
ಕುತ್ಸಿತ ಸಲಹೆ 
ಸಿಕ್ಕರನ್ನು ಪಾಕಿಸ್ತಾನದಲ್ಲಿ ಎಂದಿಗೂ ಸಹಿಸುವುದಿಲ್ಲವೆಂಬ ಕಾರಣ 
ದಿಂದ ಅವರನ್ನು ಬಲಿಗೊಟ್ಟು ಹಿಂದೂಗಳು ಕ್ಷೇಮ ಸಾಧಿಸಬಹುದೆಂಬ 
ಅತ್ಯಂತ ಕುತ್ಸಿತ ಸಲಹೆಯನ್ನು ನಾನು ಬಲ್ಲೆ. ಇಂಥ ಭ್ರಾತೃದ್ರೋಹಕ 


ವ್ಯಾಪಾರಕ್ಕೆ ನಾನೆಂದಿಗೂ ಸಮ್ಮತಿಸಲಾರೆ. ಹೊರದೂಡಲ್ಪಟ್ಟಿ ಪ್ರತಿ ' 


ಯೊಬ್ಬ ಹಿಂದೂವೂ ಸಿಕ್ಕ ನೂ ಪಶ್ಚಿಮ ಪಂಜಾಬಿಗೂ, ಪ ತಿ ಮುಸಲ್ಮಾನ 
ನಿರಾಶ್ರಿತನೂ ಭಾರತಕ್ಕೂ, ಗೌರವದಿಂದ ಸುರಕ್ಷಿತವಾಗಿ ಹಿಂತಿರುಗುವ 
ವರೆಗೆ ಈ ನಿರ್ಭಾಗ್ಯ ನಾಡಿಗೆ ನೆಮ್ಮದಿಯಿಲ್ಲ. ತಾವೇ ಇಜೈಪಟ್ಟು ಉಳಿದು 
ಕೊಳ್ಳು ವವರ ಮಾತು ಬೇರೆ. ಅಗಾಧ ಜನಸಮೂಹಗಳ ವಿನಿಮಯದ 
ಜತ ಪಾಪವನ್ನು ತೊಳೆದು ಬಿಡಬೇಕು. ಆಗ ಮಾತ್ರ ನಾವು ಶಾಂತಿ 
ಯುತ ಸೆ ೇಹಪೂರ್ಣ ನೆರೆರಾಷ್ಟ್ರಗಳಾಗಿ ಬಾಳಿಯೇವು. 
ಅವರ ಪಾಪಕೃತ್ಯಗಳು 

ಪಾಕಿಸ್ತಾನದ ಪಾಪಕೃ ತ್ಯಗಳನ್ನು ಎಡಿಕೆಹಾಕಿರಂದು ನನಗೆ ಹೇಳ 
ಲಾಗದು. ಇಂಥ ಲೆಕ್ಕ ದಿಂದ ಕ ಅಥವಾ ಸಿಕ್‌ ಜನಾಂಗದ ದುಃಖಿ 
ಗಳಿಗೇನೂ ಪ್ರಯೋಜನವಾಗಲಾರದು. ತನ್ನ ಪಾಪಕೃತ್ಯಗಳ ಭಾರತಕ್ಕೆ 
ಪಾಕಿಸ್ತಾನವೇ ಹೊಣೆಯಾಗಬೇಕು. ಅದೆಷ್ಟು ಭೀಕರ ಪ್ರ ಮಾಣದ್ದೆಂದು 
ನಾನು ಬಲ್ಲೆ. ನನ್ನ ದೃಷ್ಟಿಯಲ್ಲಿ ಆಗಸ್ಟ್‌ ಹದಿನ: ದಕ್ಕೆ ಬಹಳ 


ಮುಂಚೆಯೇ ಮುಸ್ಲಿಂ ಲೀಗ್‌ ಇದನ್ನು ಪ್ರಾ ರಂಭಿಸಿತು. ನನ್ನ ಮಾತಿಗೆ ೫ 


ಬೆಲೆಯಿರುವುದಾದರೆ ಇಷ್ಟೇ ನನ್ನ ಅಭಿಪ್ಪಾ ಯ. ಆಗಸ್ಟ್‌ ಹದಿನೈ ದರ 
ನಂತರ ಅವರಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತೆಂದು ನಾನು ಹೀಳ 
ಲಾರೆ. ಈ ಮಾತಿನಿಂದೇನು ಲಾಭ. ಇಂದು ಭಾರತವೂ ಅದನ್ನನುಕರಿಸಿ 
ನಾವೂ ಪತಿತರಾದುದೇ ಮುಖ್ಯ ಘಟನೆ, ಅಸಮಾನತೆ ಕೊಚ್ಛಿ ಹೋಗಿ 
ಒಂದೇ ರೀತಿಯಾಯಿತು. ಈ ಉನ್ಮತ್ತ ತೆಯಿಂದ ಎಚ್ಛೆತ್ತು ಪಶ್ಶಾತ್ತಾಪ 
ಪಟ್ಟು ಪರಿವರ್ತಿತರಾಗೋಣವೇ ? ಅಥವಾ ನಮ್ಮ ಪರಾಭವದ ಆಳಕ್ಕೆ 
ಉಸುಳಿ ಬೀಳೋಣವೇ 9 ೫೩ 


ಭಾಷಣಗಳು ಮತ್ತು ಹೇಳಿಕೆಗಳು ೨೮೫ 


೫೮. ಈ ಸಂಶಯಾತ್ಮಕ ವಿಶೇಷಣ ಏಕೆ? 


ಅನೇಕ ಹೇಳಿಕೆಗಳಲ್ಲಿ ನಾನು ಹಲವು ಸಾರಿ "ರೆ' ಪದವನ್ನು 
ಪ್ರಯೋಗಿಸುತ್ತೇನೆಂದು ಸ್ನೇಹಿತರನೇಕರು ದೂಹಿಸಿದ್ದಾರೆ. ಈಗ ನಾನು 
ವಹಿಸಿರುವ ಕಾರ್ಯ ಸಮರ್ಥನೆಗೆ ಅತ್ಯಂತ ಉಪಯುಕ್ತವಾಗುವಂತೆ ಈ 
ಸಂಬಂಧಾವ್ಯಯವನ್ನು ಬಳಸಿಕೊಂಡಿದ್ದೇನೆ. ಕಾಥೇವಾಡದ ಹಗರಣದ 
ಬಗ್ಗೆ ಈಗ ವಿವಾದಜ್ವಾಲೆ ಉರಿಯುತ್ತಿದೆ. ಆಧಾರರಹಿತವೆಂದು ಅವರು 
ತಿಳಿದಿರುವ ಘೋರಕೃತ್ಯಗಳ ವದಂತಿಗಳಿಗೆ ಅತಿಯಾದ ಪ್ರಚಾರ ಸಿಗು 
ವುದರಿಂದ ನನ್ನ ಸ್ನೇಹಿತರಿಗೆ ನೋವಾಗಿದೆ. ನಿಜವಾಗಿ ನಡೆದಿರುವಷ್ಟು 
ಅಕೃತ್ಯಗಳನ್ನು ಪ್ರತಿಭಟಿಸಿ ಅಧಿಕಾರಿಗಳೂ ಕಾಂಗ್ರೆಸ್ಸಿಗರೂ ದಿಟ್ಟಿ ತನ 
ದಿಂದ ಯಶಸ್ವಿಯಾಗಿ ಹೋರಾಡಿದ್ದಾರೆ. ಉಭಯ ಪಕ್ಷಗಳೂ ನನಗೆ 
ಒದಗಿಸಿರುವ ಸಮಾಚಾರಗಳ ನಿಯಮಿತ ಬಳಕೆಯಿಂದ ಸತ್ಯಕ್ಕೆ ಅದು 
ಖಂಡಿತವಾಗಿ ಪೋಷಕವಾಗಿಯೇ ಇದೆ. ಕಾಥೇವಾಡದ ಅಧಿಕಾರಿಗಳೂ, 
ಕಾಂಗ್ರೆಸ್ಸಿನವರೂ ಎಷ್ಟರ ಮಟ್ಟಿಗೆ ಸತ್ಯನಿಷ್ಠರೋ ಅದೇ ಪ್ರಮಾಣದಲ್ಲಿ 
ಅವರ ಯಶಸ್ಸೂ ನಿಯಮಿತ. ಆದರೆ ಸ್ನೇಹಿತರಿಗಿದು ಸಮಾಧಾನ 
ವಾಗದು. ಸುಳ್ಳು ಸುದ್ದಿಯನ್ನು ಬೆನ್ನಟ್ಟಿ ಧಾವಿಸಿ ಸತ್ಯಾಂಶ ಪ್ರಕಟಿ 
ವಾಗುವುದರೊಳಗೆ ನೀತಿಭ್ರಷ್ಟರು ನನ್ನ ಹೇಳಿಕೆಯಳ್ಳಿನ "ರೆ' ಪ್ರತ್ಯಯ 
ವನ್ನು ಅಳಿಸಿ ಯಾವುದೋ ಅನೃತ ಸುದ್ದಿಗೆ ನನ್ನ ಬೆಂಬಲವಿದೆಯೆನ್ನು 
ವಂತೆ ಪ್ರಜಾರಮಾಡಿ ಅನಾಹುತಗಳನ್ನೆ ಸಗಿಬಿಡುತ್ತಾರೆ--ಎಂದು ನನ್ನ 
ಸ್ನೇಹಿತರ ವಾದ. ಈ ಅಪಾಯ ಸಂಭವ ನನಗೆ ಗೊತ್ತಿಲ್ಲದೆ ಇಲ್ಲ. ಹೀಗೆ 
ದುರಾಚಾರಿಗಳು ಮಾಡಿದಾಗಲೆಲ್ಲ ಅದು ಭಗ್ಗವಾಗಿ ಅವರು ದುರವಸ್ಥೆಗೆ 
ಈಡಾಗಿದ್ದಾರೆ; ಅವರ ಪಕ್ಷ ಅವಮಾನಿತವಾಗಿದೆ. ನಿರಪರಾಧಿಗಳಾಗಿದ್ದರೆ 
ಮಾತ್ರ ಇಂಥ ಅಪಪ್ರಚಾರಕ್ಕೆ ಯಾರೂ ಹೆದರಬೇಕಾಗಿಲ್ಲ. ಇಂಥ 
' ಸಂಶಯಾತ್ಮಕವಾಗುವ ಹೇಳಿಕೆಗಳನ್ನು ನಾನು ನಿಯಮಿತ ರೀತಿಯಲ್ಲ 
ಬಳಸಿಕೊಂಡಲ್ಲಿ ನನ್ನ ಸ್ನೇಹಿತರು ವ್ಯಾಕುಲಗೊಳ್ಳ ಬಾರದು. 

ಇದರ ವ್ಯತಿರೇಕ ವಾದವನ್ನೂ ಗಮನಿಸೋಣ. ಇಲ್ಲ ಉದಹರಿ 
ಸಿರುವ ಘಟನೆಯಲ್ಲಿ ಪಾಕಿಸ್ತಾನದ ಪ್ರಭಾವಯುತ ಪತ್ರಿಕೆಗಳು ಮಾಡಿದ 
ದೋಷಾರೋಪಗೆಗಳನ್ನು, ಅದರಲ್ಲೂ ಪಾಕಿಸ್ತಾನದ ಮುಖ್ಯ ಮಂತ್ರಿಯೇ 


೨೮೬ ಗಾಂಧೀಗ 1೦ಥಮಾಲೆ 


ಅವನ್ನು ಸಮರ್ಥಿಸಿರುವಾಗ, ನಾನು ಪೂರ್ಣವಾಗಿ ಅಲಕ್ಷಿಸಿದ್ದೆ ನೆಂದು 
ಭಾವಿಸೋಣ, ಮುಸ್ಲಿಂ ಜನಾಂಗಗಳಿಗೆಲ್ಲ ಅದೇ ವರದಿಗಳನ್ನು ವೇದ 
ವಾಕ್ಯಗಳಂತೆ ಪ್ರಚಾರ ಮಾಡುವುದಕ್ಕೆ ನನ್ನ ಅಸಡ್ಡೆ ಯೇ ಕಾರಣವಾಗು 
ತ್ತಿತ್ತು. - ಈಗ “ತ್ಯ ೦ತ ಸುಸಂಸ್ಕೃತ ಮುಸಲ್ಮಾ ಎಂ ಮನಸ್ಸು ಇಂಥ 
ವರದಿಗಳ ಬಗ್ಗೆ ಆಗ ಸಂಶಯಗ. ಸ್ತವಾಗಿದೆ. 


ಸಂಧರಾಗಿ 


ಕಾಥೇವಾಡದ ಬಂಧುಗಳೂ, ಇತರರೂ, ಈಗಿನ ಪ ಸ ಕರಣದಂಥವು 
ಗಳಿಂದ ಕಲಿಯಬೇಕಾದ ಪಾಠಗಳಿವು ಎಂದು ನನ್ನ ಎಣಿಕೆ; ನಮ್ಮ 
ಪ್ರದೇಶವನ್ನು ಅತ್ಯಂತ ಸುಭದ್ರವಾಗಿಟ್ಟು ಕೊಳ್ಳುವುದು; ಕಹಿ ಟೀಕೆ 
ಗಳನ್ನು ಯಾವಾಗಲೂ ಸ್ವಾಗತಿಸುವುದು; ಅವುಗಳಿಂದ ಲಾಭಪಡೆದು 
ಸಾಧ್ಯವಾದರೆ ಹೆಚ್ಚು ನೇರ-ಸ್ಥಿತಿಗೇರುವುದು ಹಾಗೂ ತೋರಿಸಿಕೊಟ್ಟಾಗ 
ಲೆಲ್ಲ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು-ನಾವೆಂದೂ ತಪ್ಪು ಮಾಡು 
ವುದೇ ಇಲ್ಲವೆಂಬ ಭಾವನೆಯೇ ತಪ್ಪು. ನಮ್ಮ ವಿರುದ್ಧ ಯಾವುದೋ 
ಆರೋಪಿತ ಅಥವಾ ನಿಜವಾದ ಫಲಸಾಧನೆಯ ಮನೋಧರ್ಮದಿಂದಲೇ 
ಅತ್ಯಂತ ಕಲುವೈರಿಯ ಕಹಿನುಡಿಗಳು ಹುಟ್ಟಿ ಬರುತ್ತ ವೆ. ತಾಳ್ಮೆಯಿಂದ 


ಅವನನ್ನು ಕಂಡು ಸಮಯ ಬಂದಾಗ ಅವನ ತಪ್ಪಿಗೆ ಕನ್ನಡಿ ಹಿಡಿದು" 


ಅವನನ್ನು ತಿದ್ದೋಣ; ಅಥವಾ ನಾವೇ ತಪ್ಪ ತಸ್ಥರೆಂದು ಕಂಡಾಗ ತಿದ್ದಿ 


ಜಾತು ಟಕ ಟಟ ಟೇ ಗಿ ಕ ಮಾಹ ಟಟಚ_್ಡ್ಗ_್ನ್ಮಅಉೌಚೀಾಚ 


ಕೊಳ್ಳೋಣ. . ಹೀಗಾದರೆ ಎಂದೂ ಮುಗ್ಕರಿಸಲಾರೆವು. ಇದರಲ್ಲೂ 


ಸಮಶೋಲನವಿರಬೇಕಾದುದು ಅಗತ್ಯ. ಯುಕ್ತಾ ಯುಕ್ತ ವಿವೇಚನೆ ' 


ಯಾವಾಗಲೂ ಇರಬೇಕು. ಉದೆ ಶಪೂರ್ವಕವಾಗಿ ಮಾಡಿದ ಕುಜೋದ್ಯ' 


ಹೇಳಿಕೆಗಳ ಬಗ್ಗೆ ಉದಾಸೀನರಾಗಬೇಕು. ಸತತ ಸಾಧನೆಯಿಂದ ನಾನು. 
ಈ ಸೂಕ್ಷ್ಮ ವಿವೇಚನೆಯ ಕಲೆಯನ್ನು ಸ್ವಲ್ಪ ಮಟ್ಟಿಗೆ ಕೈ ಗೂಡಿಸಿ" 
ಕೊಂಡಿದ್ದೇನೆಂದು ನನ್ನ ವಿಶ್ವಾಸ. 


ಪರಸ್ಪರ ದೋಷಾರೋಪಣೆಗಳ ಈ ವಿಷಮಯ ವಾತಾವರಣ 
ಹಬ್ಬಿರುವಾಗ, ನಾವೆಂದೂ ತಪ್ಪು ಮಾಡಲಾರೆವೆಂದು ನಂಬಿ ಭ್ರಾಂತಿ 


ಸ್ವರ್ಗದಲ್ಲಿ ಮೈ ಮರೆಯುವುದು ತಿಳಿಗೇಡಿತನ. ಅಂಥ ಆನಂದಮಯ ಹ 


ಭಾಷಣಗಳು ಮತ್ತು ಹೇಳಿಕೆಗಳು ೨೮೭ 


ಸ್ಥಿತಿ ನಮ್ಮದೆಂದು ಇನ್ನು ಮೇಲೆ ಹೇಳಿಕೊಳ್ಳಲಾರೆವು. ಅತಿಪ್ಪಯಾಸ 
ದಿಂದ ಅಕೃತ್ಯಗಳ ಸೀಮಾಗಡಿಗಳನ್ನು ಖಚಿತವಾಗಿ ಪ್ರತ್ಯೇಕಿಸಿ ಆಮೇಲೆ 
ಅವುಗಳನ್ನು. ನಿರ್ಮೂಲ ಮಾಡುವ ಪ್ರಯತ್ನದಲ್ಲಿ ಯಶಸ್ವಿಗಳಾದರೆ 
ಶ್ಲಾಘನೀಯ ಸಾಧನೆಯಾದೀತು. ಆತ್ಮ ದೋಷಗಳನ್ನು ಕಂಡು ಕೊಳ್ಳುವ 

ಮುಕ್ತ ಮನಸ್ಸಿದ್ದರೆ ಮಾತ್ರ ಇದು ಸಾಧ್ಯ. ನಮ್ಮ ಬೆನ್ನು ನಮಗೆ 
ಕಾಣದಿರುವುದು ಪ್ರಕೃತಿ ನಿಯಮ. ಇತರರಿಗೇ ಅದು ಗೋಚರ. ಅವರು 
ಕಂಡಿದ್ದರಿಂದ ಲಾಭ ಪಡೆಯುವುದು ವಿವೇಕ. 


ಸತ್ಯಾನೈ ೀಷಣೆ 


ಪ್ರಾರ್ಥನಾ ಸಭೆಗೆಬರುವ ಅವಸರದಲ್ಲಿ ನಿನ್ನೆ ನಾನು ಜುನಗಡದಿಂದು 
ಬಂದಿದ್ದ ತಂತಿಯನ್ನು ಪೂರ್ಣವಾಗಿ ನೋಡಿರಲಿಲ್ಲ. ಒಂದುಸಾರಿ ಕೇವಲ 
ಕಣ್ಣು ಹಾಯಿಸಿದ್ದೆ. ಆಮೇಲೆ ಅದನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ್ದೇನೆ. 
ನಾನು ಉದಾಹರಿಸಿದ ಎಲ್ಲ ಅಪಾದನೆಗಳನ್ನೂ ಅಲ್ಲಿ ಸಹಿಮಾಡಿರುವ 
ಮಹನೀಯರು ಪುನರುಚ್ಛರಿಸಿದ್ದಾರೆ. ಈ ಆಪಾದನೆಗಳು ನಿಜವಾದಲ್ಲಿ ಅವು 
ಕಾಥೇವಾಡದ ಹಿಂದೂಗಳಿಗೆ ಅಪಮಾನಕರ, ನಾನು: ಪ್ರ ಕಟಿಸಿರುವಂತೆ 
ಅಂಗೀಕರಿಸಿರುವ ಘಟನೆಗಳಿಗೂ ಅವು ಮೀರಿಹೋದಲ್ಲಿ ಪಾಕಿಸ್ತಾನದ 
ಧ್ಯೇಯಕ್ಕೆ ಚ್ಯುತಿ ತರುತ್ತದೆ. ಕಾಥೇವಾಡಕ್ಕೆ ಬಂದು ಸ್ವತಃ ಪರಿಶೀಲಿಸು 
ವಂತೆ ನನ್ನನ್ನು ಆಹ್ವಾನಿಸಿದ್ದಾರೆ. ತಂತಿ ಕಳುಹಿಸಿರುವವರಿಗೆ ನಾನೀಗ 
ಬರಲು ಸಾಧ್ಯವಿಲ್ಲವೆಂಬುದು ತಿಳಿದಿರಬಹುದು. ಒಂದು ನಿಯೋಗವನ್ನು 
ನಿಯೋಜಿಸಬೇಕೆಂದು ಅವರು ಕೇಳಿದ್ದಾರೆ. ಇದಕ್ಕೆ ಮೊದಲು ಒಂದು 
ನ್ಯಾಯ ಸಮ್ಮತ ವಾದವನ್ನು ಅದರು ಮುಂದಿಡಬೇಕಾದುದು ಅಗತ್ಯ. 
ಕಾಥೇವಾಡದ ಅಥವಾ ಜುನಘಡದ ಹಿಂದೂಗಳನ್ನು ಅವಮಾನಗೊಳಿ 
ಸುವುದೇ ಅವರ ಉದ್ದೇಶವಿರಲಾರದೆಂದು ನಂಬಿದ್ದೇನೆ. ಸತ್ಯವನ್ನು ಹುಡು 
ತೆಗೆದು ಮುಸಲ್ಮಾನರ .ಪ್ರಾಣ, ಮಾನ ಆಸ್ತಿಗಳನ್ನು ರಕ್ಷಿಸುವುದೇ ಆಗಿರ 
ಬೇಕು. ಪತ್ರಿಕಾ ಪ್ರಚಾರ, ಅದರಲ್ಲೂ ನೀತಿ ಭ್ರೃಷ್ಟವಾದಾಗ, ಪ್ರಾಣವನ್ನಾ 
ಗಲೀ. ಮಾನವನ್ನಾ ಗಲೀ ಸ್ವತ್ತನ್ನಾಗಲೀ ಕಾಪಾಡಲಾರದೆಂದು ಎಲ್ಲರಂತೆ 
ಅವರೂ ಬಲ್ಲರು. ಅತ್ಯಂತ ಯಜುಮಾರ್ಗದಲ್ಲಿ ಸತ್ಯಕ್ಕೆ ಬದ್ಧರಾಗಿ ನಡೆದು 


೨೮೮ ಗಾಂಧೀ ಗ್ರಂಥಮಾಲೆ 


ತಮ್ಮ ಹಿತಚಿಂತಕ ಹಿಂದೂ ಸ್ನೇಹಿತರ ಬಳಿಗೆ ಹೋಗುವುದರಿಂದಮಾತ್ರ 
ಈ ದೂರೂ ಉಳಿದೀತು. : ಸಹಿ ಮಾಡಿದವರಿಗೆ. ಇಂಥ ಸ್ನೇಹಿತರನೇಕ 
ರಿದ್ದಾರೆಂದೂ ಗೊತ್ತು. ನಾನು ಕಾಥೇವಾಡದಿಂದ ಅತಿ ದೂರದಲ್ಲಿದ್ದರೂ 
ಸುಮ್ಮನೆ ಕುಳಿತಿಲ್ಲವೆಂದು ಅವರರಿಯಬೇಕು. ಈ ಪ್ರಕರಣವನ್ನು ಉದ್ರೇಶ 


ಪೂರ್ವಕವಾಗಿ ಮೇಲೆತ್ತಿ ನನಗೆ ಸಾಧ್ಯವಾದ ವಿವರಗಳನ್ನೆಲ್ಲ ಶೇಖರಿ ' 


ಸುತ್ತಿದ್ದೇನೆ. ಸರ್ದಾರರನ್ನೂ ಭೇಟಿಯಾಗಿದ್ದೇನೆ. ತಮ್ಮ ಅಧಿಕಾರದಿಂದ 
ಸಾಧ್ಯವಾದಷ್ಟು ಕ ಜಾತೀಯ ಗಲಭೆಗಳನ್ನು ದಮನಮಾಡಿ, ಅಪರಾಧಿ 
ಗಳನ್ನು ಉಗ್ರವಾಗಿ ಶಿಕ್ಷಿಸುವ ಆಶ್ವಾಸನವನ್ನವರಿತ್ತಿದ್ದಾರೆ. ಕಾಥೇವಾಡದ 
ಜಾತೀಯ ಪಕ್ಷಪಾತವಿಲ್ಲದ ಕಾರ್ಯಕರ್ತರು ನಿಜ ಸಂಗತಿಯನ್ನು ಶೋಧಿ 
ಸಲು ಶ್ರಮಿಸುತ್ತಿದ್ದಾರೆ. ತಮ್ಮ ಪ್ರಾಣದಷ್ಟೇ ಬ್ರಯರಾದ ಪ್ರತಿಯೊಬ್ಬ 
ಮುಸಲ್ಮಾನನಿಗೂ ಆಗಿರುವ ಅನ್ಯಾಯವನ್ನು ಪರಿಹರಿಸಲು ಪ್ರಯತ್ನಿಸು 
ತ್ತಿದ್ದಾರೆ. ತಂತಿಗೆ ಸಹಿ ಮಾಡಿದವರು ಈ ಕಾರ್ಯದಲ್ಲಿ ಸಹಕರಿಸುವರೆ?೫೮ 


೫೯. ಉಪವಾಸ ಮುಕ್ತಾಯಮಾಡಿದ ದಿನ 
ಕೊಟ್ಟಿ ಸಂದೇಶ 


[ ಆದಿನ ಸಂಜಿ (೧೪--೧--೧೯೪೮) ಪ್ರಾರ್ಥನಾ ಸಭೆಯಲ್ಲಿ ಓದಲು 
ಒಂದು ಸಂದೇಶವನ್ನು ಗಾಂಧೀಜೀ ಹೇಳಿ ಬರೆಯಿಸಿದ್ದರು. ಆಮೇಲೆ ತಾವೇ 
ಹೋಗಿ ಸಭೆಯಲ್ಲಿ ಮಾತನಾಡಲು ನಿರ್ಧರಿಸಿದರು, ವೈದ್ಯರ ಸಲಹೆಯನ್ನು 
ಮೀರಿ ತಾವಳ್ಳಿಗೆ ಬಂದುದಾಗಿ ತಿಳಿಸಿದರು. ಮಾರನೇ ದಿನದಿಂದ ಬಹುಶಃ 
ಪ್ರಾರ್ಥನಾ ಸಭೆಯವರೆಗೆ ನಡೆದು ಬರಲಾರೆನೆಂದೂ ನುಡಿದರು. ಉಪವಾಸದ 
ಮಾರನೇ ದಿನವಾಗಿತ್ತು. ಆ ದಿನ ಸಶಕ್ತರಾಗಿದ್ದುದರಿಂದ ವೈದ್ಯರು ಶಕ್ತಿ ಸಂಚಿ 
ಯನಮಾಡಲು ಹೊರಗೆ ಹೋಗಕೂಡದೆಂದು ಸಲಹೆಮಾಡಿದ್ದರೂ ಇದ್ದ 
ಶಕ್ತಿಯನ್ನು ಬಿಳಸಿದ್ದರು. ಅವರು ಸಂಪೂರ್ಣವಾಗಿ ಈಶ್ವರಾಧೀನರಾಗಿದ್ದರು, 
ಬದುಕುವುದು ಅವನ ಇಜೈಯಾದರೆ ಎಂದಿಗೂ ಸಾಯಲಾರನೆಂದವರು 
ನಂಬಿದ್ದರು. ಭಗವಂತನಲ್ಲಿ ನಂಬಿಕೆ ತಮಗೆ ಎಳ್ಳಷ್ಟೂ ಕುಂದಬಾರದೆಂದು 
ದೃಢವೃತ್ತರಾಗಿದ್ದರು.] 


ಭಾಷಣಗಳು ಮತ್ತು ಹೇಳಿಕೆಗಳು ೨೮೯ 


ಸಂದೇಶಗಳ ಸುರಿಮಳೆ 

ಮೊದಲು ಬರೆಸಿದ್ದ ವಿವರಣೆಯನ್ನು ಗಮನಿಸದೆ ಮಾತನಾಡುತ್ತಾ 
ಗಾಂಧೀಜೀ ಹೀಗೆ ನುಡಿದರು; ಬಹಳ ದೂರದವರಿಂದ ಹತ್ತಿರದವರಿಂದ 
ತಂತಿಗಳು ಬರುತ್ತಿವೆ. ನನ್ನ ದೃಷ್ಠಿಯಲ್ಲಿ ಮಹತ್ವವಾದವೆನ್ನುವ ಕೆಲವು 
ಸಂದೇಶಗಳಲ್ಲಿ ಕೆಲವರು ನನ್ನ ನಿರ್ಧಾರಕ್ಕಾಗಿ ಅಭಿನಂದಿಸಿ ನನ್ನ ಯೋಗ 
ಕ್ಷೇಮವನ್ನು ಪರಮಾತ್ಮನಿಗೆ ವಹಿಸಿದ್ದಾರೆ, ಇನ್ನು ಕೆಲವರು ಅತ್ಯಂತ 
ಸ್ನೇಹಪೂರ್ಣವಾಗಿ ಮೊರೆಯಿಟ್ಟು ನಾನು ನಿರಶನ ವ್ರತವನ್ನು ನಿಲ್ಬಿಸ 
ಬೇಕೆಂದೂ, ಈ ಉಪವಾಸದೊಂದಿಗೆ ನಾನು ಪ್ರಕಟಿಸಿದ ಹೇಳಿಕೆಯ 
ಇಂಗಿತದಂತೆ ತಾವು ನಡೆದುಕೊಳ್ಳಲು ಪ್ರಯತ್ನಿಸಿ ಜಾತಿ ಮತಗಳನ್ನು 
ಮರೆತು ತಮ್ಮ ನೆರೆಹೊರೆಯವರನ್ನು ಪ್ರೇಮದಿಂದ ಕಾಣಲು ಕಂಕಣ 
ಬದ್ಧ ರಾಗುವೆವೆಂದೂ ತಿಳಿಸಿದ್ದಾರೆ. ಪ್ರತಿ ಗಂಟೆಗೂ ಬೆಳೆಯುತ್ತಿರುವ 
ಈ ಸಂದೇಶಗಳ ಸುರಿಮಳೆಯಿಂದ ಹಲವನ್ನು ಆರಿಸಿ ಪತ್ರಿಕೆಗಳಿಗೆ ಕೊಡು 
ವಂತೆ ಶ್ರೀ ಪ್ಯಾರೆಲಾಲರನ್ನು ಕೋರುತ್ತೇನೆ. ಹಿಂದೂಗಳಿಂದ, ಮುಸಲ್ಮಾನ 
ರಿಂದ, ಸಿಕ್ಕರಿಂದ ಅವು ಬಂದಿವೆ. ಹೀಗೆ ಭರವಸೆ ನೀಡಿದವರು-- 
ಅವರಲ್ಲನೇಕರು ಸಂಘಸಂಸ್ಥೆಗಳ ಪ್ರತಿನಿಧಿಗಳು ಆತ್ಮಸಾಕ್ಷಿಯಾಗಿ 
ಅನುಷ್ಠಾನ ಮಾಡುವುದಾದರೆ ಉಪವಾಸ ಮುಕ್ತಾಯ ಹತ್ತಿರವಾಗಲು 
ಅವರು ಗಣನೀಯವಾಗಿ ನೆರವಾಗುತ್ತಾರೆ. ಲಾಹೋರಿನಲ್ಲಿರುವ ಶ್ರಿ (ಮತಿ 
ಮೃದುಲಾ ಬೇನ್‌ ಅಲ್ಲಿ ಪಾಕಿಸ್ತಾನದ ಅಧಿಕಾರಿಗಳೊಡನೆಯೂ ಸಾಮಾನ್ಯ 
ಮುಸ್ಲಿ ಮರೊಡನೆಯೂ ಸಂಪರ್ಕವಿಟ್ಟುಕೊಂಡಿದ್ದಾ ಛೆ, ಆಕೆ ಈರೀತಿ 
ತಿಳಿಸಿದ್ದಾಳೆ : 

“ಇಲ್ಲಿ ಗಾಂಧೀಜೀಯ ಸ್ನೇಹಿತರನೇಕರು ಇಂಧೀಜೀಯ ಆರೋಗ್ಯದ 
ಬಗ್ಗೆ ಕಳವಳಗೊಂಡಿದ್ದಾ ರೆ, ಪಾಕಿಸ್ತಾನದ ಮುಸಲ್ಮಾನರು, ಸರಕಾರೀ 
ಅಧಿಕಾರಿಗಳಾಗಿರಲಿ, ರಾಜಕೀಯ ಪಕ್ಷಗಳ ಸದಸ್ಯರೇ ಆಗಿರಲಿ, ತಮ್ಮ 
ದೇಶದಲ್ಲೇ ಇದ್ದು ಕೊಂಡು ತಾವೇನು ENGR ಗಾಂಧೀಜೀಯ 
ಇಚೈಯಿದೆಯೋ, ತಮ್ಮಿಂದ ಅವರೇನು ನಿರೀಕ್ಷಿಸುವರೋ ತಿಳಿಯಬೇಕೆಂದು 
ಔಡರಾಗಿರ ರುವರು.” ನನ್ನ ಆರೋಗ್ಯದ ವಿಷಯಕ್ಕೆ ಕಾತರರಾದ ಮುಸ 


'ಲ್ಮಾನ ಸ್ನೇಹಿತರು ಪಾಕಿಸ್ತಾನದಲ್ಲಿರುವುದೂ ಅದರಲ್ಲೂ ಹೀಗೆ ನನ್ನನ್ನು 


19 


೨೯೦ ಗಾಂಧೀ ಗ್ರಂಥಮಾಲೆ 


ಕೇಳಲು ಇಚ್ಛಿಸಿರುವುದೂ ಒಂದು ಸುಖಾನುಭವವೇ, ಉಪವಾಸ ವ್ರತ 


ಆತ್ಮಶುದ್ಧಿ ಯ ಸಾಧನೆ; ನನ್ನ ಮಹೋದ್ರೇಶಗಳಳ್ಳಿ ಸಹಾನುಭೂತಿಯುಳ್ಳ 
ಪ್ರತಿಯೊಬ್ಬರೂ ತಮ್ಮ ಅಂತಃಕರಣಗಳನ್ನು ನಿರ್ಮಲಗೊಳಿಸಿಕೊಳ್ಳಲು 
ಆಹ್ವಾನಿಸುವುದೇ ವ್ರತದ ಗುರಿ. ಪಾಕಿಸ್ತಾನದ ಸರಕಾರೀ ಉದ್ಯೋಗ 
ದಳ್ಳರಲಿ, ರಾಜಕೀಯ ಪಕ್ಷಗಳ ಸದಸ್ಯರಾಗಿರಲಿ ಅಥವಾ ಬೇರೆ ಯಾರಾ 
ದರೂ ಆಗಲಿ, ನನಗೆ ಸಂದೇಶ ಕಳುಹಿಸಿದ ಮಿತ್ರರಿಗೆಲ್ಬರಿಗೂ, 
ಲಾಹೋರಿನ ಅನ್ವೇಷಕರಿಗೂ ಕೂಡ ಇದೇ ನನ್ನ ಮರು ಉತ್ತರ. 


ಪಾಕಿಸ್ತಾನಕ್ಕೊಂದು ಮಾತು 


ಕರಾಚಿಯಲ್ಲಿ ಸಿಕ್ಕರ ಮೇಲೆ ನಡೆದ ಹೇಡಿತನದ ದುರಾಚಾರವನ್ನು 
ಕೇಳಿದ್ದೀರಿ. ನಿರಪರಾಧಿಗಳಾದ ಜನ, ಹೆಂಗಸರು--ಮಕ್ಕಳು ನಿರ್ದಯ 


ವಾಗಿ ಕೊಲ್ಲಲ್ಪಟ್ಟರು; ಅನೇಕರನ್ನು ಲೂಟಿ ಮಾಡಿದರು, ಇತರರು ' 


ಓಡಿಹೋಗಬೇಕಾಯಿತು. ಗುಜರಾತಿನಲ್ಲಿ ನಿರಾಶ್ರಿತರ ರೈಲೊಂದರ ಮೇಲೆ 
ದಾಳಿಮಾಡಿದ ಸುದ್ದಿಯೊಂದು ಈಗ ಬಂದಿದೆ. ವಾಯುವ್ಯ ಗಡಿನಾಡಿನಿಂದ 
ಬರುತ್ತಿದ್ದ ಮುಸ್ಲಿಮೇತರ ನಿರಾಶ್ರಿತರಿಂದ ತುಂಬಿತ್ತು ಆ ರೈಲುಗಾಡಿ. 
ಅವರಲ್ಲನೇಕರನ್ನು ಕೊಂದರು; ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸಿ 
ದರು. ನನಗೆ ಸಂಕಟಿವಾಗುತ್ತದೆ, ಭಾರತ ಎಷ್ಟು ದಿನ ಇದನ್ನು ಸಹಿಸೀತು? 
ನಾನು ಉಪವಾಸಮಾಡಿದಾಗ್ಯೂ ಅದೆಷ್ಟು ಕಾಲ ಹಿಂದೂಗಳ ಮತ್ತು 
ಸಿಕ್ಕರ ತಾಳ್ಮೆಯನ್ನು ತಡೆದು ಹಿಡಿದೇನು? ಈ ಪರಿಸ್ಥಿತಿಯನ್ನು ಪಾಕಿಸ್ತಾನ 
ಕೂಡಲೇ ಪ್ರತಿಬಂಧಿಸಬೇಕು. ತಮ್ಮಹೃದಯಗಳನ್ನು ಶುದ್ಧಿ ಗೊಳಿಸು 
ಬೇಕು; ಹಿಂದೂಗಳೂ ಸಿಕ್ಕರೂಹಿಂತಿರುಗಿ ಸುರಕ್ಷಿತವಾಗಿ ಪಾಕಿಸ್ತಾನದಲ್ಲಿ 
ಬಾಳುವವರೆಗೂ ವಿಶ್ರಾಂತರಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಬೇಕು. 
ಇಂಥ ಆತ್ಮಶುದ್ಧಿಯ ಮಹಾಪೂರಾವೊಂದು (ಪಾಕಿಸ್ತಾನದಲ್ಲಿ) 
ಪ್ರವಹಿಸುವುದಾದರೆ, ಪಾಕಿಸ್ತಾನ ನಿಜವಾಗಿ " ಪಾಕ್‌' (ಪವಿತ್ರ ಸ್ಥಾನ) 
ಆದೀತು. ಹಳೆಯ ಅಪರಾಧಗಳನ್ನು ಮರೆತ, ಗತಕಾಲದ ಭೇದ ಭಾವ 
ಗಳನ್ನು ಭೂಗತ ಮಾಡಿದ ರಾಜ್ಯವಾದೀತು. ಇಂದು ಕಾಯಿದೆ ಆಜಮ್‌ 
ಜಿನ್ನಾರವರ ಜೀವನಕ್ಕೂ ಸೃತ್ತಿಗೂ ಇರುವ ರಕ್ಷಣೆಯಷ್ಟೇ ರಕ್ಷಣೆಯನ್ನೂ, 


ಬಾ ಪಾತ ಸಿಸು ತು ಸಚ ಸುಸು ಚಟಗಳ ಪರ ಪೂರಕ ಹೊ ಕು ಸತು 20222 27, ಹಟಾ ಸ್ಪಾ ತಾಪಿ ಸು ಮಾ ರತಾತಾಮ ಹಚು 


ಕ್ರ 


ಭಾಷಣಗಳು ಮತ್ತು ಹೇಳಿಕೆಗಳು ೨೯೧ 


ಬಾಳಿಗೆ ಅದೇ ಮನ್ನಣೆಯನ್ನೂ ಅಲ್ಲಿ ಅತ್ಯಂತ ಕನಿಷ್ಠ ಜೀವಿಯೂ 
ಅನುಭವಿಸಿಯಾ. ಇಂಥ ಪಾಕಿಸ್ತಾನ ಅಮರವಾಗಬಲ್ಲುದು. ಅಲ್ಲಿಯ 
ವರೆಗೆ ಆ ರಾಜ್ಯ ಪಾಪಜನ್ಮವೆಂದ ನನ್ನ ಅಂದಿನ ಮಾತಿಗಾಗಿ ಪಶ್ಶಾತ್ತಾ ಪ 
ಪಡಲಾರೆ. ಇಂದಿಗೂ ಅದೇ ಭಾವನೆ ನನ್ನಲ್ಲಿದೆಯೆಂದೇ ನಾಡಿಯ ದೆ. 

ಕೇವಲ ಕಾಗದದ ಮೇಲಿನ ಆಥವಾ ಪಾಕಿಸ್ತಾನದ ವಾಕೃತುರರ ಭಾಷಣ 
ಗಳಲ್ಲಿ ಮೂಡಿಬರುವ ಪಾಸಿಸ್ತಾನವನ್ನಲ್ಲ, ಪಾಕಿಸ್ತಾನದ ಪ್ರತಿಯೊಬ್ಬ 
ಮುಸಲ್ಮಾನನಲ್ಲಿಯೂ ಮೂಡಿಬರುವಂತಹ ಆಪವಿತ್ರ ಪಾಕಿಸ್ತಾನವನ್ನು. 
ನನ್ನ ಜೀವಿತದಳ್ಳಿ ನೋಡಲು ಹಂಬಲಿಸುತ್ತಿದ್ದೇನೆ. ಆಗ ಭಾರತದ 
ಜನರೂ ತಮ್ಮ ಮಧ್ಯೆ ಇಂಥ ವೈರಭಾವವಿದ್ದುದನ್ನೇ ಮರೆತು, ನನ್ನ 
ಊಹೆ ತಪ್ರಾಗದಿದ್ದರೆ, ಭಾರತವೇ ಹೆಮ್ಮೆಯಿಂದ ಪಾಕಿಸ್ತಾನದ 
' ಮೇಲ್ಪಂಕ್ತಿಯನ್ನನುಸರಿಸುತ್ತದೆ. ಆ ವೇಳೆಗೆ ನಾನ ು ಜೀವಿಸಿದ್ದರೆ ಶ್ರ ಯೋ 
' ಮಾರ್ಗದಲ್ಲಿ ಪಾಕಿಸ್ತಾನವನ್ನೂ ಮೀರಿಸುವಂತೆ ಭಾರತಕ್ಕೆ ಹೇಳುತ್ತೆ ನೆ. 

ನನ್ನ ಉಪವಾಸ ಈ ಮಹಾ ಸಾಧನೆಯ ಗುರಿಗೆ ಎಳ ಷ್ಕೂ ಕಡಮೆಯಲ್ಲ. 

ನಾವು ಭಾರತದಲ್ಲಿ ಪಾಕಿಸ್ತಾನದ ಅವಿವೇಕಗಳನ್ನೇ ತ್ವರಿತವಾಗಿ ಅನುಕರಿಸಿ 
ಅಪಮಾನಕ್ಕೆ ಗುರಿಯಾಗಿದ್ದೇವೆ. 


ನನ್ನ ಕನಸು 


ಬಾಲ್ಯದಲ್ಲಿ ನನಗಿನ್ನೂ ರಾಜಕೀಯದ ಅರಿವೇ ಇಲ್ಲದಿದ್ದಾಗ ಬನ್ನ 
ಮತೀಯರ ಹೃದಯ ಮಿಲನದ ಕನಸನ್ನು ಕಂಡಿದ್ದೆ--ನನ್ನ ಜೀವನ 
ಸಂಧ್ಯೆಯಲ್ಲಿ ಆ ಸ್ವರ್ಣ ಸ್ವಪ್ನ ಸಿದ್ಧಿ ಸುವುದಾದರೆ ಮಗುವಿನಂತೆ 
ಕುಣಿದೇನು. ಪ್ರಾಚೀನ ದ್ರಷ್ಟಾ ರರು ಬಣ್ಣಿಸಿ ೧೨೫ ವರ್ಷ ಜೀವಿಸು 
ಆಕಾಂಕ್ಸೆಗೆ ಅನುಮತಿಯಿತಿ. "ರುವಂತೆ. ತುಂಬು ಜೀವನದ ಮಹದಾಸೆ 
ಆಗ ನನ್ನಲ್ಲಿ ಮತ್ತೆ ಚಿಗುರಬಹುದು. ಆ ಕನಸು, ನನಸಾಗಲು ತನ್ನ 
ಜೀವನವನ್ನೇ ಬಲಿದಾನ ಮಾಡಲು ಯಾರು ತಾನೇ ಸಾಹಸಮಾಡ 
ದಿದ್ದಾರು? ಆಗಲೇ ನಮುಗೆ ನಿಜವಾದ ಸ್ವರಾಜ್ಯ ಸಿದ್ಧಿ. ಆಗ ನಮ್ಮೆರಡು 
ರಾಜ್ಯಗಳೂ ಕಾನೂನುಬದ್ದ ವಾಗಿ, ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪ 
ಟೃದ್ದರೂ, ನಿತ್ಯ ಜೀವನದಲ್ಲಿ ನಮ್ಮ ಪ್ರತ್ಯೇಕತೆ ಅಳಿಸಿಹೋದೀತು. 


೨೯೨ ಗಾಂಧೀ ಗ್ರಂಥಮಾಲೆ 


ನನ್ನ ಕಣ್ಣಿಗೆ ಕಟ್ಟಿದ ಈ ಹೆಬ್ಬಯಕೆಯ ಹೊಸ ನೋಟಿ ಸಂಭವಿಸಲ 
ಸಾಧ್ಯವಾದ ಅದ್ಭುತದಂತೆ ಕಾಣುತ್ತದೆ. ನಿಮಗೂ ಹಾಗೆನ್ನಿಸಿರಬೇಕು. 
ಆದರೂ ಆ ಪ್ರಸಿದ್ಧ ಚಿತ್ರಕಾರನ ಕೀರ್ತಿವೆತ್ತ ಚಿತ್ರದಲ್ಲಿನ ಪ್ರಸಿದ್ಧ 
ಹಸುಳೆಯಂತೆ ಅದು ಕೈಗೂಡುವವರೆಗೂ ನಾನು ಅಸುಖಿಯಾಗಿಯೇ 
ಉಳಿದೇನು. ನಾನು ಜೀವಿಸಿರುವುದೇ, ಜೀವಿಸಲಿಚ್ಛಿಸುವುದೇ ಅಂತಹ 
ಮಹೋದ್ಧೇಶಕ್ಕಾಗಿ; ಪಾಕಿಸ್ತಾನದ ಆ ಸತ್ಯಾನ್ಯೇಷಕರು ನನ್ನ ಈ 
ಪರಮಧ್ಯೇಯಾಭಿಮುಖವಾಗಿ ಮನುಷ್ಯ ಪ್ರಯತ್ನಕ್ಕೆ ನಿಲುಕುವಷ್ಟೂ 
ಬಳಿಸಾರಲು ನನಗೆ ನೆರವಾಗಲಿ, ಗುರಿ ಮುಟ್ಟಿಬಿಟ್ಟಿರೆ ಅದು ಗುರಿಯಾಗಿ 
ಉಳಿಯುವುದಿಲ್ಲ. ಅದರ ಅತ್ಯಂತ ಸಾಮೀಪ್ಯ ಯಾವಾಗಲೂ ಸಾಧ್ಯ. 
ಇತರರು ಮಾಡಲಿ ಮಾಡದಿರಲಿ ನಾನು ಹೇಳಿದುದು ಎಲ್ಲ ಕಾಲಕ್ಕೂ 
ನಿಲ್ಲುವಂತಹ ಮಾತು. ಆ ಕಾಂಕ್ಷಿತ ಸ್ಥಿತಿಗೆ ಅರ್ಹರಾಗುವಂತೆ ಅಣೆಮಾಡಿ 
ಕೊಳ್ಳಲು ಪ ಶತಿ ವ್ಯಕ್ತಿಯೂ, ಪುರುಷನಾಗಲೀ ಸ್ತ್ರೀಯಾಗಲಿ, ಆತ್ಮಶುದ್ಧಿ 
ಸಾಧಿಸಲು ಸಾಧ್ಯ. ದೆಹಲಿಯಲ್ಲೋ ಆಗ್ರಾದಲ್ಲೋ ನಾನೀಗ ಮರೆತಿ 
ದ್ವೇನೆ, ಒಂದುಕೋಟಿಯ. ಹೆಬ್ಬಾಗಿಲಿನ ಮೇಲೆ ಬರೆದ ಕವನವೊಂದನ್ನು 
ನಾನು 1896ರಲ್ಲಿ ಹೋಗಿದ್ದಾಗ ಓದಿದ ಜ್ಞಾಪಕವಿದೆ. ಅದರ 
ಭಾಷಾಂತರ " ಪೃಥ್ವಿಯ ಮೇಲೊಂದು ಸ್ವರ್ಗವಿದ್ಧರೆ ಅದು ಇಲ್ಲಿದೆ, 
ಇಲ್ಲಿದೆ” ಎಂದಾಗುತ್ತದೆ. ತನ್ನ ಮಹಾ ವೈಭವದ ಅತ್ಯುತ್ತುಷ್ಟ 
ಸ್ಥಿತಿಯಲ್ಲೂ ಆ ಕೋಟಿ ನನ್ನ ದೃಷ್ಟಿಯಲ್ಲಿ ಸ್ವರ್ಗವೆಂದೆನಿಸಲಾರದು. 
ಆದರೆ ಅದೇ ಕವನದ ಪಂಕ್ತಿ ಗಳನ್ನು ಪಾಕಿಸ್ತಾನದ ಎಲ್ಲ ಮಹಾದ್ವಾರಗಳ 
ಮೇಲೂ ಅರ್ಥಪೂರ್ಣವಾಗಿ ಕೆತ್ತು ವಂತಾಗಲೆಂದು ನಾನು ಮನಸಾ 
ಹಾರೈಸುತ್ತೇನೆ. ಪಾಕಿಸ್ತಾನದಲ್ಲಾಗಲಿ, ಭಾರತದಲ್ಲಾಗಲಿ ಅಂಥ 
ಭೂಸ್ಯರ್ಗ ನಿರ್ಮಿತವಾದರೆ ನಿರ್ಗತಿಕನಾಗಲೀ ಅಥವಾ ಭಿಕ್ಷುಕನಾಗಲಿ, 
ಮೇಲು ಕೀಳು ಭಾವನೆಗಳಾಗಲಿ ಕೆಲಸ ಕೊಡುವ ಕೋಟ್ಯಧೀಶರಾಗಲೀ 
ಅಥವಾ ಅರೆ ಹೊಟ್ಟೆಯ ಕೂಲಿಗಾರರಾಗಲೀ, ಮಾದಕ ಪದಾರ್ಥ 
ಗಳಾಗಲೀ ದ್ರವ್ಯಗಳಾಗಲೀ ಇರಲಾರವು. ಸ್ತ್ರೀಪುರುಷರಿಗೆ ಅಲ್ಲಿ ಸಮಾನ 
ಗೌರವ. ಅವರ ಶೀಲ ಮತ್ತು ಶುದ್ಧ ಚಾರಿತ್ರ್ಯಗಳು ಜಾಗರೂಕತೆ 
ಯಿಂದ ರಕ್ಷಿಸಲ್ಪಟ್ಟಾ ವು. ಸ್ವಪತ್ನಿಯನ್ನುಳಿದು ಮಿಕ್ಕೆಲ್ಲ ಸ್ತ್ರೀಯರನ್ನೂ 


ಭಾಷಣಗಳು ಮತ್ತು ಹೇಳಿಕೆಗಳು ೨೯೩ 


ಅವರ ವಯೋಮಿತಿಗನುಗುಣವಾಗಿ ಶಾಯಿ ಅಕ್ಕ ತಂಗಿ ಮಗಳಿಂದು 
ಎಲ್ಲ ಜಾತಿಯವರೂ ಪರಿಗಣಿಸುವರು. ಅಲ್ಲಿ ಅಸ್ಪಶ್ಯತೆ ಅಳಿದು ಎಲ್ಲ 
ಮತಗಳಿಗೂ ಸಮಾನ ಗೌರವ. ಅಲ್ಲಿ ಎಲ್ಲರೂ ಸ್ವಾಭಿಮಾನಿಗಳಾದ, 
ಆನಂದಭರಿತರಾದ, ಸ್ವಯಂಪ್ರೇರಿತರಾದ ಉಣ್ಣಲು ದುಡಿವ ದುಡಿಮೆ 
ಗಾರರು. ನಾನು ಹಾಸಿಗೆಯ ಮೆ "ಲೆ ಕಾಲು ಚಾಚಿ, ಬಿಸಿಲು ಕಾಯಿಸುತ್ತಾ 

ಚೈತನ್ಯ ಕೊಡುವ ಸೂರ್ಮ ರಶ್ಮಿಯನ್ನನುಭವಿಸುತ್ತಾ ಇಂಥ ಹರ್ಷೊೋನ್ಮಾದ 
ಭಾವಾವೇಶದಲ್ಲ ತಲ್ಲೀನನಾಗಿಬಿಟ್ಟಿ ನೆಂದು ತಿಳಿದಲ್ಲಿ, ನನ್ನ ಓದುಗರೂ, 
ಶ್ರೋತೃಗಳೂ ಕ್ಷಮಿಸಬೇಕು. ನನ್ನ ಉಪವಾಸವನ್ನು ಆದಷ್ಟು ಬೇಗ 
ಮುಗಿಸಬೇಕೆಂಬ ಆಕಾಂಕ್ಷೆ ನನಗೆ ಎಳ್ಳಷ್ಟೂ ಇಲ್ಲ ಎಂಬ ಭರವಸೆಯನ್ನು 
ಸಂದೇಹಿಗಳಿಗೂ, ತಿರಸ್ಕಾರ ಬುದ್ಧಿ ಯವರಿಗೂ ಇದು ತಂದುಕೊಡಲಿ, 
ನನ್ನಂಥ ಮೂರ್ಬ್ಲನ ಈ ಸ್ವರ ಸ್ವಪ್ನ ಎಂದಿಗೂ ಕೈಗೂಡದೆ ಈ ಉಪವಾಸ 
ಕೊನೆಗಾಣದೇ ಹೋದರೂಏನೂ ಚಿಂತೆಯಿಲ್ಲ. ಎಷ್ಟು ಕಾಲ ಅಗತ್ಯವೋ 
ಅಲ್ಲಿಯವರೆಗೂ ಕಾದಿರುವುದರಲ್ಲಿ ನನಗೆ ಆತ್ಮ ತೃಪ್ತಿಯಿದೆ; ಆದರೆ 
ಕೇವಲ ನನ್ನನ್ನುಳಿಸುವುದಕ್ಕಾಗಿ ಮಾತ್ರ ಜನರು ಕಾರ್ಯನಿಷ್ಕರಾಗುವು 
ದಾದರೆ ನನಗೆ ನೋವಾಗುತ್ತದೆ. ನನ್ನ ಉಪವಾಸ ವೃತ ಭಗವಂತ 
ನಿಂದಲೇ ಸ್ಫೂರ್ತಿಗೊಂಡುದೆಂದು ನಾನು ಸಾಧಿಸುತ್ತೇನೆ.  ಅವನಿಜೈ 
ಯನ್ನನುಸರಿಸಿ ಯಾವ ಕಾಲಕ್ಕೆ ಕೊನೆಯಾಗಬೇಕೋ ಆಗಲೇ ಅದರ 
ಮುಕ್ತಾಯ. ಭಗವಂತನ ಮಹಾ ಸಂಕಲ್ಪವನ್ನು ಹಿಂದೆಂದೂ ಮನುಷ್ಯ 
ಶಿ ಭಗ್ನ ಗೊಳಿಸಲು ಸಮರ್ಥವಾಗಿಲ್ಲ; ಮುಂದೆಯೂ ಆಗಲಾರದು.೫೯ 


೬೦. ಹೇಳಿಕೆ -ಸಂದೇಶ 

ಮೋಕ್ಟದಾಯಕ ಮೃತ್ಯು 
ಪ್ರಾರ್ಥನಾ ಸಭೆಗೆ ನಡೆದು ಬರಲು ಗಾಂಧೀಜೀ ಬಹಳ ನಿಶಠ್ಶಕ್ಕರಾಗಿ 
ದ್ದರು, `ಮಲಗಿರುವೆಡೆಯಿಂದಲೇ ಸಭಿಕರಿಗೆ ನಾಲ್ಕು ಮಾತು ಹೇಳಲು 
ಇಚ್ಛಿಸಿದರು. ರೇಡಿಯೋ ಶಬ್ದಪ್ಪಸಾರ ಯಂತ್ರವನ್ನು ಅವರ ಬಳಿ ಇಡ 
ಲಾಯಿತು. ಧೃನಿವರ್ಧಕವಿಲ್ಲದಿದ್ದುದರಿಂದ ಆ ಮಾತು ಪ್ರಾರ್ಥನಾ 


೨೯೪ ಗಾಂಧೀ ಗ್ರಂಥಮಾಲೆ 


ಸಭೆಗೆ ಕೇಳುವಂತಿರಲಿಲ್ಲ. ಪ್ರಾರ್ಥನೆಯ ನಂತರ ಗಾಂಧೀಜೀ ಬರೆಸಿದ್ದ 
ಸಂದೇಶದ ಹಿಂದೀ ಭಾಷಾಂತರವನ್ನು ಓದಲಾಯಿತು. ಪ್ರಸಾರ ಯಂತ್ರದ 
ಮೂಲಕ ಮಾತನಾಡಿದಾಗ ಗಾಂಧೀಜೀ ತಮ್ಮ ಧ್ವನಿ ಪ್ರಾರ್ಥನಾ ಸಭೆಗೆ 
ಕೇಳದಿದ್ದುದಕ್ಕಾಗಿ ವಿಷಾದ ವ್ಯಕ್ತ ಮಾಡಿದರು. ಆದರೂ ಮನೆಯಲ್ಲಿ 
ಕುಳಿತು ಕೇಳುವ ಅದೃಶ್ಯ ಸಭಿಕರನ್ನು ಕುರಿತು ನಾಲ್ಕು ಮಾತನಾಡಲು 
ಇಚ್ಛಿಸಿದರು. ಪ್ರಾರ್ಥನಾ ಸಭೆಗೆ ಕೇಳದಿದ್ದುದರಿಂದ ತಮಗೆ ಇಷ್ಟ ವಿಲ್ಲ 
ದಿಧರೂ, ತಮ್ಮ ಧ್ವನಿಯನ್ನು ಕೇಳಿ ಸಮಾಧಾನಪಡುವ ಶ್ರೋತೃಗಳಿಗಾಗಿ 
ಮಾತನಾಡಿದರು. ಪ್ರಾರ್ಥನಾ ಸಭೆಗೆ ಒಂದು ಸಂದೇಶವನ್ನು ಬರೆಸಿದ್ದರು. . 
ಮಾರನೇ ದಿನಕ್ಕೆ ಅಷ್ಟು ಶಕ್ತಿಯೂ ಇರಲಾರದೆಂದು ಶಂಕಿಸಿದ್ದರು. 

ಇತರರೇನು ಮಾಡುತ್ತಿ ದ್ದಾರೆಂದು ತವಕಪಡಬಾರದೆಂದು ಗಾಂಧೀಜೀ 
ಮನವಿ ಮಾಡಿದರು. ಪ್ರತಿಯೊಬ್ಬರೂ ಆತ್ಮ ನಿರೀಕ್ಷಣೆಯ ಪ್ರಖರ 
ಜ್ಯೋತಿಯಿಂದ ಸಾಧ್ಯವಾದಷ್ಟು ಶುದ್ಧ ಹೃದಯರಾಗಬೇಕು. ಜನ 
ಸಾಕಷ್ಟು ಅಂತಃಶುದ್ಧಿ ಯನ್ನು ಸಾಧಿಸುವುದಾದರೆ ತಮಗೂ ಭಾರತಕ್ಕೂ 
ಅವರು ನೆರವಾಗುವುದಲ್ಲದೆ ಅವರ ಉಪವಾಸದ ಕಾಲವನ್ನೂ ಕಡಮೆ 
ಮಾಡಬಹುದೆಂದು ನಂಬಿದ್ದರು. ಅವರ ಬಗ್ಗೆ ಯಾರಿಗೂ ಕಳವಳ 
ವಿರಕೂಡದೆಂದರು. ಉತ್ಸಷ್ಟರೀತಿಯಲ್ಲಿ ತಮ್ಮನ್ನು ತಾವೇ ಉತ್ತಮ 
ಪಡಿಸಿಕೊಳ್ಳುವ ದೇಶ ಹಿತಕ್ಕಾಗಿ ದುಡಿಯುವ ವಿಚಾರಮಾಡಬೇಕು. 
ಸರ್ವರೂ ಮೃತ್ಯುವಶರಾಗುವವರೇ, ಮರಣವನ್ನಾರೂ ತಬ್ಬಸಿಕೊಳ್ಳ 
ಲಾರರು. ಅದ್ದರಿಂದ ಅದಕ್ಕೆ ಭಯವೇಕೆ? ನಿಜವಾಗಿ ನೋಡಿದರೆ ಸಾವು 
ಸಂಕಟಗಳಿಂದ ಪಾರುಮಾಡುವ ಪರಮ ಮಿತ್ರನಂತೆ. 


ಕಣಕಣವಾಗಿ ಕೊಲ್ಲುವುದು 
[ಹೇಳಿ ಬರೆಯಿಸಿದ ಸಂದೇಶದಲ್ಲಿ ಗಾಂಧೀಜೀ ಹೀಗೆ ನುಡಿದಿದ್ದರು.] 


ಪತ್ರಿಕಾ ಪ್ರತಿನಿಧಿಗಳು ತಮ್ಮ ಕೆಲವು ಸಂದೇಹಗಳನ್ನು ನಿವಾರಿಸಿ 
ಕೊಳ್ಳಲು ನನ್ನೊಡನೆ ಭೇಟಿಯಾಗಬೇಕೆಂದು ನಿನ್ನೆ ಕೇಳಿದ್ದರು. ದಿನದ 
ಕಾರ್ಯಭಾರದಿಂದ ದಣಿದಿದ್ದುದರಿಂದ ಅವರನ್ನು ಭೇಟಿಮಾಡಿ ಚರ್ಚಿಸಲು 
ನಿಶ್ಶಕ್ತನಾಗಿದ್ದೆ. ಮನ್ನಿಸಬೇಕೆಂದು ಅವರನ್ನು ಕೇಳಿ ತಮ್ಮ ಪ ಶ್ರಶ್ನೆಗಳನ್ನು 


ಭಾಷಣಗಳು ಮತ್ತು ಹೇಳಿಕೆಗಳು ೨೯೫ 


ಮಾರನೆಯ ದಿನ ನನಗೆ ಬರೆದು ತಿಳಿಸುವಂತೆ ಪ್ರಾರ್ಥಿಸಬೇಕೆಂದು 
ಶ್ರೀ ಪ್ಯಾರೇಲಾರರಿಗೆ ಹೇಳಿದ್ದೆ. ಅವರು ಕೇಳಿದ ಪ್ರಶ್ನಿಗಳಿವು. 

ಮೊದಲನೆಯ ಪ್ರಶ್ನೆ : ಭಾರತದೊಳಗೆ ಎಲ್ಲೂ ಯಾವ ಗಲಭೆಯೂ 
ಇಲ್ಲದಿರುವಾಗ ನೀವೇಕೆ ಉಪವಾಸ ಪ್ರಾರಂಭಿಸಿದಿರಿ? 

ಒಂದು ವ್ಯವಸ್ಥಿತ ಗುಂಪು ಮುಸಲ್ಮಾನರ ಮನೆಗಳನ್ನು ಬಲತ್ಕಾರ 
ವಾಗಿ ಆಕ ಸ್ರಮಿಸಿಕೊಳ್ಳುವ ದೃಢ ನಿರ್ಧಾರದಿಂದ ದಾಳಿಮಾಡಿದರೆ ಅದೇನು 
ವ್ಯಾಕುಲಕರ ಗಲಭೆಯಾಗಲಿಲ್ಲವೆ? ಪೋಲೀಸಿನವರು ದಾರಿಗಾಣದೆ ಅಶ್ರು 
ವಾಯುವನ್ನು ಪ್ರಯೋಗಿಸಿ ಕೊನೆಗೆ ಆಕಾಶಕ್ಕೆ ಗುಂಡನ್ನು ಕೂಡ ಹಾರಿಸಿ 
ಜನರ ಗುಂಪನ್ನು ಚದುರಿಸಬೇಕಾಗಿ ಬಂತು ಎಂದರೆ ಗಲಭೆ ಎಷ್ಟಾಗಿರ 
ಬೇಕು ? ಹೊರಗೆ ಉಲ್ಭಣಿಸದ ಕುತಂತ್ರಗಳಿಂದ ಕಟ್ಟ ಕಡೆಯ ಮಸಲ್ಮಾನ 
ನನ್ನು ದೆಹಲಿಯಿಂದ ಹೊರದೂಡುವವರೆಗೆ ನಾನು ಕಾದು ಕುಳಿತಿದ್ದರೆ 
ದಡ್ಡ ತನವಾಗುತ್ತಿತ್ತು. ಇದು ಕಣಕಣವಾಗಿ ಕೊಲ್ಲುವ ವಿಧಾನವೆಂದೇ 
ಹೇಳುತ್ತೇನೆ, 


ಸರದಾರರು 

ಎರಡನೆಯ ಪ್ರಶ್ನೆ: ಅಭದ್ರತೆಯಿಂದ ಪೀಡಿತರಾದ ಭಯಗ್ರಸ್ತ 
ಮುಸಲ್ಮಾನರು ತಮ್ಮ ಕರುಣ ಕಥೆಯನ್ನು ನಿಮ್ಮಲ್ಲಿ ತೋಡಿಕೊಂಡಾಗ, 
ಗೃಹ ಶಾಖಾ ಮಂತ್ರಿ ಸರದಾರ ಪಟೀಲರು ಮುಸಲ್ಮಾನ ವಿರೋಧಿಯಂದು 
ಅವರು ದೂರಿಟ್ಯಾಗ ನೀವು ನಿರುತ್ತ ರರಾಗಬೇಕಾಯಿತೆಂದು ಹೇಳಿದ್ದೀರಿ. 
ಸರದಾರ್‌ ಪಟೀಲರು ಹಿಂದಿನಂತೆ ಈಗ ನಿಮ್ಮ ಅವಿಚ್ಛಿನ್ನ ಹಿಂಬಾಲಕ 
ರಾಗಿಲ್ಲವೆಂದೂ ಹೇಳಿದ್ದೀರಿ, ಈ ಅಂಶಗಳಿಂದ ನಿಮ್ಮ ಉಪವಾಸ ಸರದಾರರ 
ಪರಿವರ್ತನೆಗಾಗಿಯೇ ಕೈಗೊಂಡುದೆಂಬಂತೆ ಭಾಸವಾಗಿ ಗೃಹ ಶಾಖೆಯ 
ನೀತಿಯನ್ನು ಖಂಡಿಸಿದಂತಾಗುತ್ತದೆ. ಈ ವಿಷಯದ ಬಗ್ಗೆ ನಿಮ್ಮ ವಿವರಣೆ 
ಯಿಂದ ಸಂದೇಹ ನಿವಾರಣೆಯಾದೀತು. 

ಈ ಬಗ್ಗೆ ನನ್ನ ಉತ್ತರ ಖಚಿತವಾಗಿತ್ತು. ನೇರವಾದ ಅರ್ಥಕ್ಕಲ್ಲದೆ 
ಅನ್ಯಥಾ ವ್ಯಾಖ್ಯಾನಕ್ಕೆ ಎಡೆಗೊಡಲಾರದು. ನೀವು ಊಹಿಸಿರುವ ವಿವರಣೆ 
ನನ್ನ ಮನಸ್ಸಿನಲ್ಲೆಂದೂ ಸ್ಪುರಿಸಿರಲಿಲ್ಲ, ಇಂಥ ಅಪಾರ್ಥವನ್ನು ನನ್ನ 


೨೯೬ ಗಾಂಧೀ ಗ್ರಂಥಮಾಲೆ 


ಹೇಳಿಕೆಯಲ್ಲಿ ಕಾಣಬಹುದೆಂದು ನನಗೆ ಗೋಚರವಾಗಿದ್ದರೆ ಮುನ್ನಿರೀಕ್ಷಣೆ 
ಯಿಂದ ಅಂಥ ಸಂದೇಹವನ್ನು ನಾನು ನಿವಾರಿಸ ಬೇಕಾಗಿತ್ತು. ಹಲವು 
ಮುಸಲ್ಮಾನ ಸ್ನೇಹಿತರು ಸರದಾರರಿಗೆ ಆರೋಪಿಸಲ್ಪಟ್ಟಿ ಈ ಮುಸಲ್ಮಾನ 
ವಿರೋಧ ಮನೋಭಾವನೆಯ ಬಗ್ಗೆ ದೂರಿದ್ದರು. ಇದರಿಂದಾದ ನನ್ನ 
ಮನೋವೇದನೆಯನ್ನು ಅದುಮಿಟ್ಟು ಮೂಕನಾಗಿಯೇ ಆಲಿಸಿದ್ದೆ. ಈ 
ಸ್ವಯಂಪ್ರೇರಿತ ಸಂಯಮದಿಂದ ಹೊರಬರಲು ಉಪವಾಸ ಕಾರಣವಾ 
ಯಿತು. ಆದರಿಂದ ನಿಷ್ಕಾರಣವಾಗಿ ನನ್ನನ್ನೂ ಜವಹರಲಾಲರನ್ನೂ 
ಹೊಗಳಿ ಗಗನಕ್ಕೇರಿಸುವವರು ನಮ್ಮಿಬ್ಬರಿಂದ ಸರ್ದಾರರನ್ನು ಪ್ರತ್ಯೇಕಿ 
ಸುವುದು ತಪ್ಪೆಂದು ಆ ಶೋಧಕರ ಮನಸ್ಸಿಗೆ ದೃಢಪಡಿಸುವುದು 
ಸಾಧ್ಯವಾಯಿತು. ಹೀಗೆ ಪ್ರತ್ಯೇಕಿಸುವುದರಿಂದ ಏನೂ ಪ್ರಯೋಜನ 
ವಿರಲಿಲ್ಲ. ಉದ್ದೇಶವಿಲ್ಲದಿದ್ದರೂ, ಕೆಲವು ಸಾರಿ ನೋಯಿಸುವ ನಿಷ್ಠುರತೆ 
ಸರದಾರರ ನುಡಿಯಲ್ಲುಂಟು; ಆದರೆ ಅವರ ಹೃದಯ ವೈಶಾಲ್ಯ ಸರ್ವ 
ಭೂತಹಿತನಿಷ್ಠ ವಾದುದು. ಆಜೀವ ಪರ್ಯಂತ ನಿಷ್ಕಾವಂತ ಗೆಳೆಯರಾದವ 
ರೊಬ್ಬರನ್ನು ಅನುಚಿತ ಅಪವಾದಗಳಿಂದ ಪಾರುಮಾಡುವ ಉದ್ದೇಶ 
ಕ್ಕಾಗಿಯೇ ನಾನು ಹೇಳಿಕೆ ಕೊಟ್ಟಿ. ನಾನು ಆತ್ಮೀಯತೆಯಿಂದ ಶ್ಲಾಭಸಿರುವ 
ಕಾರಣಕ್ಕಾಗಿ ಸರದಾರರನ್ನು ನಿಸ್ಸತ್ವ ಹಿಂಬಾಲಕರಂತೆ ನಾನು ಕಾಣಬಹು 
ದೆಂಬ ಅಪಾರ್ಥಕ್ಕೆ ಎಡೆಗೊಡಬಾರದೆಂದು ಯಾರ ಬಾಲಬಡಕರೂ ಆಗ 
ಲಾರದ ಸತ್ವಪೂರ್ಣ ನಾಯಕ ಸರದಾರರು ' ಎಂಬ ವಿಶೇಷ ವಾಕ್ಯವನ್ನು 
ಸೇರಿಸಿದೆ. ನನ್ನ ಹಿಂಬಾಲಕರೆಂದೆನಿಸಿಕೊಳ್ಳಲು ಅವರು ಸಮ್ಮತಿಸಿದಾಗ 
ನನ್ನ ಮಾತುಗಳು ಅವರಿಗೆ ಸ್ವಾಭಾವಿಕವಾಗಿ ಒಬ್ಬ ಗೆಯಾಯಿತೆಂಬ ಕಾರಣ 
ದಿಂದಲೇ ಹಾಗೆ ಮಾಡಿದರು. ತಮ್ಮ ಕ್ಷೇತ್ರದಲ್ಲಿ ಅನುಪಮ ನಿಸ್ಸೀಮತೆ 
ಪಡೆದು, ಸಮರ್ಥ ಆಡಳಿತಗಾರರಾಗಿದ್ದರೂ ನನ್ನ ಬಳಿ ತಮ್ಮ ರಾಜನೈತಿಕ 
ಶಿಕ್ಷಣ ಪ್ರಾರಂಭಿಸುವ ನಮ್ರತೆ ಅವರಲ್ಲಿತ್ತು. ಏಕೆಂದರೆ ಭಾರತದಲ್ಲಿ 
ನಾನು ಸಾರ್ವಜನಿಕ ಕಾರ್ಯಕ್ಕೆ ತೊಡಗಿದಾಗ ಪ್ರಚಲಿತವಾಗಿದ್ದ ರಾಜ 
ಕೀಯಕ್ಕೆ ಅವರು ಹೊಂದಿಕೊಳ್ಳಲಾಗಿರಲಿಲ್ಲವೆಂದು ಅವರೇ ವಿವರಿಸಿದರು. 
ಅಧಿಕಾರ ಅವರ ಕೈವಶವಾದಾಗ ಯಾವ ಅಹಿಂಸೆಯನ್ನು ಹಿಂದೆ ಅವರೇ 
ಯಶಸ್ವಿಯಾಗಿ ಪೃಯೋಗಮಾಡಿದ್ದರೋ ಅದೇ ಪ ರ್ರ ಕ್ರಿಯೆಯನ್ನು ಈಗ 


ಭಾಷಣಗಳು ಮತ್ತು ಹೇಳಿಕೆಗಳು ೨೯೭ 


ಯಶಸ್ವಿಯಾಗಿ ಅನ್ವಯಮಾಡುವುದು ಅಸಾಧ್ಯವೆಂದು ತಿಳಿದರು. ನಾನೂ 
ನನ್ನ ಸಹೋದ್ಯೋಗಿಗಳೂ ಯಾವುದನ್ನು ಆಗ " ಅಹಿಂಸೆ'ಯೆಂದು 
ಕರೆದೆವೋ ಅದು ನಿಜವಾಗಿ ಶುದ್ಧ ವಸ್ತುವಾಗಿರಲಿಲ್ಲ; ಕೇವಲ ನಿಷ್ಕ್ರಿಯ 
ನಿರೋಧವಾಗಿತ್ತೆಂದು ಈಗ ನಾನು ಕಂಡುಕೊಂಡಿದ್ದೇನೆ. ರಾಜ್ಯಸೂತ್ರ 
ಹಿಡಿದ ರಾಜನಿಗೆ ನಿಷ್ಕ್ರಿಯ ನಿರೋಧ ಸಹಜವಾಗಿಯೇ ಅನುಪಯುಕ್ತ 
ವಾದುದು. ಬಲಹೀನ ದೊರೆಯೊಬ್ಬ ತನ್ನ ಪ್ರಜೆಗಳನ್ನು ಪ್ರತಿನಿಧಿಸಿದ್ದೇ 
ಆದರೆ ತಾತ್ಕಾಲಿಕವಾಗಿ ಅವನಲ್ಲಿ ಪೂರ್ಣ ನೆಚ್ಶಿಗೆಯನ್ನಿಟ್ಟು ಅಧಿಕಾರ 
ಕ್ಕೊಳಗಾದ ಅವನ ಧಣಿಗಳನ್ನೇ ಅವನು ಅಧೋಗತಿಗೆ ನೂಕಿಬಿಡುತ್ತಾನೆ. 
ತಮ್ಮಲ್ಲಿಟ್ಟಿ ನೆಚ್ಛಿಕಗೆ ದ್ರೋಹವೆಸಗುವುದನ್ನಾ ಗಲೀ, ಅಧೋಗತಿಗೆ 
ನೂಕುವುದನ್ನಾಗಲೀ ಸರದಾರರೆಂದೆಂದಿಗೂ ಮಾಡಲಾರರೆಂದು ನನಗೆ 
ಗೊತ್ತು. 


ಉಪವಾಸದ ಉದ್ದೇಶ 


ನನ್ನ ಹೇಳಿಕೆಯ ಈ ಹಿನ್ನೆಲೆಯನ್ನು ತಿಳಿದಮೇಲೂ ಗೃಹ ಶಾಖೆಯ 
ನೀತಿ ಖಂಡನೆಗಾಗಿಯೇ ಈ ಉಪವಾಸವೆಂದು ಯಾರೂ ಹೇಳುವ ಧೈರ್ಯ 
ಮಾಡಲಾರರು. ಅಂಥವರಿದ್ದರೆ ಅವರು ತಾವೇ ಅಧೋಗತಿಗಿಳಿದು ಆತ್ಮ 
ಘಾತಕರಾದಾರೇ ಹೊರತು ನನ್ನನ್ನಾಗಲೀ ಸರದಾರರನ್ನಾಗಲೀ ಸೆಳೆಯ 
ಲಾರರೆಂದು ಹೇಳಬಯಸುತ್ತೇನೆ. ಈ ಹಿಂದೆ ಖಚಿತವಾಗಿ ನಾನಂದಂತೆ 
ಯಾವ ಬಾಹ್ಯ ಶಕ್ತಿಯೂ ಮನುಷ್ಯನನ್ನು ಅಧೋಗತಿಗೆಳೆಯಲಾರದು. 
ಅವನು ತನಗೆ ತಾನೇ ಅಧೋಗತಿಗಿಳಿಯಬಲ್ಲ. ಇಲ್ಲಿ ಈ ವಾಕ್ಯ ಅಸಂಬದ್ಧ 
ವೆನಿಸಿದರೂ, ಎಲ್ಲ ಸಂದರ್ಭಗಳಲ್ಲೂ ಪುನರುಚ್ಛರಿಸುವಂಥ ಮಹಾ ಸತ್ಯ 
ಈ ಮಾತು. ಸರಳ ನುಡಿಯಲ್ಲಿ ಹೇಳುವುದಾದರೆ ಈ ನನ್ನ ಉಪವಾಸ 
ಭಾರತದ ಮುಸಲ್ಮಾನ ಅಲ್ಪಸಂಖ್ಯಾ ತರ ಪರವಾಗಿಯೇ ಕೈಗೊಂಡುದು. 
ಆದ್ದರಿಂದ ಹಿಂದೂಗಳ ಸಿಕ್ಕರ ಹಾಗೂ ಪಾಕಿಸ್ತಾನದ ಮುಸಲ್ಮಾನರ 
ವಿರೋಧವಾದುದು. ಭಾರತದ ಮುಸಲ್ಮಾನ ಅಲ್ಪಸಂಖ್ಯಾತರ ಪರವಾ 
ಗಿದ್ದಂತೆಯೇ, ಪಾಕಿಸ್ತಾನದ ಅಲ್ಪಸಂಖ್ಯಾತರ ಪರವಾಗಿಯೂ, ನಾನಾಗಲೇ 
ವಿವರಿಸಿದ ಭಾವನೆಗಳ ಅಸಮರ್ಪಕ ಸಂಗ್ರಹಣೆ ಇದು. ನಾನು ನಿಜವಾಗಿ 


೨೯೮ ಗಾಂಧೀ ಗ್ರಂಥಮಾಲೆ 


ಒಬ್ಬಕೊಳ್ಳುವಂತೆ ಒಬ್ಬ ಅಪೂರ್ಮನಾದ ಬಲಹೀನ ಮಾನವನು ಕೈಗೊಂಡ 
ಈ ಉಪವಾಸ, ತನ್ನಾಶ್ರ ಯದಲ್ಲಿರುವವರಿಗೆ ಎಲ್ಲ ಅಪಾಯಗಳಿಂದಲೂ 
ರಕ್ಷಿಸುವಂಥ ಅಂತಃಶಕ್ತಿಯುಳ್ಳದ್ದೆಂದು ನಾನು ನಿರೀಕ್ಷಿಸುವುದಿಲ್ಲ. 
ಸರ್ವರಿಗೂ ಅತ್ಮಶುದ್ಧಿ ಯಾಗುವ ಕಾರ್ಯವಿಧಾನ ಉಪವಾಸವ್ರತ, ಈ 
ಹೆಜ್ಜೆಯ ಪಾವಿತ್ರ್ಯವನ್ನು ಕುರಿತು ಕುತ್ಸಿತ ಟೀಕೆ ಸಲ್ಲದು. 


ಅಪಾರ್ಥಕ್ಕೆ ಎಡೆಯಿಲ್ಲ 


ಮೂರನೆಯ ಪ್ರಶ್ನೆ; ವಿಶ್ವ ಸಂಸ್ಥೆಯ ಭದ್ರತಾ ಸಮಿತಿ ಸಭೆ 
ಸೇರುವ ವೇಳೆಗೆ ಸರಿಯಾಗಿ, ಕರಾಚಿಯ ಗಲಜಿಗಳು ಮತ್ತು ಗುಜರಾತಿನ 
ಕಗ್ಗೊಲೆಗಳಾದ ತರುಣದಲ್ಲೇ ನಿಮ್ಮ ಉಪವಾಸ ಪ್ರಾರಂಭವಾಗಿದೆ, 
ವಿದೇಶೀ ಪತ್ರಿಕೆಗಳಲ್ಲಿ ಈ ಘಟನೆಗಳು ಎಷ್ಟು ಪ್ರಚಾರಮಾಡಲ್ಪ ಟ್ಛ ವೋ 
ತಿಳಿಯದು: ಆದರೆ ನಿಮ್ಮ ಉಪವಾಸ ಈ ಘಟಿನೆಗಳನ್ನೆ ಲ್ಪ ಬದಿಗೊತ್ತಿ 
ಬಿಟ್ಟಿದೆ. ಭಾರತದ ಮುಸ್ಲಿಮರಿಗೆ ಜೀವಿಸಲಸಾಧ್ಯವಾದ ಪರಿಸ್ಥಿ ತಿಯ 
ನ್ನುಂಟುಮಾಡುತ್ತಿ ರುವ ತಮ್ಮ ಹಿಂದೂ ಅನುಯಾಯಿಗಳಿಗೆ ಬುದ್ಧಿ 
ಕಲಿಸಲು ಮಹಾತ್ಮರು ಉಪವಾಸ ಮಾಡುತ್ತಿದ್ದಾರೆಂದು ಸಾರಲು ಪಾಕಿ 
ಸ್ತಾನದ ಪ್ರತಿನಿಧಿಗಳು ಸಮಯ ಸಾಧಿಸದಿದ್ದರೆ ಅವರ ಸ್ವಭಾವಕ್ಕೇ 
ವಿರೋಧವಾದೀತು. ಪ್ರಪಂಚದ ಮೂಲೆಗಳಿಗೆ ಸತ್ಯಾಂಶ ತಲಪಲು 
ಒಂದು ಯುಗವೇ ಹಿಡಿದೀತು. ಈ ಮಧ್ಯೆ ನಿಮ್ಮ ಉಪವಾಸ ವಿಶ್ವ 
ಸಂಸ್ಥೆಯ ದೃಷ್ಟಿಯಿಂದ ನಮ್ಮ ವಾದಕ್ಕೆ ವಿರೋಧ ಭಾವನೆಯನ್ನು 
ಸೃಷ್ಟಿಸುವ ಪರಿಣಾಮ ಮಾಡುತ್ತದೆ. 

ಈ ಪ್ರಶ್ನೆಗೆ ಯಾವ ವಿವರವಾದ ಉತ್ತರವೂ ಬೇಕಿಲ್ಲ. ಭಾರತದ 
ಹೊರಗಿನ ರಾಷ್ಟ್ರಗಳ ಮೇಲೂ, ಜನರ ಮೇಲೂ ನನ್ನ ಉಪವಾಸ ಒಳ್ಳೆಯ 
ಪ್ರಭಾವವನ್ನೇ ಮಾಡಿದೆ ಎಂದು ಧೈರ್ಯವಾಗಿ ಹೇಳ ಬಲ್ಲೆ. ನಿಷ್ಪಕ್ಷಪಾತ 
ವಾದ ವಕ್ರ ರಹಿತ ಮನೋಧರ್ಮದ ಪರಕೀಯರು, ಭಾರತದಲ್ಲಾಗುತ್ತಿ ರು 

"ವುದನ್ನು ಗಮನಿಸುವುದಾದರೆ ಭಾರತ ಪಾಕಿಸ್ತಾನಗಳೆರಡರ ಜನತೆಯ 
ಅಯೂ ಸನ್ಮತಿಯುಂಟಾಗಲೆಂದು ಕೈಗೊಂಡ ಈ ಉಪವಾಸವನ್ನು 
ಅಪಾರ್ಥ ಮಾಡಲಾರರು, ಪಾಕಿಸ್ತಾನದ ಮುಸಲ್ಮಾನ ಬಹುಸಂಖ್ಯಾತರು 


ಸ 


ಭಾಷಣಗಳು ಮತ್ತು ಹೇಳಿಕೆಗಳು ೨೯೯ 


ಸಜ್ಮನರಂತೆ ವರ್ತಿಸದಿದ್ದ್ಲಿ ಭಾರತದ ಮುಸಲ್ಮಾನರನ್ನು ರಕ್ಷಿಸುವುದು 
' ಅಸಾಧ್ಯವಾಗುತ್ತದೆ. ಅದೃಷ್ಟವಶಾತ್‌ ಪಾಕಿಸ್ತಾನದ ಮುಸಲ್ಮಾನರು 
ಕರ್ತವ್ಯನಿಷ್ಠೆಯ ಬಗ್ಗೆ ಎಚ್ಚರವಾಗಿರುವುದು ಶ್ರೀಮತಿ ಮೃದುಲಾ ಜಿನ್‌ 
ರವರ ಪತ್ರದಿಂದ ವೇದ್ಯವಾಗುತ್ತದೆ. ಹೊಸದಾಗಿ ನಿರ್ಮಿತವಾಗಿರುವ 
 ನಮ್ಮೆರಡು ರಾಷ್ಟ್ರಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡುವಂಥ 
' ಸರಿಯಾದ ನಿರ್ಧಾರಕ್ಕೆ ಬರಲು ನನ್ನ ಉಪವಾಸ ಸಹಾಯಕವೆಂಬುದನ್ನು 
ವಿಶ್ವಸಂಸ್ಥೆ ಬಲ್ಲುದು.೬೨ 


೬೧. ಮತ್ತೊಂದು ಸಂದೇಶ 


[ತಮ್ಮ ಸಂದೇಶವನ್ನು ಪ್ರಾರ್ಥನಾ ಸಭೆಗೆ ಓದಿ ಹೇಳುವ ಮುನ್ನ 
ಗಾಂಧೀಜೀ ಮಲಗಿದ್ದ ಕಡೆಯಿಂದಲೇ ಧ್ವನಿವರ್ಧಕದ ಮೂಲಕ ಮಾತ 
ನಾಡಿದರು. ಆ ದಿನ ಮಾತನಾಡಲು ತಾವು ಶಕ್ತರಾಗಿರಲಾರರೆಂದು ನಿರೀಕ್ಷೆ 
ಯಿದ್ದರೂ ತಮ್ಮ ಧೈನಿ ಎಂದಿಗಿಂತ ದೃಢವಾಗಿರುವುದನ್ನು ಕೇಳಿ ಶೋತೃ 
ಗಳು. ಹರ್ಹಿತರಾಗಬಹುದೆಂದರು. ಪರಮಾತ್ಮನ ಕೃಪೆ ಇಲ್ಲದೆ ಬೇರೇ 
ನೊಂದೂ ಕಾರಣವೆಂದು ಹೇಳಲಾಗುವುದಿಲ್ಲ; ಹಿಂದಿನ ಉಪವಾಸಗಳಲ್ಲಿ 
ನಾಲ್ಕನೆಯ ದಿನ ತಾವು ಎಂದೂ ಇಷ್ಟು ಸಶಕ್ತರಾಗಿರಲಿಲ್ಲವೆಂದರು. ಈ 
ಆತ್ಮ ಶುದ್ಧಿ ಯ ಮಹಾಯಜ ದಲ್ಲಿ ಅವರೆಲ್ಲರೂ ಎಂದಿನಂತೆ ಸಹಭಾಗಿಗಳಾಗು 
ಹಾದರ. ತಮಗೆ ಕೊನೆಯಂಸುರಿರುವರಿವಿಗೂ ಮಾತನಾಡುವ ಶಕ್ತಿ ಬಂದೀ 
ತೆಂದರು. ಉಪವಾಸವನ್ನು ಮುಗಿಸಲು ಅವರು ಆತುರರಾಗಿರಲಿಲ್ಲ. ಆತುರ 
ದಿಂದ Ee ಈ ಪ್ರಯೋಗ ಇನ್ನೂ ಅಪೂರ್ಣವಾಗಿರು 
ವಾಗಲೇ ಪರಿಸ್ಥಿ ತಿಯೆಲ್ಲವೂ ಸುಧಾರಿಸಿಬಿಟ್ಟ ತೆಂದೂ ಬಾ ತಮಗೆ ಬಂದು 
ಹೇಳಬಾರದೆಂದರು. ದೆಹಲಿ ನಗರ ನಿಜವಾಗಿ ಪ್ರಶಾಂತವಾದುದಾದರೆ ಇಡೀ 
ದೇಶದಳಿ ಅದರ ಪ್ರಭಾವ ಪಸರಿಸುತ್ತದೆ; ಇಂಥ ಶಾಂತಿ ಎರಡು ರಾಷ್ಟ 
ಗಳಲ್ಲೂ ಪ್ರ ತಿಬ್ಮತವಾಗದಿದ್ದಲ್ಲಿ ತಾವು ಬದುಕಲಿಚ್ಛಿ ಸುವುದಿಲ್ಲ ಎಂದು 
ನುಡಿದರು.) 


೩೦೦ ಗಾ:ಧೀ ಗ್ರಂಥಮಾಲೆ 


ಕಶ್ಮಲರಹಿತ ಸೌಜನ್ಯ 


ಗಾಂಧೀಜೀ ಬರೆದು ಕಳುಹಿಸಿದ ಸಂದೇಶ ಹೀಗಿತ್ತು : 

ಜವಾಬದಾರಿಯುತವಾದ ' ಯಾವ ಸರಕಾರಕ್ಕೂ ಖಚಿತವಾಗಿ 
ಆಲೋಚಿಸಿ ನಿರ್ಧರಿಸಿರುವ ತನ್ನ ನೀತಿಯನ್ನು ಬದಲಿಸುವುದು ಅಷ್ಟೇನೂ 
ಸುಲಭವಾದ ಕೆಲಸವಲ್ಲ. ನಮ್ಮ ಸಚಿವ ಸಂಪುಟ ಅತ್ಯಂತ ಜವಾಬದಾರಿ 
ಯುತವಾದುದಾದರೂ, ಅಷ್ಟೇ ಗಂಭೀರವಾಗಿ ಆಲೋಚಿಸಿ ತನ್ನ ನಿರ್ಧಾರ 
ಯುತ ನಿರ್ಣಯವನ್ನೂ ಅತಿ ಕ್ಷಿಪ್ರವಾಗಿ ಬದಲಿಸಿತು.* ಕಾಶ್ಮೀರದಿಂದ 
ಕನ್ಯಾಕುಮಾರಿಯವರೆಗೆ ಕರಾಚಿಯಿಂದ ಅಸ್ಸಾಂ ಗಡಿಯವರೆಗೆ ಇಡೀ 
ರಾಷ್ಟ್ರದ ಹೃತ್ಪೂರ್ವಕ ಅಭಿನಂದನೆಗೆ ಅವರು ಪಾತ್ರರಾಗಿದ್ದಾರೆ. ನಮ್ಮ 
ಸಂಪುಲದಂಥ ಉದಾತ್ತ ಮನೋಧರ್ಮದ ಸರಕಾರ ಮಾತ್ರ ಕೈಗೊಳ್ಳ 
ಬಹುದಾದ ಔದಾರ್ಯವೆಂದು ಜಗತ್ತಿನ ಎಲ್ಲ ದೇಶಗಳೂ ಸ್ತುತಿಸುವು 
ವೆಂದು ನಾನು ಬಲ್ಲೆ. ಮುಸಲ್ಮಾನರ ದಾಹಶಮನಕ್ಕಾಗಿ ಕೈಗೊಂಡ 
ಹೆಜ್ಮೆಯಲ್ಲ ಇದು. ಹಾಗೆನ್ನುವುದಾದರೆ ಇದು ಆತ್ಮತೃಪ್ತಿಯ ನೀತಿ 
ಯೆಂದೇ ಕರೆಯಿರಿ, ಕೇವಲ ಅವಿಚಾರೀ ಜನರ ಆತುರದ ಹೊಗಳಿಕೆಗಾಗಿ 
ಮಹಾಜನತೆಯೊಂದರ ಪ್ರತಿನಿಧಿಯೆನಿಸಿಕೊಳ್ಳುವ ಯಾವ ಸಚಿವ 
ಸಂಪುಟವೂ ಇಂಥ ಮಹತ್ತರವಾದ ಕಾರ್ಯವನ್ನು ಕೈಗೊಳ್ಳಲಾಗುವುದಿಲ್ಲ. 
ಬುದ್ಧಿ ಭ್ರಮಣೆ ಸುತ್ತಲೂ ಆವರಿಸಿದಾಗ ನಮ್ಮ ಅತ್ಯುತೃಷ್ಠ ಪ್ರತಿನಿಧಿ 
ಗಳಾದವರು ತಮ್ಮ ವಿವೇಕವನ್ನು ಕಾಯ್ದು ಕೊಂಡು ತಮ್ಮ ಆಡಳಿತ 


* ಭಾರತ ವಿಭಜನೆಯಾಗುವುದಕ್ಕೆ ಮುನ್ನ ಇದ್ದ ನಗದು ಹಣ ೩೭೫ 
ಕೋಟಿಗಳಲ್ಲಿ ೫೫ ಕೋಟ ರೂ. ಪಾಕಿಸ್ತಾನಕ್ಕೆ ಕೊಡಶಕ್ಕದೆಂದು 
ಎರಡೂ ರಾಜ್ಯಗಳ ಒಪ್ಪಿ ಗೆಯಾಗಿತ್ತು. ಅಧಿಕಾರ ವರ್ಗಾವಣೆಯ 
ಕಾಲದಲ್ಲಿ ೨೦ ಕೋಟ ಪಾಕಿಸ್ತಾನಕ್ಕೆ ಕೊಡಲೃಟ್ಟು ಉಳಿದಿದು ಬಾಕಿ 
ಯಿತ್ತು. ಕಾಶ್ಮೀರದ ಪ್ರಶ್ನೆ ವಿಷಯವಾಗಿ ಎರಡು ರಾಜ್ಯಗಳೂ 
ಯುದ್ಧದಲ್ಲಿ ತೊಡಗಿದವು. ಭಾರತ ಸರಕಾರ ಕೊಡಬೇಕಾಗಿದ್ದ 
ಹಣವನ್ನು ನಿಲ್ಲಿಸಿತು. ಆ ಸಂದರ್ಭದಲ್ಲಿಯೇ ಗಾಂಧೀಜೀ ಉಪವಾಸ. 
ಮಾಡಿದರು. ಇದರ ಪರಿಣಾಮವಾಗಿ ಭಾರತ ಸರಕಾರದ ನಿರ್ಧಾರ 
ಬದಲಾದುದು, 


occa ಟಅೂಟಟ ಟುಟ ae ಹಾ ೬ 


pe ಪತ್ತಾ 


ಭಾಷಣಗಳು ಮತ್ತು ಹೇಳಿಕೆಗಳು ೩೦೧ 


ದಲ್ಲಿರುವ ರಾಷ್ಠ್ರನೌಕೆಯನ್ನು ಆತ್ಮವಿನಾಶ ಮಾರ್ಗದಿಂದ ಕಾಪಾಡಲು 
ಸ್ಕೈರ್ಯವನ್ನುಳಿಸಿಕೊಳ್ಳಬೇಡವೇ? ಇದನ್ನು ಪ್ರಜೋದಿಸಿದ ಪ್ರೇರಕ 
ಶಕ್ತಿ ಯಾವುದು? ನನ್ನ ಉಪವಾಸವ್ರತವೇ. ಮನೋಧೋರಣೆಯನ್ನೇ 
ಅದು ಸಂಪೂರ್ಣವಾಗಿ ಬದಲಿಸಿ ಬಿಟ್ಟಿ ತು. ಕಾನೂನುಬದ್ಧವಾಗಿ ಎಷ್ಟು 
ದೂರ ಹೋಗಬಹುದೋ ಅಷ್ಟು ಮಾತ್ರ ಅವರಿಗೆ ಸಾಧ್ಯವಾಗುತ್ತಿತ್ತು 
ಈ ಉಪವಾಸವಿಲ್ಲದೇ ಹೋಗಿದ್ದರೆ. ಆದರೆ ಈಗ ಭಾರತ ಸರಕಾರ 
ಕೈಗೊಂಡ ಕ್ರಮ ಸಂಪೂರ್ಡವಾಗಿ ಪ್ರೇಮಾಧಾರಿತ ಸೌಜನ್ಯ, ಪಾಕಿಸ್ತಾನ 
ಸರಕಾರವನ್ನದು ಸತ್ವಪರೀಕ್ಷೆಗೀಡುಮಾಡಿದೆ. ಕಾಶ್ಮೀರ ಸಮಸ್ಯೆ ಯೊಂದೇ 
. ಅಲ್ಲದೆ ಎರಡು ರಾಷ್ಟ್ರಗಳ ನಡುವಿನ ಎಲ್ಲ ಸಮಸ್ಯೆಗಳ ಗೌರವಯುತ 
ಪರಿಹಾರಕ್ಕೆ ಅದು ದಾರಿಮಾಡಕೊಡಬೇಕು. ಈಗಿನ ವೈರ ಸ್ನೇಹಕ್ಕೆಡೆ 
ಗೊಡಬೇಕು. ನೀತಿಧರ್ಮ ಕಾನೂನು ನಿಯಮಗಳನ್ನು ಮೀರಿ ನಿಲ್ಲು 
ವುದು. ಇಂಗ್ಲೆಂಡಿನಲ್ಲಿ ಶತಮಾನಗಳಿಂದ ಅನುಷ್ಠಾನದಲ್ಲಿರುವ ಸರಳ 
ವಾದ ನ್ಯಾಯಸೂತ್ರ ವೊಂದಿದೆ : “ ಕಾನೂನು ನಿಷ್ಪಲವಾದಾಗ ಬೀತಿ 
ಧರ್ಮ ಕಾಪಾಡುತ್ತದೆ” ಎಂದು. ಇತ್ತೀಚಿನವರೆವಿಗೂ ಕಾನೂನಿಗೂ 
ನೀತಿಧರ್ಮಕ್ಕೂ ಬೇರೆ ಬೇರೆ ನ್ಯಾಯಾಲಯಗಳೇ ಇದ್ದುವು. ಈ 
ಹಿನ್ನೆಲೆಯಲ್ಲಿ ನೋಡಿದಾಗ ಭಾರತ ಸರಕಾರದ ಈ ಕ್ರಮದ ನಿಸ್ಸಂಶಯ 
ನ್ಯಾಯಬದ್ಧತೆಯನ್ನು ಪೃಶ್ನಿಸಲಾಗುವುದೇ ಇಲ್ಲ. ಇದಕ್ಕೊಂದು 
ಹಿಂದಿನ ನಿದರ್ಶನ ಬೇಕಾದಲ್ಲಿ ಮ್ಯಾಕ್ನೊನಾಲ್ಡ್‌ ತೀರ್ಪು ಎಂದು ಪ್ರಸಿದ್ಧ 
ವಾಗಿರುವ ಪ್ರಖರ ನಿದರ್ಶನವಿದೆ. ಆ ತೀರ್ಪು ಬ್ರಿಟಿಷ್‌ ಮಂತ್ರಿ 
ಮಂಡಲದ ಸರ್ವಾನುಮತವನ್ನಲ್ಲದೆ ಎರಡನೇ ದುಂಡು ಮೇಜು ಪರಿ 
ಷತ್ತಿನ ಬಹುಸಂಖ್ಯಾತ ಸದಸ್ಯರ ಒಬ್ಬಗೆಯನ್ನೂ ಪಡೆದಿತ್ತು. 
ಯರಾವಡಾ ಜೈಲಿನಲ್ಲಿ ನಾನು ಕೈಗೊಂಡ ಉಪವಾಸದ ಪರಿಣಾಮವಾಗಿ ಈ 
ತೀರ್ಪು ಅತಿ ಕ್ಷಿಪ್ರದಳ್ಲ್ಳಿ ತಲೆಕೆಳಕಾಯಿತು. 


ಉಪವಾಸಕ್ಕೆ ಸರಿಯಾದ ಪ್ರತ್ಯುತ್ತ ರಗಳು 


ಭಾರತ ಸರಕಾರದ ಈ ಮಹಾ ನಿರ್ಣಯದ ಸಲುವಾಗಿ ನನ್ನ ಉಪ 
ವಾಸವನ್ನು ಮುಗಿಸಬೇಕೆಂದು ಕೇಳಿದ್ದಾರೆ. ನನಗೆ ನಾನೇ ಒಬ್ಬ ಕೊಳ್ಳುವ 


೩೦೨ ಗಾಂಧೀ ಗ್ರಂಥಮಾಲೆ 


ಹಾಗಾಗಲೆಂದು ನನ್ನ ಇಚ್ಛೆ. ಉಪವಾಸ ಮುಂದುವರಿದಂತೆ ಸ್ವಯಂ 
ಪ್ರೇರಿತರೂ ವಿಶೇಷ ತ್ಯಾಗದಿಂದ ಸತತವಾಗಿ ನನ್ನನ್ನು ದಿನದಿನವೂ 
ಸೂಕ್ಷ್ಮವಾಗಿ ಪರೀಕ್ಷಿಸುತ್ತಿರುವ ವೈದ್ಯರೂ ಹೆಚ್ಚು ಹೆಚ್ಚು ಕಾತರರಾಗು 
ತ್ತಿದ್ದಾರೆ. ಮೂತ್ರಕೋಶದ ಕೆಲವು ತೊಂದರೆಗಳಿಂದಾಗಿ ಈ ಕೂಡಲೇ 
ಪ್ರಾಣಾಪಾಯದ ಸಂಭವವಿಲ್ಲದಿದರೂ ಉಪವಾಸವನ್ನು ಮುಂದುವರಿಸು 
ವುದರಿಂದ ಜೀವಾವಧಿ ರೋಗವೊಂದು ನಿಂತು ಬಿಡಬಹುದೆಂದು ಆವರು 
ಹೆದರಿದ್ದಾರೆ. 

ವೈದ್ಯರು ಎಷ್ಟೇ ಸಮರ್ಥರಾಗಿದ್ದರೂ ನಾನು ನನ್ನ ಉಪವಾಸವನ್ನು 
ಪ್ರಾರಂಭಿಸಿದಾಗ, ವೈದ್ಯಕೀಯ ಸಲಹೆಯನ್ನೇನೂ ಪಡೆಯಲಿಲ್ಲ. ಸರ್ವ : 
ಶಕ್ತನೂ, ಸರ್ವಾಧಾರನೂ ಆದ ಪರಮಾತ್ಮನೇ ನನ್ನ ಏಕೈಕ ಮಾರ್ಗ 
ದರ್ಶಕ, ಏಕೈಕ ಸರ್ವಾಧಿಕಾರಿಯೇ ಎನ್ನಬೇಕು. ವೈದ್ಯ ಶಾಸ್ತ್ರಜ್ಞರಾದ | 
ಸ್ತ್ರೀಪುರುಷರೆಲ್ಲರ ಮುನ್ನೂಚನೆಗಳೇನೇ ಇದ್ದರೂ ಈ ಶಿಥಿಲ ದುರ್ಬಲ ' 
ಶರೀರದಿಂದ ಅವನ ಮಹೋದ್ಹೇಶ ಸಾಧನೆಯಾಗಬೇಕೆಂದಿದ್ದರೆ ಅವನು ' 
ಕಾಪಾಡುತ್ತಾನೆ. ನಾನವನ ಕೃಪಾಹಸ್ತದಲ್ಲಿದ್ದೇನೆ. ಆದ್ದರಿಂದ ಮರಣ ' 
ಕ್ಕಾಗಲೀ ಬದುಕಿಗಾಗಲಿ ಜೀವಾವಧಿ ನಿಲ್ಲುವಂಥ ಆಘಾತಕ್ಕಾ ಗಲೀ ನಾನು ' 
ಎಂದೂ ಭಯಪಡೆನೆಂದರೆ ನೀವು ನಂಬಬೇಕು. ನಾಡಿಗೆ ನನ್ನಿಂದೇನಾದರೂ ' 
ಪ್ರಯೋಜನವಿದ್ದಲ್ಲಿ ಈ ವೈದ್ಯ ಬಂಧುಗಳ ಎಚ್ಛರಿಕೆಯಿಂದ, ಜನರು 
ಐಕ್ಯ ಮನೋಭಾವ ಹೊಂದುವುದನ್ನು ತ್ವರಿತಗೊಳಿಸಬೇಕೆಂದು ನಾನು 
ಇಚ್ಛಿಸುತ್ತೇನೆ. ಆತಿ ಪ್ರಯಾಸದಿಂದ ಗಳಿಸಿದ ಸ್ವಾತಂತ್ರ್ಯ ದಡಿಯಲ್ಲಿ 
ನಿರ್ಭೀತ ಸ್ಟ್ರೀಪುರುಷರಂತೆ ನಮ್ಮ ಶತ್ರುಗಳೆಂದು ಸಂದೇಹಪಡುವವರನ್ನು 
ನಂಬಿ ನಡೆಯಬೇಕಾಗುವುದು. ಸಂದೇಹ ಪ್ರವೃತ್ತಿಯನ್ನು ಧೀರರು 
ಧಿಕ್ಕರಿಸುತ್ತಾರೆ, ದೆಹಲಿಯ ಹಿಂದೂ, ಮುಸಲ್ಮಾನ ಮತ್ತು ಸಿಕ್ಕರು 
ಐಕ್ಯವಾಗಿ ತಮ್ಮ ಸುತ್ತಲೂ ಭಾರತದಲ್ಲಿಲ್ಲಾಗಲೀ ಪಾಕಿಸ್ತಾ ನದಲ್ಲೆಲ್ಲಾಗಲೀ | 
ದಳ್ಳುರಿಯ ದಂಗೆಗಳಾದರೂ ಶಿಥಿಲವಾಗದಂತಹ ಒಕ್ಕೂಟವನ್ನು ಸಾಧಿ ' 
ಸಿದರೆ ನನ್ನ ಪ್ರತಿಜ್ಞೆಯ ಸ್ಥೂಲ ನಿಯಮ ಪರಿಪೂರ್ಣವಾಗುತ್ತದೆ. 
ಪರಸ್ಪರವಾಗಿ ಎರಡೂ ರಾಷ್ಟ್ರಗಳಲ್ಲಿ ನಿರ್ಮಿತವಾದ ಸಮಿತಿಗಳ ಸದಸ್ಯ ' 
ರೆಲ್ಲರೂ ಮತ್ತೊಂದು ರಾಷ್ಟ್ರದೊಳಗೆ ನಿರ್ಭೀತರಾಗಿ ನಿಷ್ಕಂಟಿಕವಾಗಿ' 


» 


ಭಾಷಣಗಳು ಮತ್ತು ಹೇಳಿಕೆಗಳು ೩೦೩ 


ತಿರುಗಾಡಲು ಸಾಧ್ಯವಾಗುವಂತಹ ಸಂಪೂರ್ಣ ಸ್ನೇಹವನ್ನು ಸಾಧಿಸು 
ವುದೇ ಈ ಉಪವಾಸಕ್ಕೆ ಯೋಗ್ಯ ಪ್ರತ್ಯುತ್ತರವೆಂದು ಎರಡು ರಾಷ್ಟ್ರಗಳ 
ಪ್ರಜೆಗಳೂ ಸಹಜ ಪ್ರವೃತ್ತಿ ಯಿಂದಲೇ ಅರಿತಿದ್ದಾರೆಂಬುದು ಸಂತೋಷದ 
ಸಂಗತಿ. | 
ದೆಹಲಿಯ ಮೇಲೆ ಅಗಾಧ ಜವಾಬದಾರಿಯನ್ನು ಹೇರುವುದು 

ಎರಡು ರಾಷ್ಟ್ರಗಳ ಮಿಕ್ಕೆಲ್ಲ ಪ್ರದೇಶಗಳಿಗೂ ತಪ್ಪಾಗುವುದು. ಭಾರತದ 
ಪ್ರಜೆಗಳೇನು ಮಾನವಾತೀತ ಸ್ವಭಾವದವರಲ್ಲ. ತನ್ನ ಪ್ರಜೆಗಳ ಹೆಸರಿ 
ನಲ್ಲಿ ಯಾವ ನಷ್ಟಕ್ಕೂ ಹಿಂಜರಿಯದೆ ಭಾರತ ಸರಕಾರ ಒಂದು ಉದಾತ್ತ 
ನಿರ್ಣಯವನ್ನು ಕೈಗೊಂಡಿದೆ. ಇದಕ್ಕೆ ಪಾಕಿಸ್ತಾನದ ಪ್ರತಿಕ್ರಿಯೆ 
ಯೇನು? ಮನಸ್ಸಿದ್ದರೆ ಮಾರ್ಗವುಂಟು. ಅಂಥ ಮನಸ್ಸು ಆ ರಾಷ್ಟ್ರಕ್ಕೆ 
ಉಂಟೀ? ೬೧ 


೬೨. ಭಾಷಣ 
ಹೃದಯ ಶುದಿ 


ಮತ್ತೊಮ್ಮೆ ಹೇಳುತ್ತೇನೆ. ಉಪವಾಸದ ಬಲಾತ್ಕಾರದಿಂದ 
ಯಾವುದನ್ನೂ ಮಾಡಲಾಗದು. ಹೀಗೆ ಉಪವಾಸದ ಒತ್ತಾಯದಿಂದ 
ಉಂಟಾದ ಪರಿಣಾಮ ಉಪವಾಸ ಮುಕ್ತಾ ಯವಾದೊಡನೆ ಭಗ್ನವಾದು 
ದನ್ನು ನಾನು ಹಿಂದೆ ಕಂಡಿದ್ದೇನೆ. ಹಾಗೇನಾದರೂ ಆದಲ್ಲಿ ಅದು ಅತಿ 
ದಾರುಣ ದುರಂತವಾಗುತ್ತದೆ. ಯಾವ ಕಾಲಕ್ಕೂ ಅದರ ಆವಶ್ಯಕತೆ 
ಯಿರಲಾರದು. ಅಧ್ಯಾತ್ಮ ಪ್ರಧಾನ ಉಪವಾಸದಿಂದ ಹೃದಯ ಶುದ್ಧಿ 
ಯನ್ನು ಮಾತ್ರ ನಿರೀಕ್ಷಿಸಬೇಕು. ಪ್ರಾಮಾಣಿಕ ಪ್ರಯತ್ನವಾದಲ್ಲಿ 
ಈ ಶುದ್ಧೀಕರಣದ ಕಾರಣ ಮಾಯವಾದ ಕೂಡಲೇ ಅದೂ ನಿಲ್ಲಲಾರದು. 
ಬಂಧುಮಿತ್ರರ ನಿರ್ಗಮನದೊಡನೆಯೇ ಸುಣ್ಣ ಹಚ್ಚಿ ಶುದ್ಧ ಮಾಡಿದ 
ಗೋಡೆ ಮತ್ತೆ ಕೊಳೆಯಾಗಿಬಿಡುವುದಿಲ್ಲ. ಈ ಭೌತ ಪದಾರ್ಥಕ್ಕೆ 
ಶುದ್ಧ ಗೊಳಿಸಿದ ಕೆಲವು ಕಾಲಾನಂತರ ಮತ್ತೊ ಮ್ಮೆ ಬಣ್ಣ ಬಳಿಯಬೇಕಾಗ 


೩೦೪ ಗಾಂಧೀ ಗ್ರಂಥಮಾಲೆ 


ಬಹುದು. ಆದರೆ ಹೃದಯ ಶುದ್ಧಿ ಯನ್ನೊಮ್ಮೆ ಸಾಧಿಸಿದೆವೆಂದರೆ ನಮ್ಮ 
ಸಾವಿನೊಂದಿಗೇ ಅದರ ನಾಶ. ಇಂಥ ನ್ಯಾಯನಿಷ್ಮ ಸ್ತುತ್ಯರ್ಹ ಒತ್ತಾಯ 
ವಲ್ಲದೆ ಮತ್ತಾವ ಉದ್ದೇಶವೂ ಉಚಿತವೆಂದೆನ್ನಲಾಗುವುದಿಲ್ಲ. 


ಪಾಕಿಸ್ತಾನಕ್ಕೊಂದು ಮಾತು 


ರಾಜಮಹಾರಾಜರುಗಳಿಂದ ಸಾಮಾನ್ಯ ಜನರಿಂದ ಬರುತ್ತಿರುವ 
ತಂತಿಗಳು ಹೆಚ್ಚುತ್ತಿವೆ. ಪಾಕಿಸ್ತಾನದಿಂದಲೂ ಬಂದಿವೆ. ಅಷ್ಟರ 
ಮಟ್ಟಿಗೆ ಅದು ಒಳ್ಳೆಯದೇ. ಆದರೆ ಪಾಕಿಸ್ತಾನದಲ್ಲಿ ವಾಸಿಸುತ್ತಾ 
ಅದರ ಭವಿಷ್ಯವನ್ನು ರೂಪಿಸುತ್ತಿ ರುವವರೆಲ್ಲರಿಗೂ ಸ್ನೇಹಿತನಂತೆ ಬಂಧು 
ವಿನಂತೆ ಈ ಮಾತನ್ನು ಹೇಳಬೇಕಾಗುತ್ತದೆ ; ಅವರ ಮನಃಸ್ಸಾಕ್ಷಿ ಜಾಗ್ರತ 
ವಾಗದೆ, ಪಾಕಿಸ್ತಾನವು ಜವಾಬದಾರವಾಗಿರುವ ತಪ್ಪುಗಳನ್ನು ಒಬ್ಬ 
ಕೊಳ್ಳದಿದ್ದಲ್ಲಿ ಪಾಕಿಸ್ತಾನದ ಸುಭದ್ರತೆ ಅವರಿಂದ ಶಾಶ್ವತವಾಗಲಾರದು. 

ಸ್ವಯಂಪ್ರೇರಿತ ಪುನರ್ಮಿಲನವನ್ನು ನಾನು ಇಚ್ಛಿಸುವುದಿಲ್ಲವೆಂದು 
ಇದರ ಅರ್ಥವಲ್ಲ. ಶಸ್ತ್ರಬಲದ ಬಲಾತ್ಕಾರದಿಂದ ಪಾಕಿಸ್ತಾನವನ್ನು 
ಭಾರತಕ್ಕೆ ಒಂದುಗೂಡಿಸುವ ಭಾವನೆಯನ್ನು ನಾನು ಪ್ರತಿಭಟಿಸಿ 
ನಿರ್ಮೂಲ ಮಾಡಲಿಜಚೈಸುತ್ತೇನೆ. ಮರಣ ಶಯ್ಕೆಯಲ್ಲೇ ಮಲಗಿ ನಾನು 
ವೈಷಮ್ಯದ ಕರ್ಕಶ ಧೃನಿಯನ್ನೆತ್ತುತ್ತಿದ್ದೇನೆಂದು ಇದಕ್ಕೆ ಅಪಾರ್ಥ: 
ಮಾಡಲಾರರೆಂದು ನಂಬಿದ್ದೇನೆ. ನನ್ನ ದೌರ್ಬಲ್ಯದಿಂದ ಅವರ ಮನಸ್ಸನ್ನು 
ನೋಯಿಸಬಹುದೆಂಬ ಭಯದಿಂದಲೂ ನನಗೆ ಸತ್ಯವಾಗಿ ತೋರಿದ್ದನ್ನು 
ತಿಳಿಸಲು ಹಿಂಜರಿದುದಾದರೆ ನನಗೂ, ಅವರಿಗೂ ನಾನು ದ್ರೋಹವೆಸಗಿ 
ದಂತಾಗುತ್ತದೆ; ಎಲ್ಲ ಪಾಕಿಸ್ತಾನಿಗಳಿಗೂ ಇದು ಅರಿವಾಗುವುದೆಂದು 
ನನ್ನ ನಂಬಿಕೆ. ನನ್ನ ಅಭಿಪ್ರಾಯಗಳು ತಪ್ಪಾಗಿದ್ದಲ್ಲಿ ನನಗೆ ನೇರವಾಗಿ 
ತಿಳಿಸಬೇಕು. ನನಗೊಬ್ಪಿಗೆಯಾದರೆ ಖಂಡಿತವಾಗಿ ನನ್ನ ಮಾತನ್ನು 
ಹಿಂತೆಗೆದುಕೊಳ್ಳುವೆನೆಂದು ವಾಗ್ದಾನ ಮಾಡುತ್ತೇನೆ. ನನಗೆ ತಿಳಿದ 
ಮಟ್ಟಿಗೆ ಈ ಮಾತು ವಿವಾದಕ್ಕೆಡೆಗೊಡುವಂತಹುದಲ್ಲ. 


ಭಾಷಣಗಳು ಮತ್ತು ಹೇಳಿಕೆಗಳು ೩೦೫ 


ಉಪವಾಸದಲ್ಲಿ ಆನಂದವಿದೆ 

ಯಾವ ದೃಷ್ಟಿಯಿಂದಲೂ ನನ್ನ ಉಪವಾಸವನ್ನು * ರಾಜಕೀಯ 
ಹೆಚ್ಚೆ ಎಂದು ಯಾರೂ ಪರಿಗಣಿಸಬಾರದು. ಆತ್ಮಸಾಕ್ಷಿಯ ಹಾಗೂ ಕರ್ತವ್ಯ 
ನಿಷ್ಠೆಯ ನಿರ್ಣಾಯಕ ಧ್ವನಿಗೆ ತಲೆಬಾಗಿ ಕೈಗೊಂಡುದೇ ಈ ಕ್ರಮ. 
ನಾನು ಅನುಭವಿಸಿದ ಅತ್ಯಂತ ತೀವ್ರ ಯಾತನೆಯಿಂದ ಉದ್ಭವಿಸಿ 
ಬಂದುದು. ದೆಹಲಿಯಲ್ಲಿರುವ ನನ್ನ ಮುಸಲ್ಮಾನ ಸ್ನೇಹಿತರೆಲ್ಲ ಇದಕ್ಕೆ 
ಸಾಕ್ಷಿ. ಅವರ ಪ್ರತಿನಿಧಿಗಳು ದಿನವೂ ನನ್ನನ್ನು ಭೇಟ ಮಾಡಿ ಘಟನೆಗಳ 
ವರದಿ ಮಾಡುತ್ತಾರೆ. ರಾಜ ಮಹಾರಾಜರುಗಳಾಗಲೀ, ಹಿಂದೂಗಳಾಗಲೀ 
ಸಿಕ್ಕರಾಗಲೀ ಬೇರೆ ಯಾರೇ ಆಗಲಿ ಈ ಪವಿತ್ರ ಸಮಯದಲ್ಲಿ ನನ್ನ 
ಉಪವಾಸವನ್ನು ನಿಲ್ಲಿಸುವ ಸಲುವಾಗಿ ನನ್ನನ್ನು ತಪ್ಪು ದಾರಿಗೆಳೆದರೆ 
ಅವರು ತಮಗಾಗಲೀ ಭಾರತಕ್ಕಾಗಲೀ ಹಿತ ಬಯಸುವವರಾಗಲಾರರು. 
ಆತ್ಮೋನ್ನತಿಗಾಗಿ ಉಪವಾಸ ಮಾಡುತ್ತಿ ರುವಾಗ ನಾನು ಅತ್ಯಂತ ಹರ್ಹಿತ 
ನಾಗಿರುವೆನೆಂದು ಅವರು ತಿಳಿಯಲಿ. ಇಂದಿನ ನಿರಶನ ವ್ರತ ಹಿಂದೆಂದಿ 
ಗಿಂತಲೂ ನನಗೆ ಹೆಚ್ಚು ಆನಂದದಾಯಕವಾಗಿದೆ. ನಿಸ್ಸಂದೇಹವಾಗಿ 
ಪಾಪ ಮಾರ್ಗ ಬಿಟ್ಟು ಪರಮಾತ್ಮನಭಿಮುಖವಾಗಿ ಪಥ ಹಿಡಿದು 
ನಡೆದಲ್ಲದೆ ಅನ್ಯಥಾ ನನ್ನ ಈ ಆನಂದ ಸ್ಥಿತಿಯನ್ನು ನಿಷ್ಕಾರಣವಾಗಿ 
ಕಲಕದಿರಲಿ.೬೨ 


೬೩4. ಉಪವಾಸ ಮುಕ್ತಾಯ 


ಬರೆದು ಕಳುಹಿಸಿದ ಸಂದೇಶದಲ್ಲಿ ಗಾಂಧೀಜೀ ಹೀಗೆ ನುಡಿದರು: 
ಸತ್ಯ ಅಥವಾ ಪರಮಾತ್ಮನ ಹೆಸರಿನಲ್ಲಿ ಈ ಉಪವಾಸವನ್ನು ಕೈಗೊಂಡೆ. 
ಸತ್ಯಾನುಷ್ಠಾನವಿಲ್ಲದೆಡೆಯಳ್ಳಿ ದೇವರಿಲ್ಲ. ದೇವರ ಹೆಸರಿನಲ್ಲಿ ನಾವು 
ಸುಳ್ಳಾಡಿದ್ದೇವೆ; ಹೆಂಗಸರು ಗಂಡಸರೆನ್ನದೆ ಮಕ್ಕಳು ಮರಿಗಳೆನ್ನದೆ, 
ಅಪರಾಧಿ ನಿರಪರಾಧಿಗಳೆನ್ನದೆ ಕಗ್ಗೊಲೆಗಳನ್ನು ಮಾಡಿದ್ದೇವೆ; ಮಾನ 


* ಪಾಕಿಸಾ ನಕ್ಕೆ ಕೊಡಬೇಕಾಗಿದ್ದ ಹಣ ಕೊಡಿಸುವ ಸಲುವಾಗಿ ನಡೆಸಿದ್ದು. 
20 


೩೦೬ ಗಾಂಧೀ ಗ್ರಂಥಮಾಲೆ 


ಭಂಗ, ಅತ್ಯಾಚಾರ, ಬಲಾತ್ಕಾರ ಮತಾಂತರಗಳೆಲ್ಲದರಲ್ಲಿ ಲಜ್ಮಾರಹಿತರಾಗಿ 
ಮಗ್ನರಾಗಿದ್ದೇವೆ. ಇಂಥ ದುಪ್ಪೃತ್ಯಗಳನ್ನು ಯಾರೂ ಸತ್ಯದ ಹೆಸರಿನಲ್ಲಿ 
ಮಾಡಿದುದನ್ನು ನಾನರಿಯೆ. ಅದೇ ಸತ್ಯ ನಾಮಸ್ಮರಣೆಯಿಂದ ನನ್ನ 
ಜನತೆಯ ತೀವ್ರ ವೇದನೆ ಭರಿಸಲಸಾಧ್ಯವಾಗಿತ್ತು. ರಾಷ್ಟ್ರಪತಿ ಡಾ. 
ರಾಜೇಂದ್ರ ಬಾಬುಗಳು ನೂರಾರು ಜನರನ್ನು ಕರೆತಂದರು; ಹಿಂದೂ, 
ಮುಸಲ್ಮಾನ, ಸಿಕ್‌ ಎಲ್ಲರ ಪ್ರತಿನಿಧಿಗಳೂ ಇದ್ದರು. ಹಿಂದೂ ಮಹಾ 
ಸಭೆಯ ಪರವಾಗಿ, ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ವತಿಯಿಂದ 
ಪಂಜಾಬ್‌, ಗಡಿನಾಡು ಪ್ರಾ ಷ್‌ ಮತ್ತು ಸಿಂಧ್‌ನ ನಿರಾಶ್ರಿತರ ಪ್ರತಿನಿಧಿಗ 
ಳೆಲ್ಲ ಬಂದರು. ಇಂತಹ ಪ್ರಾತಿನಿಧ್ಯಪೂರ್ಣ ಸಭೆಗೆ ಪಾಕಿಸ್ತಾನದ 
ಹೈ ಕಮೀಷನರ್‌ ಜಾಹಿದ್‌ ಹುಸೇನ್‌ ಸಾಹೇಬರು ದೆಹಲಿಯ ಚೀಫ್‌ 
ಕಮೀಷನರು, ಜಿಲ್ಲಾಧಿಕಾರಿಗಳು ಮತ್ತು ಆರುಾದ್‌ ಹಿಂದ್‌ ಫೌಜಿನ 
( ಐ.ಎನ್‌.ಎ.) ಪ್ರತಿನಿಧಿಯಾಗಿ ಜನರಲ್‌ ಷಾ ನವಾಜ್‌ಖಾನ್‌ ಇವರೆಲ್ಲ 
ಆಗಮಿಸಿದ್ದರು. ಅಲ್ಲಿಯೇ ನಿಶ್ಚಲ ಪ್ರತಿಮೆಯಂತೆ ಕುಳಿತ ಪಂಡಿತ 
ನೆಹರೂ ಮತ್ತು ಮೌಲಾನಾ ಆರೂಾದರೂ ಇದ್ದರು. ರಾಜೇಂದ್ರಬಾಬು 
ಗಳು ಹಿಂದೂಸ್ತಾನಿಯಲ್ಲಿದ್ದ ಒಂದು ಪ್ರಮಾಣ ಪತ್ರವನ್ನೋದಿದರು. 
ಅದರಲ್ಲಿ ಎಲ್ಲರೂ ಸಹಿಮಾಡಿದ್ದರು. ತಮ್ಮ ಮೇಲೆ ಇನ್ನು ಹೆಚ್ಚು ಹೊರೆ 
ಯನ್ನು ಹೇರದೆ, ಈ ತೀವ್ರ ಯಾತನೆಯನ್ನು ನಿವಾರಿಸಲು ಚರ 
ವನ್ನು ಮುಕ್ತಾಯ ಮಾಡಿ ಎಂದು ಬೇಡಿದ್ದರು. ಇದೇ ಮನವಿಯ 
ತಂತಿಗಳ ಮೇಲೆ ತಂತಿಗಳು ಪಾಕಿಸ್ತಾನದಿಂದ ಭಾರತದೊಳಗಿನಿಂದ ನನಗೆ 
ತಲುಹಿದುವು. ಈ ಗೆಳೆಯರ ಸ ಸಲಹೆಯನ್ನು ನಿರಾಕರಿಸಲಾರದೆ ಹೋದೆ, 
ಎಂಥ ಪರಿಸ್ಥಿತಿ ಬಂದೊದಗಿದರೂ ಹಿಂದೂ, ಮುಸಲ್ಮಾನ, ಸಿಕ್‌, 
ಈಸಾಯಿ, ಪಾರಸೀ ಮತ್ತು ಯಹೂದ್ಯರೆಲ್ಲರ ನಡುವೆ ಅಭೇದ್ಯ ಮೈತ್ರಿ 
ಯನ್ನು ಕಾಯ್ದುಕೊಳ್ಳು ವೆನೆಂಬ ಅವರ ಪ್ರತಿಜ್ಞಾನುಡಿಯನ್ನು ನಾನು 
ಅನುಮಾನಿಸಲು ಕಾರಣವಿರಲಿಲ್ಲ. . ಅಂಥ ಮೈತ್ರಿಯನ್ನು ಮುರಿದಲ್ಲಿ 
ರಾಷ್ಟ ವನ್ನೇ ಭಗ್ನಗೊಳಿಸಿದಂತೆ. 


ಭಾಷಣಗಳು ಮತ್ತು ಹೇಳಿಕೆಗಳು ೩೦೭ 


ಪ್ರತಿಜ್ಞೆಯ ಸತ್ಯ 

ಇದನ್ನು ಬರೆಯುತ್ತಿ ರುವಾಗ ಸಂದೇಶವಾಹಕ ತಂತಿಗಳು, ಸಹಾನು 
ಭೂತಿಯ ಪ್ರವಾಹದಲ್ಲಿ ನನ್ನನ್ನು ಮುಳುಗಿಸಿಬಿಡುತ್ತಿ ವೆ. ನನ್ನ 
ಮುಂದಿರುವ ಮಾನವಸೇವಾ ಕಾರ್ಯವನ್ನು ನೆರವೇರಿಸಲು ನನಗೆ ದೇಹ 
ದಾರ್ಡ್ಯವನ್ನೂ ಬುದ್ದಿಸ್ವಾಸ್ಕ್ಯವನ್ನೂ ದೇವರು ದಯಪಾಲಿಸಲೆಂದು 
ಆಶಿಸುತ್ತೇನೆ. ಇಂದು ಮಾಡಿದ ಪವಿತ್ರ ಪ್ರತಿಜ್ಞೆ ಸಫಲವಾದರೆ, 
ಕೊನೆಯ ಘಳಿಗೆಯವರಿಗೂ ಮಾನವಸೇವೆ ಮಾಡುತ್ತ ಪೂರ್ಣಾಯುಸ್ಸಿನ 
ಜೀವನವನ್ನು ನಡೆಸಬೇಕೆಂಬ ನನ್ನ ತೀವ್ರಾಕಾಂಕ್ಷೆ, ನನ್ನ ಹೈತ್ರೂರ್ಣ 
ಪ್ರಾರ್ಥನೆ, ಇಮ್ಮಡಿಯಾಗಿ ಪುನಶ್ಚೇತನಗೊಳ್ಳುವುದೆಂದು ಆಶ್ವಾಸನ 
ನೀಡುತ್ತೇನೆ. ಬಲ್ಲವರ ಅಭಿಪ್ರಾಯದಲ್ಲಿ ಈ ಪೂರ್ಣಾಯುಸ್ಸು ನೂರಿಪ್ಪ ' 
ತ್ತೈದು ವರ್ಷ; ಕೆಲವರು ನೂರಮೂವತ್ತುಮೂರು ಎನ್ನುತ್ತಾರೆ. 
ನಾನು ಕೈಗೊಂಡ ಪ್ರತಿಜ್ಞೆಯ ಬಾಹ್ಯ ನಿಯಮಗಳೆಲ್ಲ ನನ್ನ ನಿರೀಕ್ಷೆಗೂ 
ಮೀರಿ ಅತಿ ಶೀಘ್ರವಾಗಿ ಕೈಗೂಡಿವೆ. ಹಿಂದೂ ಮಹಾಸಭೆ ಮತ್ತು 
ರಾಷ್ಟ್ರೀಯ ಸ್ವಯಂಸೇವಕ ಸಂಘಗಳೂ ಸೇರಿ ದೆಹಲಿಯ ನಾಗರಿಕರ 
ಸೌಹಾರ್ದವೇ ಕಾರಣ. ನಿನ್ನೆಯಿಂದ ಸಾವಿರಾರು ನಿರಾಶ್ರಿತರೂ 
ಇತರರೂ ಉಪವಾಸ ಕೈನೊಂಡಿರುವರೆಂದು ಕೇಳಿದ ಮೇಲೆ ಬೇರಾವ 
ಪರಿಣಾಮವೂ ಸಾಧ್ಯವಿಲ್ಲ. 

ಹಾರ್ದಿಕ ಸ್ನೇಹದ ಒಪ್ಪಂದಗಳು ಸಾವಿರಾರು ಸಹಿಯಾಗಿ ನನ್ನ 
ಕಡೆಗೆ ಹರಿದುಬರುತ್ತಿವೆ. ಪ್ರಪಂಚದ ಎಲ್ಲ ಕಡೆಗಳಿಂದಲೂ ತಂತಿ 
ಮೂಲಕ ಹರಕೆಗಳು ಬಂದಿವೆ. ಪರಮಾತ್ಮನ ಪ್ರೇಮಹಸ್ತ ನನ್ನ 
ಕಾರ್ಯದ ಮೇಲುಂಟಿಂದು ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೆ? ಆದರೆ 
ಬಾಹ್ಯ ನಿಯಮಗಳ ಪಾಲನೆಯಿಂದಾಜೆಗೆ ನನ್ನ ಪ್ರತಿಜ್ಞೆಯ ಸತ್ವವೊಂದು 
ಉಂಟು. ಅದಿಲ್ಲದೆ ಕೇವಲ ಬಾಹ್ಯ ವಸ್ತು ಮಾರಕವಾದೀತು. ಭಾರತ 
ದಲ್ಲಿನ ಹಿಂದೂ-ಮುಸಲ್ಮಾನ-ಸಿಕ್ಕರಲ್ಳ ಅತ್ಯಂತ ನಿಷ್ಕ ಪಟ ಸ್ನೇಹ, 
ಪಾಕಿಸ್ತಾನದಲ್ಲೂ ಅಂತಹುದೇ ಸ್ನೇಹ, ಇದು ಪ್ರತಿಜ್ಞೆಯ ಹಿಂದಿನ ಸತ್ವ, 
ಮೊದಲನೆಯದು ನಿಶ್ಶಿತವಾದರೆ ಎರಡನೆಯದು ಹಿಂಬಾಲಿಸಲೇ ಬೇಕು; 
ಬೆಳಗು ರಾತ್ರಿಯನ್ನು ಹಿಂಬಾಲಿಸಿದಂತೆ. ಭಾರತದಲ್ಲಿ ಕಗ್ಗತ್ತಲು 


೩೦೮ ಗಾಂಧೀ ಗ್ರಂಥಮಾಲೆ 


ಕವಿದಿದ್ದರೆ ಪಾಕಿಸ್ತಾನದಲ್ಲಿ ಬೆಳಕನ್ನು ನಿರೀಕ್ಷಿಸುವುದು ಮೂರ್ಬತನ. 
ಆದರೆ ಭಾರತದಲ್ಲಿನ ಕಗ್ಗತ್ತಲು ಸಂದೇಹಕ್ಕೆಡೆಯಿಲ್ಲದಂತೆ ಅಳಿಸಿಹೋದರೆ 
ಪಾಕಿಸ್ಮಾನದಲ್ಲಿ ಜೀರೆಯಾಗುವ ಸಂಭವವೇ ಇಲ್ಲ. ಈ ದಿಸೆಯಲ್ಲ 
ಮುನ್ಸೂಚನೆಗಳೂ ಇಲ್ಲದೇ ಇಲ್ಲ. ಪಾಕಿಸ್ತಾನದಿಂದ ಅಸಂಖ್ಯಾತ 
ಸಂದೇಶಗಳು ಬಂದಿವೆ; ಒಂದು ಪ್ರತಿಭಟನೆಯೂ ಇಲ್ಲ. ಸತ್ಯರೂಹಖಿ 
ಈಶ್ವರ ಈ ಆರು ದಿನಗಳೂ ನಮ್ಮನ್ನೆಲ್ಲ ಪ್ರತ್ಯಕ್ಷವಾಗಿ ಕೈಹಿಡಿದು ನಡೆಸಿ 
ದಂತೆ ಮುಂದೆಯೂ ಮಾರ್ಗದರ್ಶಿಯಾಗಲಿ.೬* 


೬೪. ಅಭಿನಂದನೆಗಳು ಮತ್ತು ಆತಂಕಗಳು 


ಪ್ರಪಂಚದ ಮೂಲೆ ಮೂಲೆಗಳಿಂದ ಭಾರತೀಯರೂ ಇತರರೂ 
ಸೌಹಾರ್ದವನ್ನೂ ಕಳಕಳವನ್ನೂ ವ್ಯಕ್ತ ಪಡಿಸಿ ಕಳುಹಿಸಿರುವ ತಂತಿಗಳಿ 
ಗಾಗಿ ಅವರನ್ನು ವಂದಿಸುತ್ತೇನೆ. ನನ್ನ ಹೆಜ್ಮೆ ಸರಿ ಎಂಬುವುದು ಇದರಿಂದ 
ಸ್ಪಷ್ಟ. ನನಗೆ ಇದರಲ್ಲಿ ಕಿಂಚಿತ್‌ ಸಂಶಯವಿತ್ತೆಂದಲ್ಲ, " ದೇವರಿದ್ದಾನೆ ' 
ಎಂಬ ನಿತ್ಯಭಾವನೆಯಲ್ಲಿ, ಅವನ ಸುಸ್ಪಷ್ಟನಾಮ " ಸತ್ಯ' ಎನ್ನುವುದರಲ್ಲಿ 
ನನಗೆಷ್ಟು ನಿಸ್ಸಂದೇಹವೋ ಇದರಲ್ಲೂ ಅಷ್ಟೇ ನಿಸ್ಸಂದೇಹ. ವ್ಯಾಕುಲ 
ಮುಕ್ತರಾಗಿ ಅಭಿನಂದನೆಯ ತಂತಿಗಳ ಸುರಿಮಳೆಯನ್ನೇ ಈಗ ಸುರಿಸುತ್ತಿ 
ದ್ದಾರೆ. ವೈಯ್ಯಕ್ತಿಕ ಕೃತಜ್ಞತಾ ಸೂಚನೆಮಾಡಲು ದೈಹಿಕವಾಗಿ ಆಸಾಧ್ಯ 
ವಾಗಿರುವುದರಿಂದ ಈ ಸ್ನೇಹಿತರು ನನ್ನನ್ನು ಕ್ಷಮಿಸಬೇಕು. ಇಂತಹ 
ಅಂಗೀಕಾರವನ್ನು ಅವರು ನಿರೀಕ್ಷಿಸುವುದಿಲ್ಲವೆಂದು ಭಾವಿಸುತ್ತೇನೆ. ಪಶ್ಚಿಮ 
ಪಂಜಾಬಿನ ಮುಖ್ಯ ಮಂತ್ರಿಗಳ ಹಾಗೂ ಭೂಪಾಲದ ನವಾಬರ ತಂತಿ 
ಗಳನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸುವುದು ಅಗತ್ಯವೆನಿಸುತ್ತದೆ. ಗುರುತರ 
ಅಪನಂಬಿಕೆಗೆ ಗುರಿಯಾಗಿ ಅವರು ತೊಳಲುತ್ತಿದ್ದಾರೆ. ಇಲ್ಲಿ ಉಲ್ಲೇಖಿಸಿ 
ಕೊಟ್ಟಿರುವ ಅವರ ಪತ್ರಗಳೇ ಸಾಕ್ಷಿಯಾಗಲಿ. ಕಳುಹಿಸಿದವರು ಪ್ರಾಮಾ 
ಣಿಕರಾಗಿಲ್ಲದಿದ್ದಲ್ಲಿ ಇಂಥ ಉಪವಾಸದ ಪವಿತ್ರ ಸಮಯದಲ್ಲಿ ಅವರು 
ಮೌನವಾಗಿದ್ದು ನನಗೂ ತಮಗೂ ಉಪಕಾರಮಾಡುತ್ತಿದ್ದರು. 


ಭಾಷಣಗಳು ಮತ್ತು ಹೇಳಿಕೆಗಳು ೩೦೯ 


ಭೂಪಾಲದ ನವಾಬರ ಪತ್ರ ಹೀಗಿದೆ: 

ಎಲ್ಲ ಮತಾನುಯಾಯಿಗಳ ಹಾರ್ದಿಕ ಪುನರ್ಮಿಲನ ಕೈ ನೀವು 
ಮಾಡಿರುವ ಮನವಿಯನ್ನು ಎರಡೂ ರಾಷ್ಟ್ರಗಳಲ್ಲಿನ ಎಲ್ಲ ಸಹೃದಯರೂ 
ಸ್ಕಾಗತಿಸುವುದರಲ್ಲ ಸಂದೇಹವಿಲ್ಲ; ಹಾಗೆಯೇ ಭಾರತ ಪಾಕಿಸ್ತಾನಗಳ 
ಸೌಹಾರ್ದಯುತ ಬಾಂಧವ್ಯಕ್ಕಾಗಿ ಮಾಡುವ ಇತರ ಯಾವುದೇ ಮನವಿ 
ಯಾಗಲೀ ಸ್ವಾಗತಾರ್ಹ. ಭೂಪಾಲದಲ್ಲಿ ಕಳೆದ ವರ್ಷದಲ್ಲಿ ನಮಗೊದ 
ಗಿದ ಎಲ್ಲ ವಿಪತ್ತುಗಳನ್ನೂ ಭಿನ್ನಮತೀಯರ ಪರಸ್ಪರ ಸೌಹಾರ್ದ, ಪ್ರೀತಿ 
ವಿಶ್ವಾಸಗಳಿಂದ ಎದುರಿಸಿದ್ದೇವೆ. ಇದರಿಂದ ಈ ರಾಜ್ಯದ ಶಾಂತಿಯನ್ನು 
ಕಲುಕುವಂತಹ ಒಂದು ದುರದೃಷ್ಟ ಘಟನೆಯೂ ಸಂಭವಿಸಿಲ್ಲ. ಈ 
ಸ್ನೇಹಪೂರ್ಣ ಮನೋಧರ್ಮವನ್ನು ವರ್ಥಿಸಲು ನಮ್ಮ ಶಕ್ತಿಮೀರಿ 
ಶ್ರಮಿಸುವೆವೆಂದು ನಿಮಗೆ ಭರವಸೆಕೊಡುತ್ತೇವೆ. 

ಪಶ್ಚಿಮ ಪಂಜಾಬಿನ ಮುಖ್ಯ ಮಂತ್ರಿಯ ತಂತಿಯ ಪೂರ್ಣಪಾಠ 
ಹೀಗಿದೆ: 

ಒಂದು ಉದಾತ್ತ ಧ್ಯೇಯ ಸಾಧನೆಯಲ್ಲ ನೀವು ತೋರಿದ 
ಔದಾರ್ಯ ದೃಷ್ಟಿಗಾಗಿ ಪಶ್ಚಿಮ ಪಂಜಾಬಿನ ಮಂತ್ರಿ ಸಂಪುಲವು ತನ್ನ 
ಅಪಾರ ಮೆಚ್ಚುಗೆಯನ್ನೂ ನಿರ್ವಾಜ ಶ್ಲಾಘನೆಯನ್ನೂ ವ್ಯಕ್ತ ಪಡಿಸುತ್ತದೆ. 
ಅಲ್ಪಸಂಖ್ಯಾತರ ಆಸ್ತಿ, ಗೌರವ ಮತ್ತು ಪ್ರಾಣಗಳನ್ನು ರಕ್ಷಸಲು ಸರ್ವ 
ಪ್ರಯತ್ನಗಳನ್ನೂ ಕೈಗೊಂಡು ಅವರಿಗೆ ಸಮಾನ ನಾಗರಿಕ ಹಕ್ಕುಗಳನ್ನು 
ಕೊಡುವ ತತ್ವವನ್ನೇ ಈ ಮಂತ್ರಿ ಮಂಡಲ ಯಾವಾಗಲೂ ಎತ್ತಿ ಹಿಡಿದಿದೆ. 
ಇದೇ ನೀತಿಯನ್ನು ಇಮ್ಮಡಿಯಾದ ಉತ್ಸಾಹದಿಂದ ಮುಂದೆಯೂ 
ಅನುಷ್ಕಾನಮಾಡಲು ಈ ಮಂತ್ರಿಮಂಡಲ ನಿಮಗೆ ಭರವಸೆ ನೀಡುತ್ತದೆ. 
ಭಾರತಾದ್ಯಂತ ಕ್ಷಿಪ್ರ ಸುಧಾರಣೆಯಾಗಿ ನಿಮ್ಮ ಉಪವಾಸವನ್ನು ಮುಕ್ತಾಯ 
ಗೊಳಿಸುವಂತಾಗಬೇಕೆಂದು ನಮ್ಮ ಹಾರೈಕೆ. ಈ ಪ್ರಾಂತದಲ್ಲಿ ಮಾಡ 
ಬೇಕಾದ ಸರ್ವ ಪ್ರಯತ್ನವನ್ನೂ, ನಿಮ್ಮ ಅಮೂಲ್ಯ ಜೀವವನ್ನುಳಿಸಲು 
ಸಹಾಯಕವಾಗಲೂ, ಕೈಗೊಳ್ಳುತ್ತೇವೆ. 


೩೧೦ ಗಾಂಧೀ ಗ್ರಂಥಮಾಲೆ 


ಒಂದು ಎಚ್ಚರಿಕೆ 


ವಿವೇಕಶೂನ್ಯ ಅನುಕರಣೆಯ ಈ ಯುಗದಲ್ಲ ಯಾರಾದರೂ ಇಷ್ಟೇ 
ಕ್ಲಿಪ್ಪ ಸಮಯದಲ್ಲಿ ಇದೇ ಪರಿಣಾಮವನ್ನು ನಿರೀಕ್ಷಿಸಿ ಉಪವಾಸ ಕೈಗೊಂ 
ಡರೆ ಅದು ಮೂರ್ಣತನವಾದೀಕೆಂದು ಎಚ್ಛರಿಸುತ್ತೇನೆ. ಹಾಗೆ ಪ್ರಯತ್ನಿಸಿ 
ದವರು ಅತಿ ದಾರುಣ ನಿರಾಶೆಗೆ ತುತ್ತಾಗಿ ಇಂತಹ ಪ್ರಾಚೀತವಾದ ಆಜೇಯ 
ವ್ರತಕ್ಕೇ ಅಗೌರವಮಾಡುತ್ತಾರೆ. ಎರಡು ಅಗ್ನಿ ಪರೀಕ್ಷೆಗಳು ಅತ್ಯಾವಶ್ಯಕ 
ಭಗವಂತನಲ್ಲಿ ಜೀವಂತಶ್ರದ್ಧೆ, ಅವನ ನಿರ್ಣಾಯಕ ಆಜ್ಞೆಯ ಸ್ಪಷ್ಟ 
ಅನುಭವ. ಮೂರನೆಯದೊಂದನ್ನು ಸೇರಿಸಬೇಕೆನ್ನಿಸುತ್ತದೆ. ಆದರೆ ಅದು 
ಅನಾವಶ್ಯಕ. ಅಂತರ್ಯಾಮಿ ಪರಮಾತ್ಮನ ನಿಶ್ಚಲ ಸಂಕಲ್ಪದ ಆಜ್ಞಾ 
ವಾಣಿಯಲ್ಲೇ ಉಪವಾಸದ ಉದ್ದೇಶಿತ ಗುರಿ ನ್ಯಾಯಬದ್ಧ, ಕಾಲೋಚಿತ 
ಮತ್ತು ನೀತಿಯುಕ್ತವಾದುದೆಂಬುದು ಅಂತರ್ಗತವಾಗಿರುತ್ತದೆ. ಇದಕ್ಕೆ 
ಬಹುಕಾಲದ ಪೂರ್ವಸಿದ್ದ ತೆಯೂ ಅಗತ್ಯ ವೆಂಬುದು ಸ್ಪಷ್ಟ. ಆದ್ದರಿಂದ 
ಹುಡುಗಾಟಿಕೆಯ ಮನೋಧರ್ಮದಿಂದ ಯಾರೂ ಇಂತಹ ಉಪವಾಸ 
ವನ್ನು ಪ್ರಾರಂಭಿಸದಿರಲಿ. 


ಮುಂದಿನ ಕರ್ತವ್ಯ 


ದೆಹಲಿಯ ಪೌರರಿಗೂ ನಿರಾಶ್ರಿತರಿಗೂ ಮುಂದೆ ಗುರುತರವಾದ 
ಕರ್ತವ್ಯವಿದೆ. ಪರಸ್ಪರ ಸಂಪೂರ್ಣ ನಂಬುಗೆಯಿಂದ ಆದಷ್ಟು ಹೆಚ್ಚು 
ಸಾರಿ ಒಟ್ಟಿಗೆ ಸೇರುವ ಸಂದರ್ಭಗಳನ್ನು ತಾವೇ ನಿರ್ಮಿಸಿಕೊಳ್ಳಬೇಕು. 
ಅಧಿಕ ಸಂಖ್ಯೆಯಲ್ಲಿದ್ದ ಮುಸಲ್ಮಾನ ಸೋದರಿಯರನ್ನು ನಿನ್ನೆ ನಾನು 
ಸಂಧಿಸಿದಾಗ ಅದೊಂದು ಹೃದಯ ಸ್ಪರ್ಶಿ ಅನುಭವವೇ ಆಯಿತು. ನನ್ನ 
ಲ್ಲಿಗೆ ಬರಲು ಸಂದೇಹಿಸುತ್ತಾ ಆ ಸೋದರಿಯರು ಬಿರ್ಲಾ ಭವನದಲ್ಲಿ ಕಾದು 
ಕುಳಿತಿದ್ದರೆಂದು ನನ್ನೊಡನಿದ್ದ ಬಾಲಿಕಿಯರು ತಿಳಿಸಿದರು. ಅವರಲ್ಲ 
ಬಹುಭಾಗ ಪರದಾ ಧರಿಸಿದ್ದರು. ಅವರನ್ನು ಕರೆತರುವಂತೆ ಹೇಳಿದೆ; 
ಅವರು ಬಂದರು; ತಮ್ಮ ತಂದೆ ಅಣ್ಣಂದಿರ ಮುಂದೆ ಅವರು ಪರದೆ 
ಹಾಕಿಕೊಳ್ಳುವುದಿಲ್ಲವೆನ್ನುವುದನ್ನು ಸೂಚಿಸಿ ನನ್ನನ್ನೇಕೆ ಅನ್ಯಥಾ ಭಾವಿಸು 
ವಿರಿ ಎಂದೆ. ತತ್‌ಕ್ಷಣವೇ ಪ್ರತಿಯೊಬ್ಬರೂ ಪರದೆಯನ್ನು ತೆಗೆದ? 


ಭಾಷಣಗಳು ಮತ್ತು ಹೇಳಿಕೆಗಳು ೩೧೧ 


ಬಿಟ್ಟರು. ಪರದೆ ಹೀಗೆ ನನ್ನ ಮುಂದೆ ಮಾಯವಾದುದು ಮೊದಲನೆಯ 
ಸಲವೇನಲ್ಲ. ನಿರ್ವಾಜ ಪ್ರೇಮ ಏನು ಸಾಧಿಸಬಲ್ಲುದೆಂಬುದನ್ನು 
ಹೇಳಲು ಈ ಘಟನೆಯನ್ನು ಉದಹರಿಸಿದೆ. ನನ್ನದು ಅಂಥ ಪ್ರೇಮವೆಂಬ 
ಅಭಿಮಾನ ನನಗಿದೆ. ಹಿಂದೂ ಮತ್ತು ಸಿಕ್‌ ಮಹಿಳೆಯರು ಮುಸಲ್ಮಾನ 
ಸೋದರಿಯರಲ್ಲಿಗೆ ಹೋಗಿ ಅವರೊಡನೆ ಸೌಹಾರ್ದ ಬೆಳೆಸಬೇಕು. ಉತ್ಸವ 
ಗಳಲ್ಲಿ ಅವರನ್ನು ಆಹ್ವಾನಿಸಿ ತಾವೂ ಆಹ್ವಾನಿತರಾಗಬೇಕು. ಮುಸಲ್ಮಾನ 
ಬಾಲಕ ಬಾಲಕಿಯರನ್ನು ಪ್ರತ್ಯೇಕ ಶಾಲೆಗಳಿಗೆ ಹಾಕದೆ ಸಾರ್ವಜನಿಕ 
ಶಾಲೆಗಳಿಗೆ ಆಕರ್ಷಿಸಬೇಕು. ಆಟದಲ್ಲಿ ಜೊತೆಯಾಗಿ ಕಲಿಯಬೇಕು. 
ಅವರ ಕಸುಬುಗಳಿಗೆ ಹಾಕಿರುವ ಬಹಿಷ್ಕಾರವನ್ನು ನಿಲ್ಲಿಸುವುದಲ್ಲದೆ 
ಮುಸಲ್ಮಾನರು ತಮ್ಮ ಹಿಂದಿನ ವೃತ್ತಿಗಳಿಗೆ ಹಿಂದಿರುಗುವಂತೆ ಪ್ರೇರೇಏಸ 
ಬೇಕು. ಮುಸಲ್ಮಾನರ ಕಲಾಪೂರ್ಣ ಕೌಶಲತೆ ಮಾಯವಾದರೆ ದೆಹಲಿ 
ನಗರಕ್ಕೆ ಅಪಾರ ನಷ್ಟ. ಅವರ ಜೀವನೋಪಾಯದ ಕಸುಬುಗಳನ್ನು 
ಅಪಹರಿಸಲಿಚ್ಛಿ ಸುವುದು ಹಿಂದೂಗಳಿಗೂಸಿಕ್ಕ ರಿಗೂ ಅತಿ ನೀಚ ಲೋಭಿತನ. 
ಒಂದು ಕಡೆ ಸರ್ವಮಾನ್ಯ ಹಕ್ಕು ದಾರಿಕೆಯೂ ಕೂಡದು ಮತ್ತೊಂದು 
ಕಡೆ ಅಪಹರಣ ಪ್ರಯತ್ನವೂ ಸಲ್ಲದು. ನಮ್ಮ ದೇಶದಲ್ಲಿ ಎಲ್ಲರಿಗೂ 
ಸಾಕಷ್ಟು ಸ್ಥಳವಿದೆ. ಎಲ್ಲ ದೇಶಗಳಲ್ಲೂ ಅನೇಕ ಸಮಿತಿಗಳು ಮಾಡು 
ವಂತೆ ಈಗ ನಿರ್ಮಿಸಲಾಗಿರುವ ಶಾಂತಿ ಸಮಿತಿಗಳೂ ನಿದ್ರಾ ಪರವಶರಾಗ 
ಬಾರದು. ನಿಮ್ಮ ಮಧ್ಯೆ ಜೀವಂತವಾಗಿ ನನ್ನನ್ನಿ ರಿಸಿಕೊಳ್ಳಲು ಭಾರತದ 
ಸರ್ವಮತಾನುಯಾಯಿಗಳೂ ಪರಸ್ಪರ ಶಾಂತಿಯಿಂದ ಬಾಳುವುದೇ ನನ್ನ 
ಷರತ್ತು. ಅದು ಶಸ್ತ್ರಬಲದಿಂದ್ಲ; ಪ್ರೇಮದಿಂದ. ಅದಕ್ಕಿಂತ 
ಪ್ರಬಲ ಬಾಂಧವ್ಯ ಶಕ್ತಿ ಜಗತ್ತಿನಲ್ಲೇ ಬೇರಾವುದೂ ಇಲ್ಲ.೬೪ 


ee 


ಸೂಚೀ ಸಂಖ್ಯೆ ಪುಟ ಸಂಖ್ಯೆ 


ಕ್ಕ 1.೧0! ಆಆ. ೫” ಟ್ರಾ ಟಿ 


+f, 
ಈ 


೧೨ 


Ko) 
೫ 


೧೪ 


Vili 
viil 
ix 
IX 
IX 


೫11 


೫11 
೫1 
೫111 
೫111 
೫11 
೫111 
XIV 
XIV 


ನಿವೇದನ 


ವಿಷಯಮೂಲಸೂಚೀ 


ವಿಷಯ ಮೂಲ 


ಯಂಗ್‌ ಇಂಡಿಯಾ, ೧೭-೧೧-೧೯೨೧ 
ಯಂಗ್‌ ಇಂಡಿಯಾ, ೧೭-೧೧-೧೯೨೧ 
ಯಂಗ್‌ ಇಂಡಿಯಾ, ೧೬-೬-೧೯೨೬ 
ಯಂಗ್‌ ಇಂಡಿಯಾ, ೧೧-೧೧-೧೯೨೮ 
ಹರಿಜನ, ೯-೮-೧೯೪೨ 

ಆತ್ಮಕಥೆ 

ಯಂಗ್‌ ಇಂಡಿಯಾ, ೪-೬-೧೯೨೫ 
ಆತ್ಮಕಥೆ 

ಆತ್ಮಕಥೆ 

ಯಂಗ್‌ ಇಂಡಿಯಾ, ೨-೩-೧೯೨೨ 
ಯಂಗ್‌ ಇಂಡಿಯಾ, ೨-೩-೧೯೨೨ 
ಹರಿಜನ, ೨೯-೮-೧೯೩೬ 

ಮಂಗಳ ಪ್ರಭಾತ 

ಯಂಗ್‌ ಇಂಡಿಯಾ, ೪-೧೨-೧೯೨೪ 
ಹರಿಜನ, ೪-೪-೧೯೨೯ 

ಯಂಗ್‌ ಇಂಡಿಯಾ, ೪-೧೨-೧೯೨೪ 
ಯಂಗ್‌ ಇಂಡಿಯಾ, ೩-೪-೧೯೨೪ 
ಯಂಗ್‌ ಇಂಡಿಯಾ, ೩-೪-೧೯೨೪ 
ಯಂಗ್‌ ಇಂಡಿಯಾ, ೩-೧೨-೧೯೨೬ 
ಹರಿಜನ, ೨೮-೩-೧೯೩೬ 

ಹರಿಜನ, ೧-೫-೧೯೩೭ 

ಹರಿಜನ, ೧-೫-೧೯೩೩ 


ಸೂಚೀ ಸಂಖ್ಯೆ 
೨೩ 
೨೪ 
೨೫ 
ವಿಪ 
a, 
೨೮ 
೨೯ 
a0 


ಭಾಷಣಗಳು ಮತ್ತು ಹೇಳಿಕೆಗಳು ಕಿ೧೩ 


ಪುಟ ಸಂಖ್ಯೆ ವಿಷಯ ಮೂಲ 
xiv ಹರಿಜನ, ೨-೩-೧೯೪೦ 
XV ಹರಿಜನ, ೧-೫-೧೯೩೭ 
XV ಹರಿಜನ, ೧-೫-೧೯೩೭ 
೫೪1 ಹರಿಜನ, ೧೩-೫-೧೯೩೯ 
XVI ಹರಿಜನ, ೧೫-೭-೧೯೩೫ 
XVI ಯಂಗ್‌ ಇಂಡಿಯಾ, ೧೨-೩೬-೧೯೨೪ 
೫೪11 ಯಂಗ್‌ ಇಂಡಿಯಾ. ೧೦-೧೦-೧೯೩೯ 


21೪11 ಬಾಂಬೆ ಕ್ರಾನಿಕಲ್‌, ೯-೮-೧೯೪೨ 


ಭಾಷಣಗಳು ಮತ್ತು ಹೇಳಿಕೆಗಳು - ೨ 


ವಿಷಯಮೂಲಸೂಚೀ 
ಸೂಚೀ ಸಂಖ್ಯೆ ಪುಟ ಸಂಖ್ಯೆ ವಿಷಯ ಮೂಲ 
೧ ೬ ‘The Gandhi Reader’ Homer 


A. Jack: 9೬೨-೬೬ 


೨ ೯ ತೆಂಡುಲ್‌ಕರ್‌, ಸಂ. ೩: ೧೫೫-೫೭ 
a ೧೨ A NP 
೪ ೧೫ ng MS ey KN 
೫ ೧೮ ಸ ೪ ೭೬-೭೭ 
೬ ೨೦ ಸೆ » : ೨೪೯-೫೦ 
ಲ ೨೩ ಸ್‌ ಷೆ ; ೨೫೦-೫೨ 
೮ ೨೭ ಸ 3 ಪ ೫೮.೬೦ 
೯ ೨೯ lp LILO 
೧೦ ೩೫ 9 ಜ್ಯ : ೨೬೯-೭೩ 
೧೧ ೪೧ ಈ ಇಇ AOL 
೧೨ ೫೭ »» » : ೩೬೧೨-೬೯ 
೧೩ ೬೩ ಚಟ ಆ ಬ ಜಾ 
೧೪ ೬೮ ನಜ ಸ್‌ : ೨೦೯-೩೧ 
೧೫ ೭೦ ಹ ; ೯೦-೯೦ 
೧೬ ೭೪ ಕ ನ 
೧೭ ೮೨ 1 ಸ : ೧೩೯೨-೪೩ 
೧೮ ೮೬ ೪. ೧೮೬೯ 
೧೯ ೯೨ 4 »  : ೬೩೦೬೯ 
೨೦ ೯೮ ಸ » 1೩೫೮-೬೧ 
೨೧ ೧೦೧ ys + ; ೩೬೨-೬೩ 


ಭಾಷಣಗಳು ಮತ್ತು ಹೇಳಿಕೆಗಳು ೩೧೫ 


ಸೂಚೀ ಸಂಖ್ಯೆ ಪುಟ ಸಂಖ್ಯೆ ವಿಷಯ ಮೂಲ 
೨೨ ೧೦೬ ತೆಂಡುಲ್‌ಕರ್‌, ಸಂ. ೫: ೬೫-೬೭ 
೨೩ ೧೧೪ ಕ ೫: :: ೧೦೦೮-೧೨ 
೨೪ ೧೧೯ ಭ್ಯ » ೧೨೮-೩೦ 
೨೫ ೧೨೩ ಸ NEE 
೨೬ ೧೨೫ ಲ ೫ : ೨೩೩-೩೪ 
೨೭ ೧೨೮ ಕ ೨. 7. ಅಷಿಹ-೩೭ 
೨೮ ೧೩೧ ತ ಬ. ನ ೨೪೮.೫೦ 
೨೯ ೧೩೬ ಕ  : ೨3೯೬೨೯೮ 
೩೦ ೧೩೭ §, ೨» :&೦೫-೬ 
೩೧ ೧೪೫ ಕ »  : ೩೩೨೦-೨೫ 
೩೨ ೧೬೧ ಸ ಹ್‌ ೦೮ 
೩೩ ೧೬೬ ಹ ತಾ ಉತ IE 
೩೪ ೧೭೪ ಕೆ MT 
೩೫ ೧೭೭ ಕ ೬ ೧-೨ 
೩೬ ೧೮೦ ಶೀ Whe SRE 
೩೭ ೧೮೫ ಬ ೬ : ೧೦-೧೨ 
೩೮ ೧೯೨ ಬ್ಯ ್ಯ ; ೫೩-೬೩ 
೩೯ ೨೦೦ ಧ್‌ ಕ ಾ. ೪೮-೫೨ 
೪೦ ೨೦೪ Py 9 : ೧೮೮-೧೯೦ 
೪೦ ೨೩೦ ೫. ೧೯೧-೨೦೮ 
೪೨ ೨೩೨ ಥೆ ಕ ಹ ೨-೩ 
೪೩ ೨೩೪ ನ “ಚ ಳಿ 
೪೪ ೨೩೭ ಡೆ NL 
3 ೨೪೦ ನ » : &೩೧೦-೧೨ 
೪೬ ೨೪೪ ಹರಿಜನ, ೨೦-೪-೪೭, ಪು. ೧೧೩-೧೧೪ 


ಮತ್ತು ೧೧೬-೧೧೩೭ 


ಪುಟ ಸಂಖ್ಯೆ 


೨೪೮ 
೨೫೩ 
೨೫೪ 
೨೫೬ 
೨೫೯ 
೨೬೮ 
೨೬೦0 
೨೭೩ 
ತೆಗದ 
೨೮೦ 
೨೮೪ 
೨೮೫ 
೨೯೩ 
೨೯೮ 
೩೦೩ 
೩೦೫ 
೩೦೭ 
೩೧೦ 


ಗಾಂಧೀ ಗ್ರಂಥಮಾಲೆ 


ವಿಷಯ ಮೂಲ 


ಹರಿಜನ, ೧೪-೯-೪೭, ಪು. ೩೨೨ 


೫-೯-೪೭, ಪು. ೩೨೨ 
೨೧-೯-೪೭, ಪು. ೩೩೦ 


ನವದೆಹಲಿ, ೧೧-೯-೪೭ 

ತೆಂಡುಲ್‌ಕರ್‌, ಸಂ. ೮, ಪು. ೨೫೦-೫೨ 
ತೆಂಡುಲ್‌ಕರ್‌, ಸಂ. ೮, ಪು. ೨೯೯-೩೦೫ 
ಡಿಲಿ ದಿನಚರಿ ೨೯-೩೩ 


೪೯-೫೦ 

೬೫-೬೮ 

೮೩-೮೫ 
೨೦೧-೨೦೫ 
೨೨೨-೨೨೫ 
೩೩೯-೩೪೮ 


ಡಿಲ್ಬ ದಿನಚರಿ ೩೪೮-೫೧ 
ಡಿಲಿ ದಿನಚರಿ ೩೫೧-೩೫೩ 
ಡಿಲ್ಫ ದಿನಚರಿ ೩೫೬-೫೮ 
ಡಿಲ್ಬ ದಿನಚರಿ ೩೫೮-೬೫ 


ಸಮಗ್ರ ಗಾಂಧೀ ಗ್ರಂಥಮಾಲೆ 


ಸಾದಾಪ್ರತಿ ಉತ್ತಮಪ್ರತಿ 


ಬೆಲೆ ಬೆಲೆ 
೧, ಆತ್ಮಕಥೆ--_ಹಿಂದ್‌ ಸ್ವರಾಜ್ಯ ರೂ, ೨-೨೫ ರೂ.೩ 
೨. ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರ ಜ್‌ » ಸ 
೩. ಗೀತಾಮಾತೆ ಇ ಷೆ 
೪. ಸತ್ಯ-ಆಹಿಂಸೆ ರೂ. ೩ ರೂ. ೪ 
೫. ಧರ್ಮನೀತಿ ರೂ. ೨-೨೫ ರೂ, ೩ 
೬. ಸಮಾಜಧರ್ಮ ? ; ೫ 
೭. ಜೀವನ ಶಿಕ್ಷಣ ಇ ೫ 
೮. ಅರ್ಥವಿಚಾರ ಣಃ ೫ 
೯. ಸತ್ಯಾಗ್ರಹ ಕ ೫ 
೧೦, ಮಹಿಳೆಯರು ಕ ಡೆ 
೧೧. ಪತ್ರಗುಚ್ಛ ೧ ಈ ಹ 
೧೨. ಪತ್ರಗುಚ್ಛ- ೨ ಕ 
೧೩. ನನ್ನ ಸಮಕಾಲೀನರು "| ೫ 
೧೪. ರಾಜನೀತಿ ದ ೫ 
೧೫ ಪತ್ರಗುಚ್ಛ ಪ! ` ಸ 
೧೬. ಸಂಭಾಷಣೆ ಸ ೫ 
೧೭. ಭಾಷಣಗಳು ಹೇಳಿಕೆಗಳು - ೧ ನ ಇ 
೧೮. ಭಾಷಣಗಳು--ಹೇಳಿಕೆಗಳು - ೨ ್ಲ 
೧೯. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ -೧ ” 
೨೦. ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ. ೨ " 


ಪುಸ್ತಕಗಳು ದೊರೆಯುವ ಸ್ಥಳ; 


೧. ಸಂಚಾಲಕರು: ಗಾಂಧೀ ಸ್ಮಾರಕ ನಿಧಿ, ಕರ್ಣಾಟಕ ಶಾಖೆ 
೧೩೮, ನೆಹರೂ ಸರ್ಕಲ್‌, ಬೆಂಗಳೂರು 


೨, ಪ್ರಧಾನ ಸಂಪಾದಕರು : ಗಾಂಧೀ ಗ್ರಂಥಮಾಲೆ 
೧೬೨, ರಮಾವಿಲಾಸ ರಸ್ತೆ, ಮೈಸೂರು- ೧ 


Am & WN 


Letters to Sardar, Vallabhai Patel Rs. 3-50 
—V. G. Desai 
Letters to Rajkumari Amrit Kaur , 3-50 
A Philosophy of Indian Economic Development ,, 3-50 
Sardar Vallabhai Patel 3101. 1 »» 7-31 
೨ Vol. 2 ,». 6-44 
Language Study in Indian Education 0-69 
—M. P. Desai 
The Pageant of Life 5-20 


—B. ೮. Kher 


ಡಾ॥ ಹೊ. ಶ್ರೀನಿವಾಸಯ್ಯನೆವೆರೆ ಗ್ರಂಥ ಭಂಹಾರ 


ಲ He ak Usa 2% Ss. 8 
MN ಬಂದ ors ರ್ಕ ಕ 


ಗಾಂಧೀ ಭವನ ಜೊಗಳೂರು- 4 


NAVAJIVAN PUBLISHING HOUSE 
AHMEDABAD 14 


A Few Navajivan Publications in English 


#4 om ye 


“es de; ಖಾ ತಟ 
Ky 


ಸಾರ್ವಜನಿಕ ಸಭೆ-ಮಾರ್ದನ್‌" (ಗಡಿನಾಡು ಪ್ರಾಂತ) 


ಅಕ್ಟೋಬರ್‌ ೧೫, ೧೯೩೮ 


ತೆಂಡುಲ್‌ಕರರ " ಮಹಾತ್ಮಾ' ಗ್ರಂಥದಿಂದ 


